ನೋಡೋಣ 
ಬಾರಾ 
ನಕ್ಷತ್ರ 


ಜಿ. ಟಿ. ನಾರಾಯಣರಾವ್ 


ನೋಡೋಣು ಬಾರಾ ನಕ್ಷತ್ರ 


NODONU BARA NAKSHATRA - a popular science book in Kannada intro 
ducing the night sky written by G . T. Narayana Rao 8 Athree Kamakshi 
Hospital Road Kuvempunagar Mysore 570 023 (phone 25759) and published 
by Dattatreya Prakasana Athree Book Centre 4 Sharavati Building Balmatta 
Mangalore 575 001 (phone 21761) . Illustrations by Natyacharya K . Murali 
dhara Rao . Pages 172 , 53 illustrations. First edition 1990 . Rs 20 


© Author 


First publication of Dattatreya Prakasana 


ಮೊದಲ ಮುದ್ರಣ 1990 


ರೂ 


20 


ದತ್ತಾತ್ರೆಯಪ್ರಕಾರ,ಆ 


ಪ್ರಕಾಶಕರು 
ದತ್ತಾತ್ರೇಯ ಪ್ರಕಾಶನ , ಅತ್ರಿ ಬುಕ್ ಸೆಂಟರ್ , 4 ಶರಾವತಿ ಕಟ್ಟಡ 

ಬಲ್ಮಠ, ಮಂಗಳೂರು 575 001 


ಸಂಜೆ ಶರಾವತಿ ಕಟ್ಟಡ 


ಮುದ್ರಕರು 
ಹರ್ಷ ಪ್ರಿಂಟರ್ , 15ನೆಯ ತಿರುವು, ಬಸವೇಶ್ವರ ರಸ್ತೆ , ಮೈಸೂರು 570 004 


ನಿವೇದನೆ 


ಪಾಡಿಗಾರು ವೆಂಕಟರಮಣ ಆಚಾರ್ಯರಿಗೆ 


ಪ್ರಾಯಶಃ ೧೯೫೦ರಲ್ಲಿ ನಾನು ನನ್ನ ಮೊದಲ ಕನ್ನಡವಿಜ್ಞಾನಲೇಖನ ಬರೆದು 
ಸಾಕಷ್ಟು ಅಳುಕಿನಿಂದ 'ಕರ್ಮವೀರ' ಕ್ಕೆ ಪ್ರಕಟಣೆಗಾಗಿ ರವಾನಿಸಿದೆ. ಅದು 
ಪ್ರಕಟವಾಯಿತು. ತೀರ ಅನಿರೀಕ್ಷಿತವಾಗಿ ಗೌರವ ಸಂಭಾವನೆಯೂ ಬಂದಿತು ! ಎಲ್ಲಕ್ಕೂ 
ಮಿಗಿಲಾಗಿ ಅದರ ಸಂಪಾದಕರು ನನಗೊಂದು 'ಪ್ರೇಮಪತ್ರ ' ಬರೆದು ತಾವು ನನ್ನ 
ಲೇಖನದಲ್ಲಿ ಮಾಡಿರುವ 'ಸಂಪಾದನೆ' ಯನ್ನು ನಾನು ಗಮನಿಸಬೇಕು, ಮತ್ತು 
ಮುಂದಕ್ಕೆ ಆ ಧಾಟಿಯಲ್ಲಿ ಲೇಖನಗಳನ್ನು ಬರೆದು ಅವರಿಗೆ ಕಳಿಸಬೇಕು ಎಂದು ಸೂಚಿಸಿ 
ದರು . ಇಪ್ಪತ್ತನಾಲ್ಕರ ತರುಣ ಲೇಖಕನಿಗೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಲು ಬೇರೇನು 
ತಾನೇ ಬೇಕು ? ( ಆಗ ನನಗೆ ಮದುವೆ ಆಗಿರಲಿಲ್ಲ ಎಂಬ ಸಂಗತಿ ಅಲಾಯಿದ!) ನನ್ನ 
ವೃತ್ತಿಜೀವನದಲ್ಲಿ ಅದೊಂದು ಪರ್ವಬಿಂದು, ಮುಂದೆ ಅದೆ ಸಂಪಾದಕರು ' ಕಸ್ತೂರಿ' ಯ 
ಪ್ರವರ್ತಕರಾದಾಗ ನನಗೆ ಅವರಿಂದ ಇನ್ನಷ್ಟು ಉತ್ತೇಜನ ದೊರೆಯಿತು. ಅವರ 
ಜೀವನಶ್ರುತಿ ಮತ್ತು ಕೃತಿಯೇ ಇದು : ಯುವಲೇಖಕರಿಗೆ ಪ್ರೋತ್ಸಾಹ ಮತ್ತು 
ಮಾರ್ಗದರ್ಶನ. ' ಪರಗುಣ ಪರಮಾಣುವುಮಂ ಗಿರಿಗೈದುರ್ಬುವ' ನಿಷ್ಕಾಮಕರ್ಮದ 
ಉನ್ನತ ನಿದರ್ಶನ. ಕನ್ನಡಿಗರಿಗೆ ಕಳೆದ ನಾಲೈದುದಶಕಗಳಿಂದಲ . ಪಾವೆಂ , ಪಾ . ವೆಂ . 
ಆಚಾರ್ಯ , ಲಾಂಗೂಲಾಚಾರ್ಯ ಇತ್ಯಾದಿ ಬಹುನಾಮಗಳಿಂದ ಆದರೆ ಏಕಚೈತನ್ಯ 
ದಿಂದ ಸುಪರಿಚಿತರಾಗಿರುವ ಶ್ರೀಯುತ ಜೀವನೋಲ್ಲಾಸ, ಅಸೀಮ ಆಸಕ್ತಿ , ಪರಮ 
ಶ್ರದ್ದೆ , ನಿರಂತರ ಪರಿಶ್ರಮ , ಮೌಲ್ಯಯುತ ಸಾಹಿತ್ಯ ಸೃಷ್ಟಿ ಮತ್ತು ಅಪಾರ 
ಸಹೃದಯತೆ ನನ್ನ ಮೇಲೆ ಗಾಢ ಪ್ರಭಾವ ಬೀರಿವೆ, ಅವರ ಒಡನಾಟದಿಂದ ನಾನು 
ಲಾಭ ಪಡೆದಿದ್ದೇನೆ, “ಸಜ್ಜನರ ಒಡನಾಟ ಹೆಚ್ಚೇನು ಮೆದ್ದಂತೆ.' 

ಜಿ , ಟಿ . ನಾರಾಯಣರಾವ್ 


ಅಣುಮಾತ್ರಂ ಮನಸ್ತಸ್ಮಾ 
ದಾಶಾ ನಾಮ ಲತೋದ್ಧ ತಾ 
ತಸ್ಮಾ ನಾಲಮುಪಘ್ನಾಯ 
ಭುವನಾನಿ ಚತುರ್ದಶ 

ಸಂಸ್ಕೃತ ಸುಭಾಷಿತ 
ಮನವೆಂಬುದಣು ಮಾತ್ರ , ಮೊಳೆಯುವುದು ಅದರಿಂದ 
ಬಯಕೆಯೆನ್ನುವ ಬಳ್ಳಿ , ಅದಕ್ಕೆ ದಾಂಗುಡಿಬಿಡಲು 
ಹದಿನಾಲ್ಕು ಲೋಕ ಸಾಲ 

ಪಾವೆಂ ಅನುವಾದ 


ಪರಿವಿಡಿ 


ಅರಿಕೆ 


೧ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? ( ಅಕ್ಟೋಬರ್ ) 


೨ ಧ್ರುವನಕ್ಷತ್ರದರ್ಶನ ( ನವಂಬರ್) 
೩ ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು ( ಡಿಸೆಂಬರ್ ) . 
೪ ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು , 

- ಆಕಾಶ ( ಜನವರಿ) . . 


೫ ಕಾರ್ತಿಕೇಯ ಗಾಂಗೇಯ ಗೌರಿತನಯಾ ! ( ಫೆಬ್ರುವರಿ) 


೬ ಚಂದ್ರನ ಮಾಸಿಕ ಪರ್ಯಟನೆ ( ಫೆಬ್ರುವರಿ) 
೭ ಸೂರ್ಯನ ವಾರ್ಷಿಕ ಪರ್ಯಟನೆ ( ವಕಾಚ್೯) . 


೮ ಸಪ್ತಋಷಿಗಳೇಳೆತ್ತು ತಿರುಗುತ್ತಿವೆ ಹಾಕಿ ಧ್ರುವದ ಗಾಣಾ ! ( ಏಪ್ರಿಲ್ ) 


೯ ತ್ರಿಶಂಕುಸ್ವರ್ಗ'ವಾಸಸುಖ ! ( ವೆ ) ... . 
೧೦ ವೃಶ್ಚಿಕದಂಶನಾನಂಭವ (ಜೂನ್) 
೧೧ ದಕ್ಷಿಣಕಿರೀಟ, ಗರುಡ, ಉತ್ತರಶಿಲುಬೆ ( ಜುಲೈ ) 


೧೨೨ 


೧೨ ಗ್ರಹಗತಿಯು ತಿದ್ದುವನೆಜೋಯಿಸನು ಜಾತಕದಿ ? 


೧೩. ೫ 


೧೩ ಬೀಳುವ ನಕ್ಷತ್ರ ! ಪ್ರಳಯದ ಹರಿಕಾರ ! 


೧೪೬ 


ವಿಷಯಫುಟಸೂಚಿ ೧೦೦ 


೧೫೭ 


ಗೋಚರ ಉಜ್ವಲತೆಯ ಪ್ರಕಾರ ಮೊದಲ ಮೂವತ್ತು ನಕ್ಷತ್ರಗಳು ೧೬೨ 


ಅರಿಕೆ 


ರಾತ್ರಿ ಆಕಾಶನೋಡುತ್ತ ಮೈಮರೆತಿದ್ದೀರಿ. ಆ ಗಭಿರ ಸೌಂದರ್ಯ ನಿಮ್ಮನ್ನು 
ಪೂರ್ತಿ ವಶಪಡಿಸಿಕೊಂಡಿದೆ . ಅದೇ ವೇಳೆ ನಿಮ್ಮ ಮನದೊಳಗೆ ಏಕೆ ? ಏನು ? 
ಯಾರು ? ಎಲ್ಲಿ ? ಎಂತು ? ಎಂದು ? ” ಮುಂತಾದ ಪ್ರಶ್ನೆಗಳ ಮಹಾಪೂರವೇ 
ಹರಿಯತೊಡಗಿದೆ . ಆದರೆ ಪುಸ್ತಕ ಓದಿ ಉತ್ತರ ಪಡೆಯುವ ವ್ಯವಧಾನ ನಿಮಗಿಲ್ಲ . 

“ ಆಹಾ ! ಈ ಗಳಿಗೆ ತಜ್ಞರು ಯಾರಾದರೂ ಇಲ್ಲಿಗೆ ಬಂದು ನನ್ನ ಕಿವಿಯೊಳಗೆ 
ಪ್ರತ್ಯಕ್ಷ ವೀಕ್ಷಕ ವಿವರಣೆ ಉಸುರಿದರೆ ಎಷ್ಟು ಸೊಗಸು !'' ಎಂಬ ಬಯಕೆಬಳ್ಳಿ ನಿಮ್ಮ 
ಮನದಾಳದಲ್ಲಿ ಕುಡಿಯೊಡೆಯುತ್ತದೆ. 
* ಇಂಥ ಒಬ್ಬ ವ್ಯಾಖ್ಯಾನಚತುರನಲ್ಲಿ ನೀವು ನಿರೀಕ್ಷಿಸುವ ಗುಣಗಳೇನು ? 

ನೀವು ಬಯಸಿದಲ್ಲಿ ಈತ ಪ್ರತ್ಯಕ್ಷನಾಗಬೇಕು. ಆಗ ಅಲ್ಲಿ ಗೋಚರವಾಗುವ 
ಗಗನದೃಶ್ಯಗಳನ್ನು ವಿವರಿಸಬೇಕು. ವಿವರಣೆ ಸ್ಪಷ್ಟವಾಗಿಯೂ ಆಡಕವಾಗಿಯೂ 
ಆಕರ್ಷಕವಾಗಿಯೇ ಇರಬೇಕು. ಎಲ್ಲಿಯೂ ಏಕತಾನತೆ ಹಣಕಕೂಡದು, ಅರ್ಥಾತ್ , 
ನಕ್ಷತ್ರಗಳ ಜೊತೆನಿಮ್ಮ ಹೃದಯಸಂವಾದ ನೇರವಾಗಿ ಏರ್ಪಡಲು ಆತ ಸಮರ್ಥ 
ಪುರೋಹಿತನಾಗಿ ಕಾರ್ಯನಿರ್ವಹಿಸತಕ್ಕದ್ದು , 

ಇವೆಲ್ಲ ಆವಶ್ಯಕತೆಗಳನ್ನು ಕ್ಷಿಪ್ರವಾಗಿ ಒಂದೆಡೆ ಏಕಕಾಲದಲ್ಲಿ ಪೂರೈಸಬಲ್ಲ 
ಅಲ್ಲಾಉದ್ದೀನನ ವಿಚಿತ್ರ ದೀಪವನ್ನು ಎಲ್ಲಿಂದ ತರೋಣ ? 

ಈ ವಿಚಾರ ಗಾಢವಾಗಿ ಯೋಚಿಸಿ ಒಂದು ಯೋಜನೆ ರೂಪಿಸಿದವರು 
ಮೈಸೂರಿನ ಪ್ರಾದೇಶಿಕ ಮಹಾವಿದ್ಯಾಲಯದಲ್ಲಿ ( Regional College of 
Education ) ದೃಶ್ಯವಣ ವಿಭಾಗದ ಮುಖ್ಯಸ್ಥರಾಗಿದ್ದ ( 1987 ) ಡಾ . ಕೆ . ನಾಗೇಶ 
ತಂತ್ರಿಯವರು . ನಕ್ಷತ್ರವೀಕ್ಷಣೆ ಬಗ್ಗೆ ಧ್ವನಿಮುದ್ರಿತ ಕ್ಯಾಸೆಟುಗಳನ್ನು ಶೈಕ್ಷಣಿಕ 
ಸಹಾಯಕಗಳಾಗಿ ತಯಾರಿಸಿ ಒದಗಿಸುವುದು ಇವರ ಉದ್ದೇಶ. ಈ ಸಂಬಂಧವಾದ 
ಹಸ್ತಪ್ರತಿಯನ್ನು ನಾನು ಬರೆದುಕೊಡಬೇಕೆಂದು ಇವರು ಅಪೇಕ್ಷಿಸಿದರು . 

ಆಯ್ದ ವಿದ್ಯಾರ್ಥಿಗಳಿಗೂ ಇತರ ಶೋತೃಗಳಿಗೂ ನಾನು ಈ ಮಾದರಿಯ 
ತರಗತಿಗಳನ್ನು ಆ ಮೊದಲು ನಿರ್ವಹಿಸಿದ್ದುಂಟು. ಆದರೆ ಅಲ್ಲೆಲ್ಲ ನನ್ನ ಪಾತ್ರ ನೇರ 
ಮತ್ತು ಸುಲಭ : ನಕ್ಷತ್ರಖಚಿತಪರದೆ ಮೇಲಿದೆ , ಪ್ರತ್ಯಕ್ಷ ಪ್ರೇಕ್ಷಕವರ್ಗ ಎದುರಿದೆ, 
ಕಂಡದ್ದನ್ನು ಟಿ ಕ್ಷಣ ವಿವರಿಸುವ ' ಸಂಜಯ ಉವಾಚ” ನನ್ನದು. 

ತಂತ್ರಿಯವರ ಯೋಜನೆಯ ಅಗತ್ಯಗಳು ಸ್ವಲ್ಪ ಬೇರೆ : ನಾನು ತಯಾರಿಸ 
ಬೇಕಾದದ್ದು ಕಾಣದ ಆಕಾಶ ಕುರಿತು ಎದುರಿರದ ಪ್ರೇಕ್ಷಕರಿಗೆ ನೀಡುವ ವರೌಖಿಕ 
(ಶಾಬ್ದಜೆ) ವಿವರಣೆಯ ಹಸ್ತಪ್ರತಿ : ಸನ್ನಿವೇಶಗಳನ್ನೂ ವೀಕ್ಷಕರನ್ನೂ ನಾನೇ ಊಹಿಸಿ. 
ಕೊಂಡು ಇದನ್ನು ಬರೆಯಬೇಕು. ಈ ದಿಶೆಯಲ್ಲಿ ನಾವಿಬ್ಬರೂ ಕುಳಿತು ಚರ್ಚಿಸಿದೆವು. 
ಪ್ರಯೋಗವಕಾಡಿದೆವು ನೂತನ 'ಶ್ರವಣ ನಾಟಕ ಮಾಧ್ಯಮ ' ದ ಹೊಳಹಂಗಳು ವಿಲನು 
ದಿದ್ದು ಹೀಗೆ: ಹಸ್ತಪ್ರತಿಯಲ್ಲಿಯ ಪ್ರತಿಯೊಂದು ವಾಕ್ಯವೂ ನಾಕ್ಷಿಕ ದೃಶ್ಯಕ್ಕೆ ಹಿಡಿದ 


ದರ್ಪಣವಾಗಬೇಕು. ಈ ತೆರನಾಗಿ ಅರಳಿದ ಯೋಜನೆಯಲ್ಲಿ ಒಬ್ಬ ಅಧ್ಯಾಪಕ ಮತ್ತು 
ನಾಲ್ವರು ವಿದ್ಯಾರ್ಥಿಗಳು ಪಾತ್ರಧಾರಿಗಳಾದರು, ಪ್ರತಿ ತಿಂಗಳೂ ನಿಶ್ಚಿತ ಸಂಜೆ ವೇಳೆ 
ಎತ್ತರದ ನೆಲೆಯಲ್ಲಿ ಕಲೆತು ಆತ್ಮೀಯ ಸಂಭಾಷಣಾವಿಧಾನದಿಂದ ಅದನ್ನು ಅರಿಯು 
ವುದು ಇಲ್ಲಿಯ ತಂತ್ರ , ಎಂದೇ ಮಾಧ್ಯಮದ ಶ್ರುತಿ ಹೃದಯ ಸುವಾದ, ಬುದ್ದಿ 
ಕಸರತ್ತು ಅಲ್ಲ. 
ಈ ಹಸ್ತಪ್ರತಿಯ ಭಾಗಗಳು ಸಿದ್ಧವಾದಂತೆ ತಂತ್ರಿ ಮತ್ತು ಅವರ ಸಹೋದ್ಯೋಗಿ 
ವಿಂತ್ರರು ಇವನ್ನು ಪ್ರತ್ಯಕ್ಷ ಪ್ರಯೋಗಗಳಿಗೆ ಹಚ್ಚಿ ವಿಷಯ , ಭಾಷೆ, ಆಕರ್ಷಕತೆ 
ಮುಂತಾದ ಸಂವಹನ ಘಟಕಗಳ ಬಗ್ಗೆ ನನಗೆ ಉಪಯುಕ್ತ ಮರುಮಾಹಿತಿ 
( feedback) ಒದಗಿಸುತ್ತಿದ್ದರು. ವಿಷಯ ಮತ್ತು ಮಾಧ್ಯಮ ಒಬ್ಬನಲ್ಲೇ ಸಂಗಮಿಸಿರ 
ದಾಗ ಈ ಕೊಡು- ಕೊಳು ವಿನಿಮಯ ವಿಧಾನವೊಂದೇ ಪ್ರಾಯೋಗಿಕ 

ನನ್ನ ಕೆಲಸ ಹಸ್ಯಪ್ರತಿಸಿದ್ದತೆ ಮಾತ್ರ ಸಿನೆಮಾದಲ್ಲಿಯ ಲೇಖನ ಬರೆಹಗಾರನ 
(Scriptwriter ) ಪಾತ್ರದಂತೆ, ಮುಂದಿನ ಸಮಸ್ಯ ಕಾರ್ಯವೂ ತಂತ್ರಿಯವರದು. 
ಇದನ್ನು ಅವರು ತಮ್ಮ ಸಂಸ್ಥೆಯ ಯಂತ್ರಸಜ್ಜಿತ ಧ್ವನಿಮುದ್ರಣ ಶಾಲೆಯಲ್ಲಿ ನಿರ್ವಹಿಸಿ 
'ನಾಯಕ ಧ್ವನಿಸುರುಳಿ' ಯನ್ನು ( master tape) ತಯಾರಿಸಿದ್ದಾರೆ : 13 ಪಾಠಗಳು, 
ಸುಮಾರು 1 ಗಂಟೆಗಳಲ್ಲಿ ಮುಗಿಯುತ್ತವೆ - ರೇಡಿಯೋ ನಾಟಕಗಳ ರೀತಿಯಲ್ಲಿ. ಸಾಧಾ 
ರಣವಾಗಿ ಪ್ರತಿಯೊಂದು ಪಾಠವೂ ಒಂದೊಂದು ತಿಂಗಳಿನಲ್ಲಿ ಕಾಣುವ ಆಕಾಶಚಿತ್ರದ 
ಸುತ್ತ ಬಿತ್ತರವಾಗುತ್ತದೆ, ಕ್ಯಾಸೆಟ್ಟಿಗೆ ನಿಮ್ಮ ಕಿವಿ , ಆಕಾಶಕ್ಕೆ ನಿಮ್ಮ ಕಣ್ಣ - ಇದು 
ಇಲ್ಲಿಯ ತಂತ್ರ , ಈ ಬಗ್ಗೆ ಕುತೂಹಲವಿರುವವರು ಪ್ರಾಂಶುಪಾಲ, ಪ್ರಾದೇಶಿಕ ಶಿಕ್ಷಣ 
ಮಹಾವಿದ್ಯಾಲಯ , ಮಾನಸ ಗಂಗೋತ್ರಿ, ಮೈಸೂರು 570 006 ' ಇವರನ್ನು ನೇರ 
ವಾಗಿ ಸಂಪರ್ಕಿಸಬಹುದು. 

ಅದು 'ಶ್ರವಣನಾಟಕ.' ಈಗ ನಿಮ್ಮ ಕೈಯಲ್ಲಿರುವುದು ' ವಾಚನನಾಟಕ.' 
ಪಾತ್ರಗಳು ಅವೇ . ಆದರೆ ರಂಗಸ್ಥಳ ? ನೀವೇ ನಿಮಗೆ ಅನುಕೂಲವಾಗುವಂತೆ ಸೃಷ್ಟಿಸಿ 
ಕೊಳ್ಳಬೇಕು. ಓದುಗರ ಉಪಯೋಗಾರ್ಥ ಈ ಪುಸ್ತಕದಲ್ಲಿ ಸಾಕಷ್ಟು ಚಿತ್ರಗಳನ್ನು 
ಅಳವಡಿಸಿದೆ. ಇದರ ಶೈಲಿಯನ್ನು ಯುಕ್ತವಾಗಿ ಮಾರ್ಪಡಿಸಿದೆ . ಆಡುಮಾತಿನ 
ಕಾಕು , ಸೊಗಡು, ಒತ್ತು ಮುಂತಾದವನ್ನು ಬಗೆಹದಲ್ಲಿ ಹೊಂದಿಸುವಾಗ ಇವು ಅಗತ್ಯ 
ವಾಗುತೃವೆ. 

ಪುಸ್ತಕವನ್ನು ಓದುವ ಮೊದಲು ನೀವು ಕಡ್ಡಾಯವಾಗಿ ಪಾಲಿಸಬೇಕಾದ ಕೆಲವು 
ಪ್ರಾಥಮಿಕ ವಿಧಿಗಳಿವೆ ; 

4. ಕನಿಷ್ಠ ಪಕ್ಷ ಒಂದು ವಾರವಾದರೂ ಪ್ರತಿ ರಾತ್ರಿ ಅದೇ ಅರ್ಧ ಗಂಟೆ ನಕ್ಷತ್ರ 
ಲೋಕವನ್ನು ಪ್ರಜ್ಞಾಪೂರ್ವಕವಾಗಿ ಸರ್ವೇಕ್ಷಿಸಬೇಕು. 

* ಎದ್ದು ಕಾಣುವ ವಿವರಗಳನ್ನು ಆಗಾಗಲೇ ಗುರುತುಹಾಕಿಕೊಂಡು ಸಾವಕಾಶ 
ವಾಗಿ ಮಗುಚಿತ್ರಿಸಲು ಪ್ರಯತ್ನಿಸಬೇಕು. ನೀವು ರಚಿಸುವ ಆಕಾಶಪಟದಲ್ಲಿ ಇರಬಹು 
ದಾದ ಮಾಹಿತಿಗಳಿವು : ಸೂರ್ಯ ಮತ್ತು ಚಂದ್ರ ಮೂಡಿದ ಮತ್ತು ಕಂದ ನೆಲೆಗಳು, 
ಚಂದ್ರನ ಸ್ಥಾನ ಮತ್ತು ಕಲೆ (ಉಜ್ಜಲ ಭಾಗ ಪೂರ್ತಿಬಿಂಬದ ಎಷ್ಟು ಅಂಶವಿದೆ 


vii 


ಎಂಬುದರ ಅಳತೆಯೇ ಕಲೆ ; ಅವರಾವಾಸ್ಯೆಯಂದು ಇದು 9 , ಹುಣ್ಣಿಮೆಯಂದು 1 , 
ಉಳಿದ ದಿನಗಳಂದು ಭಿನ್ನರಾಶಿ) , ನಕ್ಷತ್ರ ಚಿತ್ರಗಳು ಮತ್ತು ಗ್ರಹಸ್ಥಾನಗಳು, 

* ಆಕಾಶದ ಅಪಾರ ವಿಸ್ತಾರವನ್ನು ನಿಮ್ಮ ಕಲ್ಪನೆಯು ಸೀಮೆಯೊಳಗೆ ಸಾಧ್ಯ 
ವಾಗುವಷ್ಟೂ ಪರಿಗ್ರಹಿಸಿ ಸ್ವಾಂಗೀಕರಿಸಬೇಕು. ಎಂಥ ಉತ್ಕೃಷ್ಟ ಚಿತ್ರವೇ ಆಗಲಿ, 
3 - ಆಯಾವಂಗಳ ವರಾದರಿಯೇ ಆಗಲಿ , ಕೊನೆಗೆ ಕೃತಕ ನಭೋಮಂಡಲವೇ ( plane 
tarium ) ಆಗಲಿ ಗಗನದ ಆ ನಿಜ ವೈಭವದ ಅನಂತಾಳ್ವಾಂಶವನ್ನೂ ನಿಮ್ಮ ಮುಂದೆ 
ಬಿತ್ತರಿಸದು : ಅದು ಅನಂತ ವಾಸ್ತವತೆ, ಇದು ಸಾಂತ ಕೃತಕತೆ ! ಇನ್ನು ಕೇವಲ ವಿವರ 
ಣಾತ್ಮಕ ಪದಗಳು ಏನನ್ನು ತಾನೇ ಸಾಧಿಸಬಲ್ಲವು- ಹಾದಿಯನ್ನು ತೋರಿಸುವುದರ 
ಹೊರತಾಗಿ ? ಆಕಾಶಧ್ಯಾನವನ್ನು ದಿನದಿನ ಮಾಡುತ್ತಿದ್ದರೆ ನಿಮಗೆ ತಿಳಿಯದೆಯೇ 
ನೀವುಕವಿಹೃದಯರಾಗಿಯೇ ಆಗುತ್ತೀರಿ. 

* ನಾಲ್ಕನೆಯ ಹಂತದಲ್ಲಿ ಈ ಪುಸ್ತಕವನ್ನು ಜಿಜ್ಞಾಸುವಿನ ಚಿತ್ತೈಕಾಗ್ರತೆ 
ಯಿಂದ ಪಠಿಸಬೇಕು. ಇದೊಂದು ಶಾಸ್ತ್ರಗ್ರಂಥ, ರವಾ ಕಥಾನಕವಲ್ಲ, ಮನೋರಂಜಕ 
ನಾಟಕವೂ ಅಲ್ಲ. ಶಾಸ್ತ್ರದ ಕಾಠಿಣ್ಯವನ್ನು ನಯಗೊಳಿಸುವಷ್ಟರ ಮಟ್ಟಿಗೆ ಇಲ್ಲಿಯ 
ನಿರೂಪಣತಂತ್ರವಿದೆ. ಆದ್ದರಿಂದ ಇಲ್ಲಿಯ ಚಿತ್ರ , ಸಂಖ್ಯೆ , ರೂಪಕ , ಕತೆ, ವಿವರಣೆ 
ವ೦೦ಂತಾದ ಪ್ರತಿಯೊಂದು ಅಂಶಕ್ಕೂ ನಿರ್ದಿಷ್ಟ ಕ್ರಿಯಶಾಪಾತ್ರವಿದೆ. 

* ಮುಂದಿನ ಹಂತದಲ್ಲಿ ಪುಸ್ತಕವನ್ನು ಒಡನಾಡಿಯಾಗಿ ಅಥವಾ ಕೈಪಿಡಿಯಾಗಿ 
ಪಕ್ಕದಲ್ಲಿಟ್ಟುಕೊಂಡು ಆಕಾಶಗ್ರಂಥ ಗಮನಿಸಬೇಕು, ತರುವಾಯಂ ಸಂವಾದಿ ಚಿತ್ರವನ್ನು 
ಪುಸ್ತಕದಲ್ಲಿ ನೋಡಬೇಕು, ಕೆನೆಯಲ್ಲಿ ವಿವರಣೆ ಓದಬೇಕು, ಭಾವನೆ ಮೊದಲು, 
ಭಾಷೆ ಬಳಿಕ , ವ್ಯಾಕರಣ ಕೊನೆಗೆ, ಅದೇ ರೀತಿ ನಕ್ಷತ್ರವೀಕ್ಷಣೆಯಲ್ಲಿಯ - ಬಾನು 
ಮೊದಲು, ಬರೆಹ ಬಳಿಕ, ಶಾಸ್ತ್ರ ಕೊನೆಗೆ, ಈ ಹಂತದಲ್ಲಿ ಕ್ಯಾಸೆಟುಗಳನ್ನು ಕೂಡ 
ಉಪಯೋಗಿಸಬಹುದು. 

* ಪ್ರತಿಯೊಂದು ಪಾರಿಭಾಷಿಕ ಪದಕ್ಕೂ ಮೊದಲ ಬಾರಿ ಅದು ಬಂದಾಗ 
ಸಾಕಷ್ಟು ವಿವರಣೆ ಕೊಟ್ಟಿದೆ. ಇಲ್ಲೆಲ್ಲ ಆಕಾಶ ಕುರಿತಂತೆ ಮನದೊಳಗೆ ಕಾಲ್ಪನಿಕ 
ಚಿತ್ರ - ಅವಶ್ಯವಾದರೆ ಆಕಾಶಕ್ಕೆ ಅದನ್ನು ಅನ್ವಯಿಸಿ - -ರೂಪಿಸಿಕೊಂಡು ಆಯಾ 
ಪದದ ಅರ್ಥ ಸ್ವಾರಸ್ಯ ಗ್ರಹಿಸಬೇಕು. ಇದು ತೀರ ಅನಿವಾರ್ಯವಿಧಿ, ಇದನ್ನು ಸಾಧಿಸ 
ಲಾಗದಿದ್ದರೆ ಪಾರಿಭಾಷಿಕ ಪದಗಳು ಅರ್ಥಶೂನ್ಯ ಅಕ್ಷರಸವಂುಚ್ಚಯಗಳಾಗುತ್ತವೆ, 
ಅಷ್ಟರ ಮಟ್ಟಿಗೆ ನೀವು ನಕ್ಷತ್ರಪ್ರಪಂಚದ ಚಿರಂತನ ಸೌಂದರ್ಯದಿಂದ ವಂಚಿತ 
ರಾಗಿರುತ್ತೀರಿ, 


ಡಾ . ಕೆ. ನಾಗೇಶತಂತ್ರಿ , ಡಾ . ಎಚ್ . ಕೆ . ರಾಮನಾಥ್ ಮತ್ತು ಇವರ 
ತಾಂತ್ರಿಕ ಸಹಾಯಕರಿಂದ ನನಗೆ ಸಾಕಷ್ಟು ಪ್ರೇರಣೆ ಮತ್ತು ಸಲಹೆ ಲಭಿಸಿವೆ . 

ಪ್ರಾದೇಶಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾ . ಎ. ಎನ್ . ವರಾಹ 
ಶ್ವರಿಯವರು ಸ್ವತಃ ಖಭೌತವಿಜ್ಞಾನಿಗಳು, ಸಂಶೋಧಕರು. ಇವರು ನೊಬೆಲ್ ಪ್ರಶಸ್ತಿ 


viil 


ವಿಜೇತ ಪ್ರೊ . ಎಸ್ . ಚಂದ್ರಶೇಖರ್ ಅವರ ಶಿಷ್ಯರು . ಈ ಯೋಜನೆ ಬಗ್ಗೆ ಶ್ರೀಯಾಂತರ 
ಅಪಾರ ಆಸಕ್ತಿ ವಹಿಸಿ ಬೆಂಬಲ ನೀಡಿದ್ದಾರೆ, 

ನಾಟ್ಯಾಚಾರ್ಯ ಕೆ, ವಾಂರಲೀಧರರಾಯರು ಗಗನದ ಗಭೀರ ಸೌಂದರ್ಯವನ್ನು 
ಚಿತ್ರಗಳ ಗಂಭೀರ ರೇಖೆಗಳಲ್ಲಿ ಕಂಚಿಸಿದ್ದಾರೆ, 

ಹರ್ಷ ಪ್ರಿಂಟರ್ನ ಕಾವಿರ್ಶಕ ಬಂಧಗಳು ವಾದ್ರಣ ಕಾರ್ಯವನ್ನು ಲೋಪ 
ರಹಿತವಾಗಿ ಕ್ಷಿಪ್ರವೇಳೆಯಲ್ಲಿ ನಿರ್ವಹಿಸಿದ್ದಾರೆ, 
- ನವಕರ್ನಾಟಕ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯುಶ್ರೀಎಸ್ . ಆರ್ . 
ಭಟ್ಟರು ಇದರ ಹಸ್ತಪ್ರತಿಯನ್ನು ಆವರಿಲಾಗ್ರ ಓದಿ ಹಲವಾರು ಉಪಯುಕ್ತ 
ಸೂಚನೆಗಳನ್ನು ನೀಡಿದ್ದಾರೆ. ಅವರ ನೆನಪಿಗೆ ಶ್ರದ್ದಾಂಜಲಿ ಅರ್ಪಿಸುವುದೊಂದೇ ಈಗ 
ನಾನು ವರಾಡಬಹುದಾದ ಕೆಲಸ, ಅದೇ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದಿಶಕರಾಗಿರುವ 
ಶ್ರೀ ಆರ್ . ಎಸ್ . ರಾಜಾರಾವರ್ ಅವರು ಇದನ್ನು ಓದಿ ಇದಕ್ಕೆ 'ನೋಡೋಣುಬಾರಾ 
ನಕ್ಷತ್ರ ' ಎಂಬ ಅರ್ಥಪೂರ್ಣ ಶೀರ್ಷಿಕೆ ಸೂಚಿಸಿ ಉಪಕರಿಸಿದ್ದಾರೆ, 

ಈ ಎಲ್ಲ ಚೇತನಗಳಿಗೆ ನನ್ನ ಹಾರ್ದಿಕ ವಂದನೆಗಳು ಸಲ್ಲುತ್ತವೆ, 

'ಮುಖಾ' ಎಂದು ಮುದ್ರಣವಾಗಿರುವಲ್ಲೆಲ್ಲ ' ವಾಘಾ' ಎಂದು ತಿದ್ದಿ ಓದ 
ಬೇಕೆಂದುಕೋರುತ್ತೇನೆ, 


ಜಿ , ಟಿ , ನಾರಾಯಣರಾವ್ 


30 -1 - 1990 
8 ' ಅ ' ಕಾಮಾಕ್ಷಿ ಆಸ್ಪತ್ರೆ ರಸ್ತೆ 
ಕುವೆಂಪುನಗರ 
ಮೈಸೂರು570023 


ವಿದ್ಯಾಂ ಚಾವಿದ್ಯಾಂ ಚ ಸಂಸ್ತದೋಭಯಂ ಸಹ 
ಅವಿದ್ಯಯಾ ವ್ಯತ್ಯಾಂತೀರ್ತ್ವಾ ವಿದ್ಯಯಕಾಮ್ಮತವಂಶುತೇ 

ಈಶೋಪನಿಷತ್ತು 


ವಿದ್ಯೆ ಅವಿದ್ಯೆ ವಂತರಿ , ಇವೆರಡನ್ನೂ ಒಳಗೊಂಡಿರುವ ಅದನರಿ ( ಪರತತ್ತ್ವವನು ) 
ತಿಳಿದವನರಿ ಅವಿದ್ಯೆಯ ಬಲದಿಂದ ( ವ್ಯಕ್ತಸೃಷ್ಟಿಯು ಜ್ಞಾನದಿಂದ) ವತಲೋಕವನ 
ದಾಟಿ ವಿದ್ಯೆಯ ಬಲದಿಂದ ( ಅವ್ಯಕ್ತದ ಜ್ಞಾನದಿಂದ) ಅವತತ್ವವನ್ನು ಪಡೆಯುವನು, 

- ಅನಂ : ರಂ . ರಾ , ದಿವಾಕರ 


ನೋಡೋಣು ಬಾರಾ ನಕ್ಷತ್ರ 


ಪೀಠಿಕೆ 


ರಾಮಣ್ಣ ಮಾಸ್ತರರು ವಿದ್ಯಾರ್ಥಿಗಳ ನೆಚ್ಚಿನ ಉಪಾಧ್ಯಾಯರು. ವಿಷಯ ಯಾವುದೇ 
ಇರಲಿ, ಎಷ್ಟು ಜಟಿಲವೇ ಆಗಿರಲಿ, ಎಂಥ ವಿನೂತನವೇ ಎನ್ನಿಸಲಿ ಅದನ್ನು ತೀರ ಸರಳ ಉದಾ 
ಹರಣೆ, ದೈನಂದಿನ ಅನುಭವ ಇಲ್ಲವೇ ನೀತಿ ಕತೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಮಂದಟ್ಟು ಮಾಡಿ 
ಸುವುದರಲ್ಲಿ ನಿಸ್ಸಿಮರು. ಆಕಾಶದ ಅದ್ಭುತಗಳನ್ನು ಅವರು ವಿದ್ಯಾರ್ಥಿಗಳಿಗೆ ವಿವರಿಸಿ ನಕ್ಷತ್ರಗಳ 
ಜೊತೆ ಹೃದಯಸಂವಾದ ಏರ್ಪಡಿಸಿದ ಪರಿಯನ್ನು ಇಲ್ಲಿಯ ಪ್ರಾಯೋಗಿಕ ನಿರೂಪಣೆಗಳಲ್ಲಿ ಗಮ 
ನಿಸಬಹುದು. 


ಪಾತ್ರ ವಿವರ 
ರಾಮಣ್ಣ ಮಾಸ್ತರರು : ಉಪಾಧ್ಯಾಯರು. ಸುಬ್ಬಯ್ಯ , ರವಿ, ಶೈನಿ, ಇಬ್ರಾಹಿವರ್‌ , 
ಪತ್ತು, ಸುಬ್ರಹ್ಮಣ್ಯ : ಆಸಕ್ತ ವಿದ್ಯಾರ್ಥಿಗಳು . 


ಊರ ಹೊರಗಿನ ಗುಡ್ಡದ ಕೋಡಿಯಲ್ಲಿ ಸಾಧಾರಣವಾಗಿ , ಪ್ರತಿ ತಿಂಗಳ ಮೊದಲ ವಾರದ 
ಒಂದು ಸಂಜೆ, 7 - 8 ಗಂಟೆ ಅಂದಾಜಿಗೆ, ಸಭೆ ಸೇರಿ ಆಕಾಶ ನೋಡುತ್ತ ಅದರ ಬಗೆಗಿನ ನಿರೂ 
ಪಣೆ ಕೇಳುತ್ತ ಸಂಶಯಗಳನ್ನು ಚರ್ಚಿಸುತ್ತ – ಒಟ್ಟಾರೆ ಆತ್ಮೀಯ ಪರಿಸರದಲ್ಲಿ ಸಂವಾದ ವಿಧಾನ 
ದಿಂದ – ಆ ಲೋಕದ ಮತ್ತು ಅಲೋಕದ ಸ್ಕೂಲ ಪರಿಶಂರು ಗಳಿಸುವುದು ಇಲ್ಲಿಯ ತಂತ್ರ . 


5 


೧ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? 


ರಾವಣ್ಣವರಾರರು : ಸುಬ್ಬಯ್ಯ ! ನೀನೆಂದಾದರೂ ಆಕಾಶನೋಡಿದ್ದುಂಟೇ ? 

ಸುಬ್ಬಯ್ಯ : ನೀವು ತಮಾಷೆ ವರಾಡುತ್ತಿದ್ದೀರಿ ಸಾರ್ , ನನ್ನ ಅಂಗೈಯನ್ನು 
ನಾನು ನೋಡದೇ ಉಂಟೇ ? 

ರಾವರಾ : ನೀನು ಕವಿ , ಉಪಮೆ ರೂಪಕಗಳಲ್ಲಿ ವಶಾತಾಡುವುದು ನಿನ್ನ ಶೈಲಿ, 
ಆಕಾಶವೆಂದರೆ ಅಂಗೈನೆಲ್ಲಿ ಎಂಬುದು ನಿನ್ನ ಇಂಗಿತ, ಸಂತೋಷ ಅಲ್ಲಿ ಏನೇನು 
ಕಂಡಿರುವೆ ಹೇಳು, 

ಸುಬ್ಬಯ್ಯ : ನೀಲ ಗಗನ, ನಡುವೆ ತಪನ, ಚಂದ್ರ ಜನನ . 


ನೋಡೋಣು ಬಾರಾ ನಕ್ಷತ್ರ 


ಚಿತ್ರ 1. ಆಕಾಶದಿಂದ ಭೂಮಿಗೆ ಇಳಿದು ಬರುವ ಮೋಡಿ, ಭೂಮಿಯಿಂದ ಆಕಾಶಕ್ಕೆ 

ನೆಗೆದು ತುಳುಕುವಸ್ಫೂರ್ತಿ 


ರವಿ : ತಾನ ತನನ --- ಸಾಕು ವರಾಡೋ ನಿನ್ನ ಕವನ ! 
ಸುಬ್ಬಯ್ಯ : ಅಯ್ಯೋ ಪಣಿ! ಮಾಡಿದೆಯಲ್ಲ ನನ್ನ ಸ್ಕೂರ್ತಿಯನ್ನೇಹನನ! 

ರಾಮಾ : ಮೊದಲು ಅಲ್ಲೇನಿದೆ ಎಂದು ನೋಡಿ, ಅರ್ಥ ಗ್ರಹಿಸಿ ಆ ವಿಷಯಂ 
ವನ್ನು ಪೂರ್ತಿ ನಮ್ಮದಾಗಿ ವರಾಡಿಕೊಳ್ಳಬೇಕು. ಅನುಭವ ಅಥವಾ ಜ್ಞಾನ ಎಂದರೆ 
ಇದೇ , ಇದನ್ನು ಗಳಿಸಿದ ಬಳಿಕ ಕವನವೋ ಕತೆಯೋ ನಾಟಕವೋ ಬೇಕಾದದ್ದನ್ನು 
ಬರೆಯಬಹುದು. ಈಗ ನಿಮ್ಮ ಸೂರ್ತಿಯನ್ನು ಕೊಂಚ ಆಕಾಶದತ್ತ ಹರಿಸಿ ಅಲ್ಲಿ 
ಏನೇನು ಕಂಡಿರುವಿರಿ ಹೇಳಿ ನೋಡೋಣ, 

ಶೈನಿ : ನಾನು ಹೇಳುತ್ತೇನೆ ಸಾರ್ . ಆಕಾಶದಲ್ಲಿ ನಾನುನೋಡಿರುವುದು ಹಕ್ಕಿ , 
ವಿಮಶಾನ , ಮೋಡ, 
- ರಾವರಾ : ನೋಡಮ್ಮ ಶೈನಿ ! ಅವೆಲ್ಲ ಭೂವಿಂಗೆ ಸೇರಿದವು. ನವಂಗಿಂತ 
ಎಷ್ಟೋ ಎತ್ತರದಲ್ಲಿವೆ ಅಷ್ಟೆ . ಅವನ್ನೆಲ್ಲ ಹಿಂದೆ ಬಿಟ್ಟು ಇನ್ನೂ ಎತ್ತರ ಎತ್ತರ ಅಗಾಧ 
ಎತ್ತರ ಏರಿದಾಗ ಏನು ಕಣಂವ ಹೇಳು ? 

ಶೈನಿ : ಹಗಲಲ್ಲಿ ಸೂರ್ಯ , ಇರುಳಲ್ಲಿ ಚಂದ್ರ , ನಕ್ಷತ್ರ ,... 

ರಾವಶಾ : ತಾಳು ತಾಳು ಶೈನಿ, ಹಗಲಲ್ಲಿ ಸೂರ್ಯ , ಇರುಳಲ್ಲಿ ಚಂದ್ರ ಅಷ್ಟು 
ಸಮರ್ಪಕ ವಿವರಣೆ ಆಗಲಿಲ್ಲ. 


ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? 


ಶೈನಿ : ಮತ್ತೆ ಹೇಗೆ ಹೇಳಬೇಕು ಸಾರ್ ? ಇರುಳಲ್ಲಿ ಸೂರ್ಯ , ಹಗಲಲ್ಲಿ 
ಚಂದ್ರ ಅನ್ನಬೇಕೆ ? 

ರಾಮಾ : ಶೈನಿ! ಅವಸರ ಬೇಡ, ಕೇವಲ ಪದಗಳ ಮೇಲೆ ದೊಂಬರಾಟವಾಡಿ 
ದರೆ ಅದು ವಾಸ್ತವತೆಗೆನೀಡಿದ ವಿವರಣೆ ಆಗದು . ಸುಬ್ಬಯ್ಯ ! ಆಕಾಶವೆಂದರೆ ನಿನಗೆ 
ಕರತಲಾಮಲಕ, ನೀನು ಹೇಳು, 

ಸುಬ್ಬಯ್ಯ : ನನಗೂ ಶೈನಿಯ ಹಾಗೆಯೇ ಸಂದೇಹವಿದೆ. 

ಕಾಮಾ : ಹೇಳುತ್ತೇನೆ ಕೇಳಿ, ತುಸು ವಿವೇಚನೆಯಿಂದ ಅಲ್ಲಿಯ ವಿದ್ಯಮಾನ 
ಗಳನ್ನು ಅವಲೋಕಿಸಿದರೆ ನಿಮಗೇ ಈ ಸಂಗತಿ ಹೊಳೆಯುತ್ತದೆ. ಆಕಾಶದಲ್ಲಿ ಸೂರ್ಯ 
ಇರುವಾಗ ಹಗಲು , ಇರದಾಗ ಇರುಳು. ಇನ್ನು ಚಂದ್ರ , ಪ್ರತಿ ರಾತ್ರಿಯ 
ಚಂದ್ರ ಕಂಡೇ ಕಾಣುವುದೆಂದೇನೂ ಇಲ್ಲ. ಅವರಾವಾಸ್ಯೆಯಂದು ಚಂದ್ರದರ್ಶನವಿಲ್ಲ. 
ಒಮ್ಮೊಮ್ಮೆ ಹಾಡಹಗಲೇ ಚಂದ್ರ ಕಾಣುವುದುಂಟು . 

ಶೈನಿ : ಹಾಗಾದರೆ ಸರಿಯಾದ ನಿರೂಪಣೆ ಏನು ಸಾರ್ ? 

ರಾಮಾ : ಹಗಲು ಇರುಳು ವ್ಯತ್ಯಾಸವಾಗಲಿ ಚಂದ್ರದರ್ಶನದ ಕಾರಣವಾಗಲಿ 
ಈಗ ಬೇಡ, ಅವನ್ನು ಮುಂದೆಂದಾದರೂ ತಿಳಿಯೋಣ. ಆಕಾಶದಲ್ಲಿ ಮುಖ್ಯವಾಗಿ 
ನಮಗೆ ಆರು ಬಗೆಯ ಕಾರ್ಯಗಳು ಎದ್ದು ಕಾಣುತ್ತವೆ. ಅವು ಯಾವುವು ? ಕವಿ ! ನೀನು 
ಹೇಳರಿ , 

ರವಿ : ಸೂರ್ಯ , ಚಂದ್ರ , ನಕ್ಷತ್ರ .. . 
ಸುಬ್ಬಯ್ಯ : ರವಿಯರಾಕಾಶಕೆ ಭೂಷಣಂ ರಜನಿಗಾ ಚಂದ್ರಂ ಮಹಾಭೂಷಣಂ. 
ರವಿ : ಕವಿ ಸುಬ್ಬಯ್ಯ ತಾಂ ನಮ್ಮ ಶಾಲೆಗೇ ಅತಿ ಭೀಷಣಂ! 

ರಾಮಾ : ಸೂರ್ಯ, ಚಂದ್ರ , ನಕ್ಷತ್ರ - ಸರಿ, ಅಲ್ಲಿಗೆ ಮೂರು ವಿಭಿನ್ನ ಕಾಯ 
ಗಳಾದವು. ಉಳಿದ ವರು? ಇಬ್ರಾಹಿಮರ್ ! ನೀನು ಹೇಳು. 

ಇಬ್ರಾಹಿಮ್ : ಗ್ರಹ .... 

ರಾವರಾ : ಸರಿ , ಇನ್ನೆರಡು ? ಕತ್ತಲೆ ಕವಿದಿದೆ, ಮೋಡದ ಸುಳಿವಿಲ್ಲ. ಬೆಟ್ಟದ 
ನೆತ್ತಿಯಲ್ಲಿ ಕುಳಿತು ಆಕಾಶದ ಎತ್ತರವನ್ನು ಬೆರಗಾಗಿನೋಡುತ್ತ ಮೈಮರೆತಿರುವಾಗ.... 

ಇಬ್ರಾಹಿಮ್ : ನೆನಪಾಯಿತು ಸಾರ್ ! ಆಕಾಶದಲ್ಲಿ ಬೆಂಕಿಗೆರೆ ಗೀರಿದಂಥ ಚಿತ್ರ , 
ಬೀಳುವ ನಕ್ಷತ್ರ , ಓಡುವ ನಕ್ಷತ್ರ , ತೂರುವ ನಕ್ಷತ್ರ ಎಂದು ಮುಂತಾಗಿ ಅದನ್ನು 
ಕರೆಯುತ್ತಾರೆ. ನಾನು ಅಂಥವನು ಅನೇಕ ಬಾರಿ ನೋಡಿ ಗಾಬರಿಗೊಂಡಿದ್ದೇನೆ - 
ನನ್ನ ತಲೆ ಮೇಲೆ ಯಾವುದಾದರೂ ಕೆಡೆದರೆ ಗತಿ ಏನಪ್ಪಾ ಎಂದು, 

ರಾವಣಾ : ಸರಿಯಾಗಿ ಹೇಳಿದೆ ಇಬ್ರಾಹಿವ‌ , ಅದು ಉಿ . ಬೀಳುವ, ಓಡುವ 
ಅಥವಾ ತೂರುವ ನಕ್ಷತ್ರ ಏನೂ ಅಲ್ಲ. ಸರಿ, ಅಲ್ಲಿಗೆ ಇದು ಬೇರೆ ಬೇರೆ ಆಕಾಶಕಾಯಂ 
ಗಳನ್ನು ಹೆಸರಿಸಿದ ಹಾಗಾಯಿತು: ಸೂರ್ಯ , ಚಂದ್ರ , ಗ್ರಹ, ನಕ್ಷತ್ರ , ಉಿ 
ಆರನೆಯದರ ಹೆಸರು ? 


ನೋಡೋಣು ಬಾರಾ ನಕ್ಷತ್ರ 


ಸುಬ್ರಹ್ಮಣ್ಯ : ಧೂಮಕೇತು, ಹ್ಯಾಲೀ ಧೂಮಕೇತು. 1985 - 86ರಲ್ಲಿ ಇದಕ್ಕೆ 
ಭಾರೀ ಪ್ರಚಾರ ಲಭಿಸಿತ್ತು . ಆದರೆ ನಾನು ಎಷ್ಟು ಪ್ರಯತ್ನಪಟ್ಟರೂ ಹ್ಯಾಲೀ 
ಧೂಮಕೇತು ವಾತ್ರ ಕಾಣಸಿಗಲೇ ಇಲ್ಲ. 
ಈ ಸುಬ್ಬಯ್ಯ : ನಾನು ನೋಡಿದ್ದೇನೆ ಅದರ ಚಿತ್ರ , ಬಿಳಿಗೊಂಡೆಯಂಥ ಮಂಡೆ , 
ಅದರಿಂದ ಹೊರಚಾಚಿರುವ ಪೊರಕೆ ಯಂಥ ಚಾಮರ – ಆಕಾಶದಲ್ಲಿಯ ಕೈಮರ ! 
ಒಟ್ಟಾರೆ ವಿಚಿತ್ರ ದೃಶ್ಯ , ವೈದೃಶ್ಯ , 

ರವಿ : ಹೌದು ಕವಿ ! ನಿನ್ನ ತಲೆಯೊಳಗಣ ಕಸ ಗುಡಿಸಿ ಹಾಕಲು ಭಗವಂತ 
ಎಸೆದ ಬಾನ ಪೊರಕೆ, 

ರಾಮಾ : ರವಿ ! ನಿನಗೇಕೆ ಕವಿಯ ಮೇಲೆ ವೃಥಾಕೋಪ? ಕವಿ ಕಾಣದ್ದನು 
ರವಿ ಕಾಣಬಹುದು ! ಅದಿರಲಿ, 47, ಆಕಾಶದಲ್ಲಿ ಪ್ರಕಟವಾಗುವ ಆರು ಬಗೆಯರಿ 
ಕಾಯಗಳ ಪರಿಚಯ ನಿಮಗಿದೆ. ಕನಿಷ್ಠ ಪಕ್ಷ ಅವುಗಳ ಹೆಸರಾದರೂ ತಿಳಿದಿದೆ ಎಂದಾ 
ಯಿತು. ಅವುಗಳಲ್ಲಿ ಗ್ರಹ ಮತ್ತು ನಕ್ಷತ್ರ ಎರಡೂ ವೇಲು ನೋಟಕ್ಕೆ ಒಂದೇ ಆಗಿ 
ಗೋಚರಿಸುತ್ತವೆ: ಕೇವಲ ಬೆಳಕಿನ ಬೆಟ್ಟಗಳು , ಯಾವುದು ಗ್ರಹ, ಯಾವುದು 
ನಕ್ಷತ್ರ ಎಂದು ಹೇಗೆ ಪ್ರತ್ಯೇಕಿಸುತ್ತೀರಿ ? ರವಿ ನೀನರಿ ಹೇಳು. 
- ರವಿ : ಇಂಥ ವ್ಯರ್ಥ ಪ್ರಶ್ನೆಗಳಿಂದ ನಾನೆಂದೂ ತಲೆ ಕೆಡಿಸಿಕೊಂಡದ್ದಿಲ್ಲ ಸಾರ್ . 
ಪರೀಕ್ಷೆಯಲ್ಲಿ ಬರುವ ಪ್ರಶ್ನೆಗಳಿಗೆ , ಪುಸ್ತಕದಲ್ಲಿ ಬರೆದಿರುವುದನ್ನು ಉರು ಹೊಡೆದು 
ಹಾಗೆಯೇ ಉತ್ತರ ಕಕ್ಕಿಬಿಡುತ್ತೇನೆ. ಮುಗಿದೇ ಹೋಯಿತು. 

ರಾಮಾ : ನೂರು ಪುಸ್ತಕ ನೂರು ಜಾಲ ತಿಳಿಸದೇ ಇರುವ ಸಂಗತಿ ಆಕಾಶ 
ವನ್ನು ಕೇವಲ ಮೂರು ರಾತ್ರಿ ಪ್ರತಿ ರಾತ್ರಿ ಕೇವಲ ಒಂದೊಂದೇ ತಾಸು ನೋಡಿದರೂ 
ತಿಳಿಯುವುದಿಲ್ಲ ! 

ರವಿ : ನಾನು ನಿಜ ಹೇಳಲೇ ಸಾರ್ ? ಈ ನೆಲದ ಮೇಲಿನ ತಾಪತ್ರಯವೇ 
ಸಾಕಷ್ಟಿರುವಾಗ - Competition Success, Career Guidance,IIT Exami 
ಬation , Technical Courses ವಂತಿಂತಾದವು -- ಆ ದೂರದ ಚಿಂತೆ ನನಗೇಕೆ ? 
- ರಾವಕಾ : ಅದು ಖಂಡಿತ ಚಿಂತೆ ಅಲ್ಲ ರವಿ , ಒಮ್ಮೆ ನಕ್ಷತ್ರಗಳ ಸ್ನೇಹ ಗಳಿಸಿ 
ದರೆ ಸಾಕು, ಮತ್ತೆ ಎಂದೆಂದಿಗೂ ಚಿಂತೆ ನಿಶ್ಚಿಂತೆ ! ಅದಿರಲಿ , ಈಗ ಯಾರು ಹೇಳು 
ತೀರಿ ಗ್ರಹ- ನಕ್ಷತ್ರ ವ್ಯತ್ಯಾಸವನ್ನು ? 

ರವಿ : ನಾನೇ ಹೇಳುತ್ತೇನೆ, ಗ್ರಹ ಮಿನುಗುವುದಿಲ್ಲ, ನಕ್ಷತ್ರ ಮಿನುಗುತ್ತದೆ. 
ಪುಸ್ತಕದಲ್ಲಿ ಹೀಗೆ ಬರೆದಿದೆ. 
. ರಾವರಾ : ರವಿ ! ಒಂದು ಅರ್ಥದಲ್ಲಿ ನೀನು ಹೇಳಿದ್ದು ನಿಜ, ಆದರೆ ಗ್ರಹವೂ 
ಒಮ್ಮೊಮ್ಮೆ ಮಿನುಗಿದಂತೆ ಭಾಸವಾಗುತ್ತದೆ -ಎಡುವಾಗ ಇಲ್ಲವೇ ಕಂತುವಾಗ 
ಇನ್ನು , ಅನೇಕ ಮಸಕು ನಕ್ಷತ್ರಗಳು ವಿನುಗುವುದೇ ಇಲ್ಲ. ಆದ್ದರಿಂದ ವಿನುಗುವುದೆಲ್ಲವೂ 
ನಕ್ಷತ್ರ , ಮಿನುಗದಿರುವುದೆಲ್ಲವೂ ಗ್ರಹ ಎಂದು ತೀರ್ಮಾನಿಸಿದರೆ ಗಗನ ಗಹಗಹಿಸಿ 
ನಕ್ಕಿತು ನಮ್ಮ ಗಮಾರತನಕ್ಕೆ ! 


ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? 


ರವಿ : ಹಾಗಾದರೆ ಇದಕ್ಕೇನು ಪರಿಹಾರ ? 

ರಾವರಾ : ಅದನ್ನೇ ನಾನು ಆಗ ಹೇಳಿದ್ದು - ನೇರವಾಗಿ ಆಕಾಶದ ಪರಿಚಯ 
ವರಾಡಿಕೊಳ್ಳುವುದು , ಆಕಾಶಕಾಯಗಳ ಸ್ನೇಹ ಸಂಪಾದಿಸುವುದು. 

ಶೈನಿ : ಸರಿ ಸಾರ್ ! ಹಾಗಾದರೆ ಇಂದು ಸಂಜೆ ಆಕಾಶದ ಪರಿಚಯ ವರಾಡಿ 
ಕೊಡಬಹುದೇ ದಯವಿಟ್ಟು ? 

ರಾವರಾ : ಅದು ನನಗೆ ತುಂಬ ಪ್ರೀತಿಯ ಕೆಲಸ, ಮನುಷ್ಯಪ್ರಪಂಚವನ್ನು 
ನಾನು ಹೆಚ್ಚು ಹೆಚ್ಚು ನೋಡಿದಷ್ಯ ನಕ್ಷತ್ರಲೋಕವನ್ನು ಅಷ್ಟು ಅಷ್ಟು ಓಲೈಸು 
ತೇನೆ. ಈ ಸಂಜೆ ಮೊದಲು ನಕ್ಷತ್ರಗಳನ್ನು ನೋಡೋಣ, ತಿಳಿಯೋಣಮತ್ತು ಅವು 
ಗಳ ಬಗ್ಗೆ ವಿಚಾರವಿನಿಮಯ ನಡೆಸೋಣ. ಮುಂದೆ ಕ್ರಮೇಣ ಇತರ ಕಾಯಗಳನ್ನು 
ಪರಿಶೀಲಿಸೋಣ, ಈಗ ಕೇಳಿ : ಸೂರ್ಯ, ಒಂದು ನಕ್ಷತ್ರ , ಭೂವಿಂ ಒಂದು ಗ್ರಹ. 
ಇವುಗಳ ನಡುವೆ ಏನು ವ್ಯತ್ಯಾಸ ಗುರುತಿಸಿದ್ದೀರಿ? 

ಈ ಇಬ್ರಾಹಿಮ್ : ಅದು ಬೆಂಕಿ , ಇದು ಮಣ್ಣು , ಅಲ್ಲಿ ನಾವಿರಲಾರೆವು, ಇಲ್ಲಿ 
ನಾವು ಬದುಕಿ ಬಾಳುತ್ತಿದ್ದೇವೆ. 

ರಾಮಾ : ಶಾಭಾಸ್ ಇಬ್ರಾಹಿಮ್ ! ಅದೊಂದು ಭಾರೀ ಅಗ್ನಿಗೋಳ, ನಿಗಿ 
ನಿಗಿಯಂತಿರುವ ಬೆಂಕಿ ರಾಶಿ, ಗಾತ್ರದಲ್ಲಿ ಭೂವಿಗಿಂತ ಹಲವು ಲಕ್ಷ ಪಾಲತಿ ದೊಡ್ಡದು. 
ಸೂರ್ಯ ಏನಾದರೂ ಖಾಲಿಗೋಳವಾಗಿದ್ದರೆ ಅದರೊಳಗೆ ಸುವಕಾರು ಹತ್ತು ಲಕ್ಷೆ 
ಭೂಮಿಗಳನ್ನು ಸುಲಭವಾಗಿ ತುಂಬಬಹುದಿತ್ತು , 

- ಸುಬ್ಬಯ್ಯ : ಅಬ್ಬಾ ! ಅದಕ್ಕೇ ಹಾಗಿರೋದು ನಡುಹಗಲ ಧಗೆ, ಸಹಿಸಲು 
ಅಸಾಧ್ಯವಾದ ಬೇಗೆ, ಎಲ್ಲೆಲ್ಲೂ ಸುಡುವ ಹಾಗೆ ! 

ರವಿ : ಸೂರ್ಯ ಅಗ್ನಿಕುಂಡದ ಹಾಗೆ - ಸದಾ ಉರಿಯುತ್ತಿರುವ ಕುಂಭೀಪಾಕ. 
ಅದರಿಂದ ಯಾವಾಗಲೂ ಬೆಳಕು ಮತ್ತು ಕಾವು ಹರಿಯುತ್ತಲೇ ಇರುವುವು. ಸೂರ್ಯ 
ನಲ್ಲಿ ರಾತ್ರಿ ಇಲ್ಲ . ನಿರಂತರ ಹಗಲು ! 

ಶೈನಿ : ಅಂದರೆ ಸೂರ್ಯನಿಗೆ ಸ್ವಯಂಪ್ರಭೆ ಇದೆ ಎಂದಾಯಿತು ? 
ಸುಬ್ಬಯ್ಯ : ಶೈನಿ ! Sun is always shining ! 

ರಾಮಾ : ನಿಜ. ಪ್ರತಿಯೊಂದು ನಕ್ಷತ್ರವೂ ಒಂದೊಂದು ಸೂರ್ಯನೇ ಎಂದರೆ 
ನಿಮಗೆ ಆಶ್ಚರ್ಯವಾದೀತು. ಇದು ವಾಸ್ತವ ಸಂಗತಿ. 

ರವಿ : ಹಾಗಾದರೆ ಸೂರ್ಯ ದೊಡ್ಡ ಬಿಲ್ಲೆಯ ಹಾಗೆಯೂ ನಕ್ಷತ್ರಗಳು 
ಮಾತ್ರ ಕೇವಲ ಚುಕ್ಕಿಗಳಾಗಿಯೂ ಪ್ರಕಟವಾಗುವುವೇಕೆ ? 

ರಾಮಾ : ಒಂದು ದೃಶ್ಯ ವಿವರಿಸುತ್ತೇನೆ. ದೊಡ್ಡದೊಂದು ಬಯಲು , ಯಾವ 
ಕಡೆ ಎಷ್ಟು ದೂರ ನಡೆದರೂ ಅದರ ಕೊನೆ ತಲಪುವುದು ನಮಗಂತೂ ಅಸಾಧ್ಯ . 
ಬಯಲಿನ ಒಂದೆಡೆ ನಾವು ನೆರೆದಿದ್ದೇವೆ. ತೀರ ಹತ್ತಿರದಲ್ಲಿ ಒಂದು ಹಣತೆ ತಣ್ಣಗೆ ಉರಿ 
ಯುತ್ತಿದೆ, ಸಾಕಷ್ಟು ಹಿರಿದೂರದಲ್ಲಿ ಒಂದು ನಿಯಾನ್ ದೀಪ ಕಾದು ಪ್ರಜ್ವಲಿಸುತ್ತಿದೆ, 


ನೋಡೋಣು ಬಾರಾ ನಕ್ಷತ್ರ 


ಈಗ ನೀವೇ ಹೇಳಿ : ನಿಮಗೆ ಕಾಣುವಂತೆ ಗಾತ್ರದಲ್ಲಿ ಯಾವುದು ದೊಡ್ಡದು ? ಬೆಳಕಿ 
ನಲ್ಲಿ ಯಾವುದು ಉಜ್ಜಲ ? 

ಶೈನಿ : ತೀರ ಸಹಜವಾಗಿ ನವ ಮತ ಹತ್ತಿರದ ಹಣತೆಗೇ ಸಲ್ಲುತ್ತದೆ. 
ರಾವಶಾ : ಆದರೆ ನಿಜಸ್ಥಿತಿಯಲ್ಲಿ ? 
ರವಿ : ನಿಯಾನ್ ದೀಪಕ್ಕೆ ಸಲ್ಲಬೇಕಂ ಅಗ್ರಸ್ಥಾನ. 

ರಾವಣಾ : ಈಗ ಬಯಲಿನಿಂದ ಬಾನಿಗೆ ನೆಗೆಯೋಣ. ನಮ್ಮ ನೆಲೆ ಭೂವಿ 
ಹಣತೆಯ ಬದಲುಸೂರ್ಯ , ನಿಯಾನ್ ದೀಪದ ಬದಲು ಯಾವುದೋ ಒಂದು ನಕ್ಷತ್ರ . 
ಇಂಥ ಸನ್ನಿವೇಶದಲ್ಲಿ ಹತ್ತಿರದ ಸೂರ್ಯ ದೂರದ ಯಾವುದೇ ನಕ್ಷತ್ರಕ್ಕಿಂತ ಗಾತ್ರದಲ್ಲಿ 
ದೊಡ್ಡದಾದಿಯ ಪ್ರಕಾಶದಲ್ಲಿ ಉಜ್ಜಲವಾಗಿಯೂ ಇರುವಂತೆ ಭಾಸವಾಗುವುದು 
ಸಹಜ , ಸೂರ್ಯನಿಂದ ಊಹಾತೀತ ದೂರಗಳಲ್ಲಿ ಆಕಾಶ ಪೂರ್ತಿ ವಿವಿಧ ಗಾತ್ರಗಳ 
ಮತ್ತು ಪ್ರಕಾಶಗಳ ನಕ್ಷತ್ರಗಳು ಹರಡಿಹೋಗಿವೆ . ಎಂದೇ ಇವುಗಳ ಪೈಕಿ ಕೇವಲ 
ಕೆಲವು ಬೆಳಕಿನ ಚುಕ್ಕಿಗಳಂತೆ ಪ್ರಕಟವಾಗುತ್ತವೆ, ಉಳಿದವಾದರೋ ಗೋಚರವೇ 
ಆಗುವುದಿಲ್ಲ. 

- ಇಬ್ರಾಹಿಮ್ : ಇಷ್ಟು ಸುಲಭವೇ ? ನಾನು ಯೋಚನೆಯೇ ವರಾಡಲಿಲ್ಲವಲ್ಲ! 
ಅಂದ ಹಾಗೆ ಭೂಮಿಯಿಂದ ಸೂರ್ಯನ ದೂರ, ಬೇರೆ ಬೇರೆ ನಕ್ಷತ್ರಗಳ ದೂರ ಎಲ್ಲ 
ಎಷ್ಟಿರಬಹುದು ? 

ರಾಮಾ : ಸಂಖ್ಯೆಗಳನ್ನು ಹೇಳಿದರೆ ಅವು ನಿಮಗೆ ಯಾವ ಅರ್ಥವನ್ನೂ ಕೊಡ 
ಲಾರವು. ಒಂದು ಹೋಲಿಕಿ ಕೇಳಿ : ಭೂಮಿಯಿಂದ ಸೂರ್ಯನಿಗೆ ನೇರ ಸೇತುವೆ 
ಕಟ್ಟಲು ತೊಡಗೊಣ, ಭೂಗಾತ್ರದ ಬಂಡೆಗಳು ನಮಗೆ ಬೇಕಾದಷ್ಟು ದೊರೆಯುತ್ತ 
ಎಂದು ಭಾವಿಸೋಣ. ಹತ್ತಿರ ಹತ್ತಿರ ಒತ್ತೊತ್ತಾಗಿ ಎಷ್ಟು ಬಂಡೆಗಳನ್ನು ಇಟ್ಟರೆ ಈ 
ಸೇರುವ ಪೂರ್ಣಗೊಳ್ಳುತ್ತದೆ ? 
- ಸುಬ್ರಹ್ಮಣ್ಯ : ಭೂಮಿಯಿಂದಸೂರ್ಯನ ದೂರ 148 ,800 ,000 ಕಿಲೋ 
ಮೀಟರ್ , ಭವ್ಯಾಸ 12,800 ಕಿಲೋಮೀಟರ್ . ಮೊದಲನೆಯದನ್ನು ಎರಡನೆಯದ 
ರಿಂದ ಭಾಗಿಸಿದಾಗ ದೊರೆಯುವ ಲಬ್ದ 11 ,625, ಆದ್ದರಿಂದ ಅಷ್ಟು ಬಂಡೆಗಳು 
ಬೇಕು ಎಂದಾಯಿತು. 

ರಾವಣಾ : ಗಣಿತ ಪ್ರಚಂಡ ! ಮೆಚ್ಚಿದೆ ನಿನ್ನ ಗಣಿತನಿಶಿತಮತಿಯನ್ನು . ಆದರೆ 
ಈಗ ಅಷ್ಟೆಲ್ಲ ವಿವರ , ಸೂಕ್ಷ್ಮ , ನಿಷ್ಕೃಷ್ಟತೆ ಇತ್ಯಾದಿ ಬೇಡ. ಭೂಗಾತ್ರದ ಸುಮಾರು 
12 ,000 ಬಂಡೆಗಳಿದ್ದರೆ ಭೂವಿ-ಸೂರ್ಯ ಸೇತುವೆ ಕಟ್ಟಬಹುದು. 

ಶೈನಿ : ಅಬ್ಬಾ ! ಅದೆಂಥ ದೂರ! 

ರಾವರಾ : ಹಾಗೆ ಇರುವುದರಿಂದಲೇ ಸೂರ್ಯ ನಮಗೆ ಹಿತಕರವಾಗಿದೆ. 
ಸೂರ್ಯ ಏನಾದರೂ ಇನ್ನೂ ಹತ್ತಿರ ಇದ್ದಿದ್ದರೆ ಒಂದು ಜೀವಿ ಪಿಳ್ಳೆಯೂ ಈ 
ಭೂಮಿಯಲ್ಲಿ ಉಳಿಯುತ್ತಿರಲಿಲ್ಲ. 


1 


ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? 
ಸುಬ್ಬಯ್ಯ : ಯಾರಾರು ಎಲ್ಲೆಲ್ಲಿ ಇರಬೇಕೊ ಅವರವರು ಅಲ್ಲಲ್ಲೇ ಇದ್ದರೆಚಂದ . 

ಇಬ್ರಾಹಿಮ್ : ಸೂರ್ಯನಿಂದ ಮುಂದಿನ ನಕ್ಷತ್ರಕ್ಕೆ ಸೇತುವೆ ಕಟ್ಟಲು 
ಇನ್ನೆಷ್ಟು ಬಂಡೆ ಬೇಕು ? 

ರಾಮಾ : ನೀನು ಹೇಳು ಗಣಿತಪ್ರಚಂಡ ! 

ಸುಬ್ರಹ್ಮಣ್ಯ : ಆ ಮುಂದಿನ ನಕ್ಷತ್ರದದೂರ ಎಷ್ಟು ಕಿಲೋಮೀಟರ್ ಎಂದರಿ 
ಗೊತ್ತಾದರೆ ಒಡನೆ ಉತ್ತರ ಹೇಳಬಲ್ಲೆ , 

- - ರಾಮಾ : ವಾಸ್ತವವಾಗಿ ಅಲ್ಲಿ ಈ ಹಿಂದಿನ ಉದಾಹರಣೆ ಸೋಲುತ್ತದೆ. 
ಸೂರ್ಯನಾದ ಬಳಿಕ ಮುಂದಿನ ಅತಿ ಸಮೀಪ ನಕ್ಷತ್ರದ ದೂರ ಭೂಮಿ-ಸೂರ್ಯ 
ಅಂತರದ ಸುಮಾರು 3 ಲಕ್ಷ ಮಡಿ ಉಂಟು. ಇದು ಕೂಡ ನಮ್ಮ ಅಂದಾಜಿಗೆ ನಿಲುಕು 
ವುದು ಕಷ್ಟ , 

ರವಿ : ಅಂದ ಮೇಲೆ ಈ ನಕ್ಷತ್ರಗಳ ಮನೆ ಅದೆಷ್ಟು ದೊಡ್ಡದಾಗಿರಬೇಡ! 

ರಾಮಾ : ನಕ್ಷತ್ರಗಳ ಮನೆಯೇ ಆಕಾಶ , ವಿಶ್ವ ಎಂದರೆ ಇದೇ . ಇದರ 
ಗಾತ್ರ ಎಷ್ಟು ದೊಡ್ಡದು ಎನ್ನುವುದನ್ನು ನಿದರ್ಶಿಸಲು ಒಂದು ಹೋಲಿಕೆ ಹೇಳುತ್ತೇನೆ: 
ನಮ್ಮ ನೆಲವನ್ನು ಆವರಿಸಿರುವ ಕಡಲುಗಳಿವೆಯಷ್ಟೆ . ಇವುಗಳ ವ್ಯಾಪ್ತಿ ಎಷ್ಟು ಎಂಬುದು 
ಮೀನುಗಳಿಗೆ ಎಂದಾದರೂ ಹೊಳೆದೀತೇ ? ಹಾಗಿದೆ ನಮ್ಮ ಪರಿಸ್ಥಿತಿ. ಇದರ ಬಗ್ಗೆ 
ಮಾತು ಚರ್ಚೆ ಎಲ್ಲವನ್ನೂ ಇಲ್ಲಿಗೇ ನಿಲ್ಲಿಸೋಣ. ವಾಸ್ತವವಾಗಿ ನೋಡಿ ತಿಳಿಯಲು 
ವುದು ಮಾತಿನ ಮೂಲಕ ಕೇಳಿ ತಿಳಿಯುವುದಕ್ಕಿಂತ ಎಷ್ಟೋ ಹೆಚ್ಚು ಪರಿಣಾಮಕಾರಿ. . 
ಈ ಸಂಜೆ ಆಕಾಶನೋಡಲು ಸೇರೋಣ, 

ಇಬ್ರಾಹಿಮ್ : ಎಲ್ಲಿ ಎಷ್ಟು ಹೊತ್ತಿಗೆ ? 

ರಾವರಾ : ನಕ್ಷತ್ರ ಕಾಣಬೇಕಾದರೆ ಕತ್ತಲೆ ಕವಿದಿರಬೇಕು. ಮೋಡಗಳು 
ಮುಸುಕಿರಬಾರದು. ಆಕಾಶದ ಆದಷ್ಟು ಹೆಚ್ಚು ವಿಸ್ಕಾರ ಕಾಣುವಂಥ ನೆಲೆ ಆಯ 
ಬೇಕು. ಅಲ್ಲದೇ ಮನೆ, ಅಂಗಡಿ , ಬೀದಿ ದೀಪಗಳ ಹಾವಳಿ ಖಂಡಿತ ಇರಬಾರದು , 
ಇನ್ನು ಚಂದ್ರ ಮೂಡಿರದಿದ್ದರೆ ಬಲು ಪ್ರಶಸ್ಯ , 

ಶೈನಿ : ಕಲೆಕವಿದಿರಬೇಕು, ಮೋಡ ಮುಸುಕಿರಬಾರದು, ಆಕಾಶದ ವಿಸ್ತಾರ 
ತೆರೆದುಕೊಂಡಿರಬೇಕು ಎಲ್ಲ ಸರಿ, ಆದರೆ ಅಂಗಡಿ ಅಥವಾ ಬೀದಿ ದೀಪಗಳಿಂದಾಗಲಿ 
ಚಂದ್ರನಿಂದಾಗಲಿ ಏನು ತೊಂದರೆ ? 

ರಾಮಾ : ಆಗಲೇ ವಿವರಿಸಿದೆನಲ್ಲ - ಹತ್ತಿರದ ಹಣತೆ ದೂರದ ನಿಯಾನ್ ದೀಪ 
ಕ್ಕಿಂತ ನಮಗೆ ಅಧಿಕ ಪ್ರಕಾಶಯುತವಾಗಿ ಕಾಣುವುದೆಂದು, ಇಲ್ಲಿಯೂ ಅದೇ ವಿವರಣೆ 
ಹತ್ತಿರದ ಬೀದಿ ದೀಪ ಅತಿ ದೂರದ ಆಕಾಶಜೋತಿಯ ಬೆಳಕನ್ನು ಹೊಡೆದು ಹಾಕು 
ತದೆ. ಆಗ ನನಗೆ ನಕ್ಷತ್ರ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಇನ್ನು ಚಂದ್ರ , ಆಕಾಶ 
ದಲ್ಲಿ ಚಂದ್ರ ಇರುವಾಗ ಇದರ ಅಧಿಕ ಪ್ರಕಾಶದ ಎದುರು ನಕ್ಷತ್ರಗಳೆಲ್ಲವೂ ಪೇಲವ 
ವಾಗಿ ಬಿಳಿಚಿಕೊಳ್ಳುತ್ತವೆ. ನೀವೇ ಈ ಎಲ್ಲ ಸಂಗತಿಗಳನ್ನೂ ನೋಡಿ ಅರಿಯಬಹುದು 


ನೋಡೋಣು ಬಾರಾ ನಕ್ಷತ್ರ 


ರವಿ : ಅದು ಹೇಗೆ ? 

ರಾಪಶಾ : ಹಗಲು ಆಕಾಶನೋಡಿ, ನಕ್ಷತ್ರದರ್ಶನವಿಲ್ಲ . ಕಾರಣ ? ಸೂರ್ಯ 
ಪ್ರಭೆಯ ಮುಂದೆ ಅವುಗಳ ಬೆಳಕು ಪ್ರತ್ಯೇಕವಾಗಿ ಪ್ರಕಟವಾಗದು , ರಾತ್ರಿ ಚಂದ್ರನಿರು 
ವಾಗ ಆಕಾಶ ನೋಡಿ ನಕ್ಷತ್ರಗಳೇನೋ ಕಾಣುತ್ತವೆ - ಆದರೆ ಕಳಾಹೀನವಾಗಿ ಮಾತ್ರ , 
ಪೇಟೆ ನಡುವೆ ನಿಂತು ಬೀದಿ ದೀಪಗಳ ಅಂಗಡಿಗಳಿಗೆದೀಪಗಳೂ ಪ್ರಜ್ವಲಿಸುತ್ತಿರು 
ವಾಗ ಆಕಾಶನೋಡಿ, ನಕ್ಷತ್ರದರ್ಶನ ಅತಿ ಕಷ್ಟ , 

ಸುಬ್ಬಯ್ಯ : ಹಾಗಾದರೆ ಇಂದು ಸಂಜೆ 6 ಗಂಟೆಗೆ ಊರ ಹೊರಗಿನ ವಂಲಾರ 
ಗುಡ್ಡದ ಮೇಲೆಸೇರೋಣವೇ ? 

ರಾಮಾ : ಪ್ರಶಸ್ಯವಾದ ಕಾಲ ಮತ್ತು ನೆಲೆ. ಶುಭಸ್ಯ ಶೀಘ್ರಂ. 


ಆ ಸಂಜೆ 6 ಗಂಟೆಗೆ ಗೆಳೆಯರೆಲ್ಲರೂ ರಾಮಣ್ಣ ಮಾಸ್ತರರ ಹಿರಿತನದಲ್ಲಿ ಮಲಾರ ಗುಡ್ಡದ 
ಮೇಲೆ ನೆರೆದಿದ್ದಾರೆ - ಆಕಾಶ ನೋಡುವ ತವಕದಿಂದ, ನಕ್ಷತ್ರಸ್ನೇಹ ಗಳಿಸುವ ಉತ್ಸುಕತೆಯಿಂದ 
ಮತ್ತು ಹೊಸತನ್ನು ಅರಿಯುವ ಕುತೂಹಲದಿಂದ. 

ರಾವರಾ : ಕಣ್ಣು ಬಿಟ್ಟು ನೋಡಿ, 'ಕಣಂಗಳನು ತೆರೆವರ್ಗೆಗೋಚರಿಸುತಿಹನು ' 
ಎಂದು ಕಲಿತಿರುವುದು ಸರಿಯಷ್ಟೆ . ಈಗ ಹೇಳಿ ನೋಡೋಣಒಂದೊಂದಾಗಿ ನೀವು 
ಕಾಣುವ ವಿಶೇಷಗಳನ್ನು , 

ಶೈನಿ : ಊರೊಳಕ್ಕೆ ಬಸ್ಸು ದೂಳೆರಚುತ್ತ ತೆವಳುತ್ತಿದೆ. 

ರವಿ : ದನಗಳು ಕಿಂಕಿಣಿನಾದದ ಲಯಕ್ಕೆ ಸರಿಯಾಗಿ ಕಾಲಿಡುತ್ತ ಹಟ್ಟಿಗಳ 
ದೌಡಾಯಿಸುತ್ತಿವೆ. 

ಇಬ್ರಾಹಿಮ್ : ಕೇಲಸಗಾರರು ಲಗುಬಗೆಯಿಂದ ಮನೆಗಳೆಡೆಗೆ ಹಾದಿಸವೆಸುತ್ತಿದ್ದಾರೆ. 
ಸುಬ್ಬಯ್ಯ : ಹಗಲಿನ ಕೊನೆಯನ್ನು ಸಾರುತ್ತಿದೆ ಇಗರ್ಜಿಯ ಘಂಟಾತಾನ 
ಸುಬ್ರಹ್ಮಣ್ಯ : ಹಕ್ಕಿಗಳು ಹಿಂಡುಹಿಂಡಾಗಿ ಗೂಡುಗಳಿಗೆ ಹಾರಿ ಹೋಗುತ್ತಿವೆ 

ರಾವಣಾ : ವಿಶ್ರಾಂತಿ ಪಡೆಯಲೆಂದು ಪಡುಗಡಲಿನ ಮಡಿಲಿಗೆ ಸರಿಯಂ 
ದಿನೆ ದಿನವ , ಈಗ ಸೂರ್ಯಬಿಂಬವನ್ನೇ ಏಕಾಗ್ರತೆಯಿಂದ ನೋಡುತ್ತಿರಿ, ಹೇಳಿ 
ಏನು ಕಾಣುವುದೆಂದು. 

ರವಿ : ಬಿಂಬದ ಕೆಳ ಅಂಚು ದಿಗಂತವನ್ನು ಸ್ಪರ್ಶಿಸಿದೆ , 

ರಾವಣಾ : ಈಗ ಏನೋ ಸರಿ ಕೆಳ ಅಂಚು ಎನ್ನುವ ವಿವರಣೆ. ಆದರೆ ಸೂರ್ಯ 
ಮೂಡುತ್ತಿರುವಾಗ ಇದೇ ಅಂಚು ಮೇಲಂಚ ಆಗಿರುತ್ತದೆ, ಆದ್ದರಿಂದ ಈ ಗೊಂದಲ 
ನಿವಾರಿಸಲು ಈಗ ಕಾಣುವ ಔಳ ಅಂಚನ್ನು ಪಶ್ಚಿಮ ಅಂಚು ಎಂದೂ ಮೇಲಂಚನ್ನು 
ಪೂರ್ವ ಅಂಚು ಎಂದೂ ಹೇಳಬೇಕು. ಪಶ್ಚಿಮದತ್ತ ತಿರುಗಿರುವ ಅಂಚು ಪಸಿ ವು 
ಅಂಚು, ಪೂರ್ವದತ್ತ ತಿರುಗಿರುವುದು ಪೂರ್ವ ಅಂಚು, 


ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? 


ಚಿತ್ರ 2 . ಸೂರ್ಯಾಸ್ತಮಾನದ ದೃಶ್ಯ 


ಸುಬ್ರಹ್ಮಣ್ಯ : ಅಂದ ಮೇಲೆಉತ್ತರ ಅಂಚು ಉತ್ತಗದೆಡೆಗೂ ದಕ್ಷಿಣ ಅಂಚರಿ 
ದಕ್ಷಿಣದೆಡೆಗೂ ತಿರುಗಿರಬೇಕಲ್ಲವೇ ? 

ರಾಮಾ : ಹೌದು. ಮುಂದುವರಿಸು ರವಿ ನಿನ್ನ ವೀಕ್ಷಕವಿವರಣೆಯನ್ನು 
ರವಿ : ಈಗಸೂರ್ಯಬಿಂಬದ ಮೇಲಿನ ಅರ್ಧ ಮಾತ್ರ ಕಾಣುತ್ತಿದೆ. 
ಸುಬ್ರಹ್ಮಣ್ಯ : ಪೂರ್ವಾರ್ಧ ಎನ್ನಬೇಕಲ್ಲವೇ ? 

ರಾವರಾ : ಹೌದು. ಈಗ ನೋಡಿಸೂರ್ಯನ ಪೂರ್ವ ಅಂಚು ವಂಕಿಯಂತೆ 
ಹೊಳೆಯುತ್ತಿದೆ. ಸ್ವಾ ! ಅಗೊ ನೇಸರು ಕಂತಿಯೇ ಬಿಟ್ಟಿತು, ಇನ್ನು ಕೊಂಚ ಹೊತು. 
ಇಡೀ ಆಕಾಶವನ್ನು ನಿಧಾನವಾಗಿ ಸರ್ವೇಕ್ಷಣೆ ವಕಾಡಿ. ಅರ್ಧ ಗಂಟೆ ಇದಕ್ಕಾಗಿ ಬಿಡುವು. 
ಬಳಿಕ ನಿಮ್ಮ ಅನುಭವಗಳನ್ನು ವರದಿ ಮಾಡಿ, 


ಅರ್ಧ ಗಂಟೆಯ ಬಳಿಕ 


ರಾಮಾ : ನಾನು ಕೊಟ್ಟ ಅವಧಿ ಮುಗಿಯಿತು. ನಿನ್ನ ಅನುಭವ ಹೇಳು ಶೈನಿ. 

ಶೈನಿ : ನೀಲಿ ಆಗಸದಲ್ಲಿ ಬೆಳಕಿನ ಪಸೆ ಕ್ರಮೇಣ ಮಾಸುತ್ತ ಬಂದಿತು . ಆದರೆ 
ಅದರ ಹುಡಿಗಳು ಮಾತ್ರ ಅಲ್ಲಿ ಇಲ್ಲಿ ಆಗ ಈಗ ' ನಾವಿಲ್ಲಿದ್ದೇವೆ' ಎಂದು ಕಣ್ಣು ಮಿಟ 
ಕಿಸಿ ನಮ್ಮ ಗಮನವನ್ನು ತಮ್ಮತ್ತ ಸೆಳೆಯುತ್ತಿವೆ. 
- ರಾಮಾ : ಬಿಡಿಬಿಡಿಯಾಗಿ ಒಟ್ಟು ಎಷ್ಠ ನಕ್ಷತ್ರ ಎಣಿಸಿದೆ ರವಿ ? 


ನೋಡೋಣು ಬಾರಾ ನಕ್ಷತ್ರ 


ರವಿ : ನನಗೆ ಎಣಿಕೆ ಮಾಡಲಾಗಲಿಲ್ಲ. ಒಂದು ಪ್ರದೇಶದಲ್ಲಿ ದೃಷ್ಟಿ ನೆಟ್ಟು 
ಅಲ್ಲಿಯ ನಕ್ಷತ್ರಗಳನ್ನು ಎಣಿಸುತ್ತ ಹೋದೆ, ಆದರೆ ನಡುವೆ ಗೊಂದಲ ಹಣಿಕಿ ಲೆಕ್ಕ 
ಲಾಗ ಹೊಡೆಯಿತು. 

ಇಬ್ರಾಹಿಮ್ : ನನಗೂ ಅದೇ ಅನುಭವ , ಒಂದೇ ಕಡೆ ಕಣ್ಣು ಕೀಲಿಸಿ ಅಲ್ಲಿ 
ಕಾಣುತ್ತಿದ್ದ ನಕ್ಷತ್ರಗಳನ್ನು ಕ್ರಮಪ್ರಕಾರ ಎಣಿಸುತ್ತ ಹೋದೆ. ಆಗ ಇದ್ದಕ್ಕಿದ್ದಂತೆ, 
ಮೊದಲು ಕಾಣುತ್ತಿದ್ದ ನಕ್ಷತ್ರಗಳು ಮಾಯವಾಗಿ ಹೋದುವು, ಬದಲು, ಹೊಸ ಹಲ 
ವಾರು ನಕ್ಷತ್ರಗಳು ನಾವಿಲ್ಲಿದ್ದೇವೆ' ಎಂದು ಕುಲುಕುಲು ನಕ್ಕವು. 

ಸುಬ್ಬಯ್ಯ : ಅಗಣಿತ ತಾರಾಗಣಗಳನ್ನು ಗಣಿತದ ಸೀಮಿತ ಪರಿಭಾಷೆಯೊಳಗೆ 
ಹಿಡಿದಿಡಲು ಪ್ರಯತ್ನಿಸಿಸೋತಿದ್ದೇನೆ. ಆದ್ದರಿಂದ ಕೇಳಿ ಈ ಆಶುಕವಿತೆ : 

ಚುಕ್ಕಿಗಳ ಲೆಕ್ಕವನು ಮಕ್ಕಳಾಟಿಗೆಯೆನುತ ಹತ್ತಿಕ್ಕಬೇಡಿರೋ ಹುಚ್ಚಪ್ಪಗಳಿರಾ! 
ಕಕ್ಕುಲತೆ ಬೇಕಲ್ಲಿ ಸೋಲನೊಪ್ಪದೆ ಸವಾಲನೆದುರಿಪ ಛಲಬೇಕು ಓ ಅಣ್ಣಗಳಿರಾ! 
- ರಾಮಾ : ನಕ್ಷತ್ರಗಣನೆ ಕಪ್ಪೆಗಳನ್ನು ತಕ್ಕಡಿಯಲ್ಲಿ ತೂಗಿದಂತೆ - ಅಪ್ರಾಯೋ 
ಗಿಕ ಸಾಹಸ , ಮೊದಲನೋಟಕ್ಕೆ ಕೇವಲ ಕೆಲವೇ ನಕ್ಷತ್ರಗಳು, ನೋಡನೋಡುತ್ತಿರು 
ವಂತೆ ಅವು ನಮ್ಮ ಜೊತೆಕಣ್ಣು ಮುಚ್ಚಾಲೆ ಆಟ ಆಡತೊಡಗುತ್ತವೆ. ಹೀಗಾಗಿ ಎಣಿಕೆ 
ಹದ ತಪ್ಪುತ್ತದೆ. ಗಣಿತ ಪ್ರಚಂಡ ! ಕವಿ ಸೆ .೩೦ತಿದ್ದಾನೆ. ನೀನೇ ಕಾಣೋ ಸರಿಯಾದ 
ಉತ್ತರ ಹೇಳಬಲ್ಲ ಗಂಡು , 

- ಸುಬ್ರಹ್ಮಣ್ಯ : ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೂಡಿಸುವುದು, ಕಳೆಯುವುದು 
ಗುಣಿಸುವುದು , ಭಾಗಿಸುವುದು ಎಲ್ಲವೂ ನನಗೆ ಬಲು ಸುಲಭ, ಲೀಲಾವಿಹಾರ, ಆದರೆ. 
ಸಾರ್ ! ಆಕಾಶದ ಈ ದೊಂಬರಾಟದಲ್ಲಿ ನಾನು ಸೋತಿದ್ದೇನೆ. 

ರಾಮಾ : ನಿಜ , ನಾವು ಹಣ್ಣುಗಳನ್ನೋ ದನಗಳ ಎಣಿಸುವಂತೆ ನಕ್ಷತ್ರ 
ಗಳನ್ನು ಎಂದೂ ಎಣಿಸಲಾರೆವು, ಇದಕ್ಕೊಂದು ದೃಷ್ಟಾಂತ ಹೇಳುತ್ತೇನೆ. ಅಕ್ಷರ್ 
ಮಹಾಶಯನ ಬುದ್ಧಿವಂತ ಮಂತ್ರಿಯ ಹೆಸರು ಬೀರಬಲ, ಇವನು ಬುದ್ದಿ ಬಲನೂ 
ಹೌದು, ಬಾಯಿಬಲನೂ ಹೌದು. ರಾಜ ಒಮ್ಮೆ ಈ ಮಂತ್ರಿಯನ್ನು ಪ್ರಶ್ನಿಸಿದ “ ಬೀರ 
ಬಲ್ '! ಆಕಾಶದಲ್ಲಿ ಒಟ್ಟು ಎಷ್ಟು ನಕ್ಷತ್ರಗಳಿವೆ ? " ರಾಜನ ಬುದ್ದಿವಂತಿಕೆ ಮಂತ್ರಿಗೆ 
ಅರ್ಥವಾಯಿತು. “ ಪ್ರಭೋ ! ಈ ರಾತ್ರಿ ಪೂರ್ತಿ ಅವನ್ನು ಎಣಿಸಿ ನಾಳೆ ಆಸ್ಥಾನದಲ್ಲಿ 
ನಿವೇದಿಸುತ್ತೇನೆ.'' ಈಗ ನೀವೇನುಊಹಿಸುತ್ತೀರಿ ? 

- ರವಿ : ಬೀರಬಲ್ ಯಾವುದೋ ಬೆಟ್ಟದ ನೆತ್ತಿಗೆ ಹತ್ತಿ ಜಾಗರಣೆ ವರಾಡಿ ಅತಿ 
ಪ್ರಯಾಸದಿಂದ ನಕ್ಷತ್ರಗಳನ್ನು ಎಣಿಸಿದ. 

ರಾವರಾ : ಹೌದು, ನಾವೆಲ್ಲರೂ ಯೋಚಿಸುವುದು ಹಾಗೆಯೇ . ಆದರೆ ಬೀರ 
ಬಲ್ ಪ್ರಚಂಡ ಮೇಧಾವಿ , ಇಂಥ ಯಾವ ಶಿಕ್ಷೆಗೂ ತನ್ನನ್ನು ಒಳಪಡಿಸಿಕೊಳ್ಳಲಿಲ್ಲ. 
ಬದಲಾಗಿ, ಎಂದಿಗಿಂತ ಬೇಗ ಸುಖನಿದ್ರಾವಶನಾದ. ಸಾಕಷ್ಟು ತಡವಾಗಿಯೇ ಎದ್ದ . 
ಆಸ್ತಾನಕ್ಕೆ ಸಾವಕಾಶವಾಗಿ, ತುಸು ಭಾರವಾಗಿ ಕೂಡ, ನಡೆದು ಹೋದ, ಆತನ ಹಿಂದೆ 


ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿವೆ ? 


ತೂಕವಾದಗೋಣಿಚೀಲ ಹೊತ್ತಿದ್ದ ನಾಲ್ಕು ಜನ ಸೇವಕರು ಏದುಸಿರು ಬಿಡುತ್ತ 
ಆಸ್ಥಾನ ಪ್ರವೇಶಿಸಿ ಭಕ್ತಿ ಗೌರವಪೂರ್ವಕವಾಗಿ ಅದನ್ನು ಅಲ್ಲಿ ಇಳಿಸಿ ಹಿಂತಿರುಗಿದರು . 

ಬೀರಬಲ್ ಹೇಳಿದ 'ಪ್ರಭೋ ! ಅಡಗಿದೆ ಈ ಚೀಲದ ಒಳಗೆ ನಕ್ಷತ್ರಗಳ ಸಂಖ್ಯೆ . 
ಖುದ್ದು ಖಾವಂದರೇ ಚೀಲ ತೆರೆದು ಆ ಸಂಖ್ಯೆಯನ್ನು ಓದೋಣವಾಗಲಿ .' 

ರಾಜಗೋಣಿಚೀಲದ ಬಾಯಿ ಬಿಚ್ಚಿದ. ಒಳಗೇನಿತ್ತು ಗೊತ್ತೇ ? ಮರಳ 
ಕಣಗಳ ರಾಶಿ ! ಅದು ಅಣಕಿಸಿತು ಅರಸನನ್ನು ! ಇದರ ರಹಸ್ಯ ಯಾರಿಗೂ ಹೊಳೆಯ 
ಲಿಲ್ಲ. ಮಂತ್ರಿಯೇ ವಿವರಿಸಿದ “ ನಾನು ರಾತ್ರಿ ಇಡೀ ನಕ್ಷತ್ರ ಎಣಿಸಿದೆ. ಒಂದು 
ನಕ್ಷತ್ರಕ್ಕೆ ಒಂದು ಮರಳಕಣದಂತೆ ಚೀಲದೊಳಕ್ಕೆ ಮರಳಕಣಗಳನ್ನು ಹಾಕುತ್ತ ಹೋದೆ. 
ಎಣಿಕೆಮುಗಿಯುವಾಗ ಚೀಲ ಭರ್ತಿಯಾಯಿತು. ” 

ಸುಬ್ಬಯ್ಯ : ಬೀರಬಲನ ಚಮತ್ಕಾರ ನನಗೆ ಅರ್ಥವಾಯಿತು. ಚೀಲದ ಒಳ 
ದಿನ ಕಣಗಳ ಎಣಿಕೆ ಹೇಗೆ ಅಸಾಧ್ಯವೋ ಹಾಗೆ ಬಾನಿನಲ್ಲಿಯ ಚುಕ್ಕಿಗಳ ಎಣಿಕೆಕೂಡ! 

ರಾಮಾ : ಕವಿ ! ನಿನ್ನ ಕಲ್ಪನೆ ಸರಿ, ನಕ್ಷತ್ರಗಳನ್ನು ನೇರ ಎಣಿಸುವ ಹೆಚ್ಚು ಕಡಿಮೆ 
ಅಸಾಧ್ಯ ವಿಧಾನವನ್ನು ಗಣಿತವಿದರು ಕೈಬಿಟ್ಟು ಪರೋಕ್ಷ ವಿಧಾನಗಳಿಂದ ಉತ್ತರ 
ಶೋಧಿಸಿದ್ದಾರೆ. ಅವರ ಪ್ರಕಾರ ಒಮ್ಮೆಗೆ ನಾವು ಬರಿಗಣ್ಣಿನಿಂದ ಸುಮಾರು 3,000 
ನಕ್ಷತ್ರಗಳನ್ನು ವಶಾತ್ರ ನೋಡಬಲ್ಲೆವು. 

ಸುಬ್ರಹ್ಮಣ್ಯ : ಒಂದು ಸಲಕ್ಕೆ ಆಕಾಶದ ಅರ್ಧ ಭಾಗ ವಶಾತ್ರ ಗೋಚರ 
ವಾಗುತ್ತದೆ, ಆದ್ದರಿಂದ ಒಟ್ಟಾರೆ ನಮಗೆ ಕಾಣುವ ನಕ್ಷತ್ರಗಳ ಸಂಖ್ಯೆ ಸುಮಾರು 
6, 000 ಎನ್ನಬಹುದೇ ? 

- ರಾವಣಾ : ಭಲೆ ಸುಬ್ರಹ್ಮಣ್ಯ ! ಬರಿಗಣ್ಣಿನಿಂದ ನಾವು ನೋಡಿ ಗುರುತಿಸ 
ಬಹುದಾದ ನಕ್ಷತ್ರಗಳ ಸಂಖ್ಯೆ 6, 000 ವನ್ನು ಮೀರುವುದಿಲ್ಲ . ಈಗ ನಿಮಗೊಂದು 
ಸೂಚನೆ ಕೊಡುತ್ತೇನೆ. ಇಂದಿನಿಂದ ತೊಡಗಿ ಪ್ರತಿರಾತ್ರಿಯೂ ಒಂದೇ ಮುಹೂರ್ತ 
ದಲ್ಲಿ ~- 8 ಗಂಟೆಗೆ ಆಗಬಹುದು, 9ಕ್ಕೆ ಆಗಬಹುದು, ಅಥವಾ ಬೆಳಗ್ಗೆ ಏಳುವ 
ಅಭ್ಯಾಸವಿದ್ದರೆ ಮುಂಜಾನೆ 4 ಅಥವಾ 5 ಗಂಟೆಗೂ ಆಗಬಹುದು - ಆಕಾಶವನ್ನು 
ಸರ್ವೆಕ್ಷಿಸಬೇಕು. ಗಮನವಿರಲಿ : ಪ್ರತಿ ರಾತ್ರಿಯೂ ಅದೇ ಹೊತ್ತಿಗೆ ಸರ್ವೇಕ್ಷಣೆ 
ಯನ್ನು ನಡೆಸತಕ್ಕದ್ದು , ಮೊದಲ ಕೆಲವು ದಿನಗಳಲ್ಲಿ ಇಂಥ ಕಾಲಶಿಸ್ತು ಅತ್ಯಗತ್ಯ . 
ಮುಂದೆ, ಆಕಾಶದ ಬೈಲ್‌ಲಿಪಿಯನ್ನು ಓದಲು ಕಲಿತಂತೆ, ಯಾವ ಹೊತ್ತಿಗೆ ಎಲ್ಲಿ 
ಬೇಕಾದರೂ ಅದನ್ನು ಸುಲಭವಾಗಿ ಗ್ರಹಿಸಿ ಅರ್ಥ ಸವಿಯಬಲ್ಲಿರಿ . ಹೀಗೆ ನಕ್ಷತ್ರಚಿತ್ರ 
ಗಳನ್ನು ಸರ್ವೆಕ್ಷಿಸಿದ ಬಳಿಕ ಅವನ್ನು ಎಚ್ಚರಿಕೆಯಿಂದ ಕಾಗದದ ದೊಡ್ಡ ಹಾಳೆಯಲ್ಲಿ 
ಗುರುತಿಸಬೇಕು. ಒಂದೊಂದು ರಾತ್ರಿಗೆ ಒಂದೊಂದು ಹಾಳೆ , ಚಿತ್ರಗಳು ಆದಷ್ಟು 
ಮಟ್ಟಿಗೆ ವಾಸ್ತವತೆಯ ಪ್ರತಿಬಿಂಬಗಳಾಗಿರಲಿ - ಆಕಾರ, ವಿನ್ಯಾಸ, ಸಾಪೇಕ್ಷ ಸ್ಥಾನ 
ಮುಂತಾದ ಪ್ರತಿಯೊಂದು ಬಿಡಿವಿವರದಲ್ಲಿಯ ಈ ಎಚ್ಚರಿಕೆ ಅಗತ್ಯ . 

ಅಲ್ಲದೇ ಈ ನಕ್ಷತ್ರಪಟದಲ್ಲಿ ಗ್ರಹಗಳ ಸ್ಥಾನಗಳನ್ನೂ ಚಂದ್ರನ ಸ್ಥಾನ ಮತ್ತು 


ನೋಡೋಣು ಬಾರಾ ನಕ್ಷತ್ರ 
ಕಲೆಗಳನ್ನೂ ಗುರುತಿಸಬಹುದು. ಚಂದ್ರನ ಕಲೆ ಎಂದರೆ , ಸ್ಕೂಲವಾಗಿ, ಚಂದ್ರಬಿಂಬದ 
ವಿಸ್ತಾರಕ್ಕೆ ಸಾಪೇಕ್ಷವಾಗಿ ಉಜ್ಜಲ ಭಾಗದ ವಿಸ್ತಾರ. ಆದ್ದರಿಂದ ಹುಣ್ಣಿಮೆ 
ಯಂದು ಕಲೆ 1 , ಅವರಾವಾಸ್ಯೆಯಂದು 0, ಮಿಕ್ಕ ದಿನಗಳಲ್ಲಿ ಅದು 0 ಮತ್ತು 1ರ 
ನಡುವೆ ಇರುವುದು. ಸೂರ್ಯ ಮತ್ತು ಚಂದ್ರ ಮೂಡುವ ಹಾಗೂ ಕಂತುವ ಬಿಂದು 
ಗಳನ್ನು ಕೂಡ ಗುರುತಿಸಬೇಕು. ಒಟ್ಟಾರೆ ಹೇಳುವುದಾದರೆ ಪ್ರತಿ ರಾತ್ರಿ ನೀವು 
ತಯಾರಿಸಬೇಕಾದದ್ದು ಬಾನಿನ ಒಂದು CBS sheet , ಇಂಥ ಕೆಲವು 30 ಯಾದಿ . 
ಗಳನ್ನು ತಾರೀಕುವಾರು ಅಕ್ಕಪಕ್ಕದಲ್ಲಿಟ್ಟು ಚಿಕಿತ್ಸಕ ದೃಷ್ಟಿಯಿಂದ ಅವಲೋಕಿಸಿದರೆ 
ನಿಮಗೆ - ಯಾರ ನೆರವೂ ಇರದೇ - ಬಾನಿನಲ್ಲಿಯ ವಿಶಿಷ್ಟ ಲೇಖನವನ್ನು ಓದು 
ವುದು ಸುಲಭ ಸಾಧ್ಯವಾಗುತ್ತದೆ, 
- ಆದ್ದರಿಂದ ಆಕಾಶಗ್ರಂಥ ಓದುವ ಮೊದಲು ಅದರ ಅವಲೋಕನ ನಡೆಸಲೇ 
ಬೇಕಾದ ವಿಧಿ; ಬಳಿಕ ಅದರ ಚಿತ್ರಣ; ಮುಂದೆ ಇದರ ವಾಚನ; ಕೊನೆಯದಾಗಿ ಈ 
ವಾಚನವನ್ನು ವಾಸ್ತವತೆಯ - ಅಂದರೆ ಆಕಾಶದ ಜೊತೆ ಹೋಲಿಸಿ ಅರ್ಥ 
ಸ್ಯಾಂದೀಕರಣ, 


೨ ಧ್ರುವನಕ್ಷತ್ರ ದರ್ಶನ 


ರಾವಶಾ : ಈಗ ಕೊಂಚ ಹೊತ್ತು ಆಕಾಶ ನೋಡಿ, ಕವಿಗಳು ಹೇಳುವಂತೆ 
*" ಗಗನವನು ನೋಡು ನೀಲಿಗಟ್ಟುವವರೆಗೆ , ” ದಿಗಂತದಿಂದ ದಿಗಂತದವರೆಗೆ ದೃಷ್ಟಿ 
ಹಾಯಿಸಿ ಸುತ್ತಲೂ ಎತ್ತೆತ್ತಲೂ ನೋಡಿ ಬಳಿಕ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ 
ಹೇಳಿ, ಪ್ರತಿಯೊಂದು ನಕ್ಷತ್ರದ ಗಾತ್ರವೂ ಒಂದೇ ಇದೆಯೆಂದು ಅನ್ನಿಸುವುದೇ 
ಸುಬ್ಬಯ್ಯ ? 

ಸುಬ್ಬಯ್ಯ : ಖಂಡಿತ ಇಲ್ಲ. ಕೆಲವು ದಪ್ಪ ಗುಂಡುಗಳು, ಹಲವು ತೆಳು ಕಣ 
ಗಳು, ಇವುಗಳ ನಡುವೆ ಅಸಂಖ್ಯ ಸೂಜಿಮೊನೆಗಳು ಎಲ್ಲವೂ ಬೇಕಾಬಿಟ್ಟಿ ಹರಡಿ 
ಹೋಗಿವೆ. 

ರಾವರಾ : ಬಣ್ಣ ಶೈನಿ ? 

ಶೈನಿ : ಒಂದೊಂದರದು ಒಂದೊಂದು ಉಜ್ಜಲ ನೀಲಿ ಬಣ್ಣದಿಂದ ಥಳ 
ಥಳಿಸುವ ವಜ್ರವನ್ನು ನೆನಪಿಗೆ ತರುವ ನಕ್ಷತ್ರಗಳು ಕೆಲವು ಚಿನ್ನದ ಹುಡಿಗಳಂತೆ 
ಕಾಣುವವು ಹಲವು. ಕೆಂಬಣ್ಣದವು ಮತ್ತು ಬೆಳ್ಳಿ ಮಿನುಗಿನವು ಕೂಡ ಇವೆ. 

ಇವರಾ : ದೂರ ರವಿ ? 

ರವಿ : ಎಲ್ಲವೂ ಒಂದೇ ದೂರದಲ್ಲಿದ್ದ ಆಕಾಶದ ನುಣ್ಣನೆ ಒಳಮೈಗೆ ಅಂಟಿ 
ಕೊಂಡಂತಿವೆ ಯಾವುದು ಹಿಂದೆ, ಯಾವುದು ಮುಂದೆ, ಯಾವುದು ಎಷ್ಟು ದೂರ 
ದಲ್ಲಿದೆ ಒಂದೂ ತಿಳಿಯುವುದಿಲ್ಲ . 


ಧ್ರುವನಕ್ಷತ್ರ ದರ್ಶನ 


೧೩ 


ರಾವಕಾ : ಇಲ್ಲಿಯ - ಅಂದರೆ ನೆಲದ ಹರವಿನಲ್ಲಿಯb -ಸಂವಾಂತ್ಯ 
ನೋಡಿದಾಗ ಹೀಗೆ ಅನ್ನಿಸುವುದೇ ? 

- ರವಿ : ಇಲ್ಲ, ನನಗೆ ಹತ್ತಿಗೆದ್ದು ಯಾವುದು , ದೂರದ್ದು ಯಾವುದು , ಇವೆರಡರೆ 
ನಡುವೆ ಏನೆಲ್ಲ ವಸ್ತುಗಳು ಎಲ್ಲೆಲ್ಲ ಹರಡಿಹೋಗಿವೆ ಮುಂತಾದ ವಿವರಗಳು ಸ್ಪಷ್ಟವಾಗಿ 
ಗೊತ್ತಾಗುತ್ತವೆ, 

ರಾಮಾ: ಆದರೆ ದೂರದ ಬೆಟ್ಟ ಕುರಿತಂತೆ ಇದು ನಿಜವಲ್ಲ ನೋಡಿಬೇಕಾದರೆ, 
ಆದ್ದರಿಂದಲೇ ದೂರದ ಬೆಟ್ಟ ನುಣ್ಣಗೆ ಎಂಬ ಗಾದೆ, ಈ ಹತ್ತಿರ ದೂರ 
ಮುಂತಾದ ತರತಮಗಳು ನಿಸರ್ಗ ನಮ್ಮ ದೃಷ್ಟಿಗೆ ವಿಧಿಸಿರುವ ಒಂದು 
ತೆರೆನಾದ ಮಿತಿ : ಹತ್ತಿರದ ಮತ್ತು ಅದೇ ರೀತಿ ಸುತ್ತಮುತ್ತಲಿನ ದೂರಗಳ 
ಬಗ್ಗೆ ತಿಳಿವಳಿಕೆ ದೇಹರಕ್ಷಣೆಗೆ ತೀರ ಅಗತ್ಯ ; ದೂರ ದೂರ ಹೋದಂತೆ ಈ 
ಅಗತ್ಯತೆ ಇರುವುದಿಲ್ಲವಾದ್ದರಿಂದ ಅಲ್ಲಿ ಎಲ್ಲವೂ ಮಯವಲಯವಾಗಿ ಕಲಸಿ 
ಕೊಂಡು ಮುಂದೆ ನಯವಾದ ಒಂದೇ ಮೈ ವರಾತ್ರ ಹಾಸಿಕೊಂಡಿರುವಂತೆ ಭಾಸವಾಗು 
ತದೆ. ಆಕಾಶವೆಂದರೆ ಅಗಾಧ, ಅದತ ಮತ್ತು ಊಹಾತೀತವಾದ ಮಹಾವ್ಯಾಪ್ತಿ 
ಎಂಬ ಭಾವ ಮೂಡುವುದರ ಕಾರಣವಿದು. ಆಕಾಶದ ನುಣ್ಣನೆ ಒಳಗೆಸವಸ್ತ್ರ 
ಕಾಯಗಳೂ ಅಂಟಿಕೊಂಡಿರುವಂತೆ ಭಾಸವಾಗುತ್ತದೆ. ಇದೊಂದು ಬಗೆಯ ಸಾಮೂಹಿಕ 
ಮತ್ತು ಸಾಂಕ್ರಾಮಿಕ ಕಣ್ಣಿಟ್ಟು , ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಒಂದೇ ರೀತಿ ಕಾಣುವುದ 
ರಿಂದ ವಿವರಣೆಯ ಸಲುವಾಗಿ ಇದನ್ನು ಸತ್ಯದೃಶ್ಯವೆಂದು ಪರಿಗಣಿಸುತ್ತೇವೆ. ಈಗ, 
ಅಕ್ಕಪಕ್ಕದಲ್ಲಿರುವ ಹಲವಾರು ನಕ್ಷತ್ರಗಳ ಮೇಲೆ ಲಕ್ಷ ಹರಿಸಿ, ನಿನ್ನ ಅನುಭವವೇನು 
ಸುಬ್ಬಯ್ಯ ? 
ಸುಬ್ಬಯ್ಯ : ಕಂಡೆ ನಾನಲ್ಲೊಂದು ನವ್ಯ ಕವಿತೆಯ ಅರ್ಥ 

ಶೂನ್ಯ ಹಿರಿ ಕಿರಿ ಪಂಕ್ತಿ ಇದಕೇನ ಪುರುಷಾರ್ಥ ? 
ರಾವರಾ : ಕೇಳು ಕವಿ ! ಅದು ನಿನ್ನ ವ್ಯಾಕರಣ ಬಂಧವನು 

ಮೀರಿದ ಮಹಾಕಾವ್ಯ ಕಣ್ಣೆರೆದು ಓದದನು ! 
ಆ ಚಿರನವ್ಯ ಕಾವ್ಯ ಓದಿ ಅದರ ಸ್ವಾರಸ್ಯ ಗ್ರಹಿಸಿ ಸಂತೋಷಿಸಬೇಕಾದರೆ 
ನಮ್ಮಲ್ಲಿ ಪೂರ್ವಸಿದ್ಧತೆ ಅಗತ್ಯ . ಇಲ್ಲವಾದರೆ ನಾವು ತರ್ಕ , ಗಣನೆ, ವ್ಯಾಕರಣ 
ಮುಂತಾದ ಶುಷ್ಕ ಬಂಧನಗಳ ಜಾಲದಲ್ಲಿ ಸಿಕ್ಕಿಹಾಕಿಕೊಂಡು ರಸ ಕಳೆದುಕೊಂಡಿರು 
ತೇವೆ. ನಿನಗೇನು ಕಂಡಿತಲ್ಲಿ ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ರೇಖಾಗಣಿತದ ಆಕೃತಿಗಳು, ಬೀಜಗಣಿತದ ಸಮಸ್ಯೆಗಳು 
ಆಧುನಿಕ ಗಣಿತದ ಪ್ರತೀಕಗಳು , ೧೦೦ 

ರಾವತಾ : ಕವಿಗೆ ಕಾವ್ಯ , ಗಣಿತವಿದನಿಗೆ ರೇಖಾಗಣಿತ - - ಇನ್ನು ಶೈನಿ, 
ಇಬ್ರಾಹಿಮ್ ನೀವೇನು ನೋಡಿದಿರಿ ? 

ಶೈನಿ : ಕಸೂತಿ ಎಳೆಗಳು , ರಂಗವಲ್ಲಿ ಬೊಟ್ಟುಗಳು, ಸಂಗೀತದ ಸಾಲುಗಳು , so 


ನೋಡೋಣು ಬಾರಾ ನಕ್ಷತ್ರ 


- ಇಬ್ರಾಹಿಮ್ : ಹರಪ್ಪಾ ಮೊಹೆಂಜೋದಾರೋ ಲಿಪಿ , ದೇವರೆ ಸಾಕ್ಷಾತ್ಕಾರ, 
ಅರ್ಥಾತೀತ ಮಹಾಚಿತ್ರ , , , 

ರಾಮಾ : ನಿಮ್ಮ ಒಬ್ಬೊಬ್ಬರ ಅನುಭವವೂ ಸರಿ. ಆದರೆ ಅಲ್ಲಿರುವುದು ಮಾತ್ರ 
ಬೇರೆಯೇ ಆ ದೃಶ್ಯವನ್ನು ವಿವರಿಸಲು ಎರಡು ವಿಭಿನ್ನ ಮಾರ್ಗಗಳನ್ನು ಅನುಸರಿಸ 
ಬಹುದು. ಒಂದನೆಯದು ವಿಜ್ಞಾನದ ವಾರ್ಗ , ಇದು ವಸ್ತುನಿಷ್ಠವಾಗಿದ್ದು ಖಗೋಳ 
ವಿಜ್ಞಾನಕ್ಕೆ ಬುನಾದಿ ಹಾಕುತ್ತದೆ. ಎರಡನೆಯದು ಕಲೆಯ ವರಾರ್ಗ , ಇದು ವ್ಯಕ್ತಿ 
ನಿಷ್ಟವಾಗಿದ್ದು ಕಾವ್ಯ , ಚಿತ್ರ ಮುಂತಾದ ಕಲಾಪ್ರಕಾರಗಳಗೆ ಸ್ಫೂರ್ತಿ ಒದಗಿಸುತ್ತದೆ. 
ಒಂದನೆಯ ಮಾರ್ಗದಲ್ಲಿ ನಮ್ಮ ವೈಯಕ್ತಿಕ ಒಲವು, ಅನುಭವ, ಭಾವ ಮುಂತಾದವು 
ಗಳಿಗೆ ಸ್ಥಾನವಿಲ್ಲ . ಎರಡನೆಯ ಮಾರ್ಗದಲ್ಲಿ ದೂರ, ಗಾತ್ರ , ಭಾರ ಮುಂತಾದ ಭೌತ 
ವಿವರಗಳಿಗೆ ಪ್ರಾಧಾನ್ಯವಿಲ್ಲ . ಹಾಗಿದ್ದರೂ ಇವು ಪರಸ್ಪರ ಪೂರಕ ಮತ್ತು ಪೋಷಕ 
ವಾಗಿದ್ದು ನಮ್ಮ ಬದುಕನ್ನು ಅರ್ಥವತ್ತಾಗಿಸುತ್ತವೆ. ಏಕೆಂದರೆ ಆಕಾಶವನ್ನು ನೋಡಿ 
ಆನಂದಿಸಿ ಅರ್ಥವಿಸಿ ನಿರೂಪಿಸುವ ವ್ಯಕ್ತಿ ಒಬ್ಬನೇ ನಾವು ವಿಜ್ಞಾನದ ಹಾದಿಯಲ್ಲಿ 
ಗಮಿಸೋಣ, ಆದರೆ ಕಲೆಯ ಪ್ರಭಾವವನ್ನು ಕಡೆಗಣಿಸದಿರೋಣ, ಆಗ ವಿಷಯವನ್ನು 
ಸ್ವಾರಸ್ಯಕರವಾಗಿ ಗ್ರಹಿಸುವುದು ಸಾಧ್ಯವಾಗುತ್ತದೆ, ನಿಮ್ಮ ಲಕ್ಷವನ್ನೀಗ ಆಕಾಶದ 
ಒಂದು ನಿರ್ದಿಷ್ಟ ವಲಯದಲ್ಲಿ ಕೇಂದ್ರೀಕರಿಸಬೇಕು. ಅಲ್ಲಿಯ ನಕ್ಷತ್ರಗಳು ಮನದಲ್ಲಿ 
ಯಾವ ತೆರನಾದ ಅನುಭವ ಅಥವಾ ಚಿತ್ರ ಮಾಡಿಸುತ್ತವೆ ಇಬ್ರಾಹಿವರ್‌ ? 

ಇಬ್ರಾಹಿಮ್ : ಹತ್ತಿರ ಹತ್ತಿರ ಗಲ ( ಪುಗೂಡಿರುವ ನಕ್ಷತ್ರಗಳನ್ನು ಎಳೆಗಳಿಂದ 
ಜೋಡಿಸಿ ನಾನಾ ನವನೆಯ ರೇಖಾಚಿತ್ರಗಳನ್ನು ರಚಿಸಲಾಗಿದೆಯೋ ಎಂಬಂತೆ, 

ರವಿ : ಅಲ್ಲಿ ನನಗೆ ಎಳೆಗಳೇನೂ ಕಾಣುತ್ತಿಲ್ಲ. ಆದರೂ ಚಿತ್ರ ಕಾಣುತ್ತದೆ. 
ಶೈನಿ : ಎಳೆಗಳು ನನಗೂ ತೋರುತ್ತಿಲ್ಲ. ಚಿತ್ರ ವಶಾತ್ರ ಉಂಟಸಿ , 
ಇಬ್ರಾಹಿವಮ್ : ಎಳೆಗಳಿದ್ದೇ ಇವೆ , 

ರಾಮಾ : ಎಳೆ ಎಲ್ಲಿದೆ ಎಂದು ಹುಡುಕಿದರೆ ಅದೆಂದೂ ಕಾಣಸಿಕ್ಕದು. ಆದರೆ 
ನಕ್ಷತ್ರಗಳ ಮೇಲೆ ದೃಷ್ಟಿ ನೆಟ್ಟರೆ ಎಳೆಗಳು ತಾವಾಗಿಯೇ ಮೈದಳೆಯುತ್ತವೆ. ಈ ಪವಾ 
ಡಕ್ಕೆ ಕಾರಣವೇನು ಗೊತ್ತೇ ? ನಮ್ಮ ಕಲ್ಪನೆ ! ಶುದ್ದ ಕಲ್ಪನೆ! ನಾನು ಆಗಲೇ ಹೇಳಿದಂತೆ 
ಇದೊಂದು ಬಗೆಯ ಸಾರ್ವಹಿಕ ಕಣ್ಮಟ , ಎಲ್ಲರೂ ಒಂದೇ ಬಗೆಯ ಸಂಮೋಹ 
ಕಾಸ್ತ್ರದಿಂದ ಪ್ರಭಾವಗೊಂಡಂಥ ಪರಿಸ್ಥಿತಿ. ಇದನ್ನು ಒಪ್ಪಿಕೊಳ್ಳೋಣ. ಆದ್ದರಿಂದ 
ಆಕಾಶವೆಂದರೆ... 

ರವಿ : ನುಣ್ಣಗಿನ ಒಳಮೈ ಇರುವ ಅಗಾಧ ಗಾತ್ರದಗೋಳ, 
ಶೈನಿ : ಇದರ ಮೇಲೆ ನಕ್ಷತ್ರಚಿತ್ರಗಳನ್ನು ಕೆತ್ತಲಾಗಿದೆ, 

ರಾವರಾ : ಈಗ ನಾನು ಹೇಳುವುದನ್ನು ಕೇಳಿ, ದೃಷ್ಟಿಯನ್ನು ವರಾತ್ರ ಆಕಾಶ 
ದಲ್ಲಿ ಮುಕ್ತವಾಗಿ ಹರಿಯಲು ಬಿಡಿ. 

ಎಲ್ಲರೂ ಉತ್ತರಾಭಿವ೦೦ಖವಾಗಿ ಕುಳಿತುಕೊಳ್ಳಿ . ನಿಮ್ಮ ಬಲಗಡೆಗೆ ಪೂರ್ವ, 


೧೫ 


ಧ್ರುವನಕ್ಷತ್ರ ದರ್ಶನ 


.. . తను 


ಕುಂತಿ 


ಮೇಘ * 


* ಣಣ 


ದ ಐ ಮೀಸ 


- ಪೈ, ತ ತಿ 


ಕಪೋತ , 


ಇಳ೦ಗ 


? ಮ ಯಕ 


2 . 


ಇಘ 


ಚಿತ್ರ 32. ನವಂಬರ್ - ಡಿಸೆಂಬರ್ ತಿಂಗಳ ರಾತ್ರಿಯ ಆರಂಭದಲ್ಲಿ ಪ್ರಕಟವಾಗುವ ಗಗನ 
ವೈಭವ. ಚಿತ್ರವನ್ನು ತಲೆಯ ಮೇಲೆ ಕೆಳಮೊಗವಾಗಿ ಹಿಡಿದು ಕೆಲವಾದರೂ ವಾಸ್ತವ ನಕ್ಷತ್ರ 
ಪುಂಜಗಳ ಜೊತೆ ಹೊಂದಿಸಲು ಪ್ರಯತ್ನಿಸಬೇಕು. ಉದಾಹರಣೆಗೆ ಕುಂತಿ ಉತ್ತರಾಕಾಶದಲ್ಲಿಯೂ 

ಮಹಾವ್ಯಾಧ ಪೂರ್ವಾಕಾಶದಲ್ಲಿಯೂ ನಕುಲ ಪಶ್ಚಿಮಾಕಾಶದಲ್ಲಿಯೂ ಎದ್ದು ಕಾಣುತ್ತವೆ 


ಎಡಗಡೆಗೆ ಪಶ್ಚಿಮ , ಹಿಂದುಗಡೆಗೆ ದಕ್ಷಿಣ ದಿಶೆಗಳಿವೆ ಎಂಬುದು ನೆನಪಿನಲ್ಲಿರಲಿ. ನೇರ 
ತಲೆಯೆತ್ತಿ ಮೇಲೆನೋಡಿದರೇನು ಕಾಣುತ್ತದೆ ? 

ಸುಬ್ರಹ್ಮಣ್ಯ : ಬಾನಿನ ಅತಿ ಎತ್ತರದ ಬಿಂದು, ಉಳಿದ ಎಲ್ಲ ಭಾಗಗಳೂ ಈ 
ಬಿಂದುವಿಗಿಂತ ಕೆಳಕ್ಕೆ ಇವೆ. 

ರಾಮಾ : ಆದ್ದರಿಂದ ಇದನ್ನು ನೆತ್ತಿಬಿಂದುವೆಂದು ಹೇಳುವುದುಂಟು. ನೇರ 
ನೆತ್ತಿ ಮೇಲಿರುವ ಆಕಾಶಬಿಂದುವೆಂದರ್ಥ. ಇದು ಖಮಧ್ಯ , ಖ ಎಂದರೆ ಆಕಾಶ, 
ಮಧ್ಯ ಎಂದರೆ ನಡು, ಒಂದಡೆ ಕಲೆತಿರುವ ಹಲವು ನೂರು ಮಂದಿಗೆ ಖಮಧ್ಯ ಒಂದೇ 


ನೋಡೋಣು ಬಾರಾ ನಕ್ಷತ್ರ 


ಯತಿರಿ … ದ . 


ಪರಿಣಿ 


ಮೇ 


೩ 


ತಣಿ 


ಮೀ 


ನ 


ಚಿತ್ರ 3b , ಚಿತ್ರ 3aಯಿಂದ ಆಯ್ದ ಕೆಲವು ಪ್ರಮುಖ ಪುಂಜಗಳನ್ನು ಇಲ್ಲಿ ಕಾಣಬಹುದು 


ಬಿಂದು. ಆದರೆ ದೂರದೂರದ ಸ್ಥಳಗಳಿಗೆ ಹೋದುದಾದರೆ ಅದು ಬೇರೆ ಬೇರೆ ಆಗು 
ಇದೆ. ಮೈಸೂರಿನ ಖಮಧ್ಯ ಬೆಳಗಾಮಿನ ಮಧ್ಯಕ್ಕಿಂತ ತೀರ ಬೇರೆಯೇ , ವ್ಯಕ್ತಿಯ 
ನೆಲೆಯನ್ನು ಅವಲಂಬಿಸಿ ಖಮಧ್ಯ ಬದಲಾಗುತ್ತದೆ. ಖವಂಧ್ಯದಿಂದ ಸುತ್ತಲೂ ಇಳಿ 
ಯುತ್ತ ಹೋದರೆ 


ಧ್ರುವನಕ್ಷತ್ರ ದರ್ಶನ 


ಖಮಧ್ಯ 


orCD 


ಗೋಚರ ಗೋಳಾರ್ಧ 


ನಾ ಧುವನಕ್ಷತ್ರ 


ಎರಿದು 


{ ಉತ್ತರ 
ಬಿಂದು 


ವೀಕ್ಷಕ 


ದಿಗಂತ 
ಅಗೋಚರಗೋಳಾರ್ಧ 


ಚಿತ್ರ 4 , ವೀಕ್ಷಕನ ಸ್ಥಾನ ಕುರಿತಂತೆ ಖಗೋಳದ ಕೆಲವು ಮುಖ್ಯ ಬಿಂದುಗಳು ಮತ್ತು 

ಮಹಾವೃತ್ಯಗಳು 


ರವಿ : ಆಕಾಶವೂ ಭೂವಿಯ ಸಂಗಮಿಸುವ ಮಹಾವೃತವನ್ನು ತಲಪುತ್ತೇವೆ. 

ರಾವಾ : ಸರಿ , ಎಲ್ಲ ದಿಕ್ಕುಗಳೂ ಅಲ್ಲಿ ಅಂತ್ಯವಾಗುತ್ತವೆ. ಆದ್ದರಿಂದ ಅದು 
- ದಿಗಂತ, ಅಲ್ಲಿಂದ ಭೂಮಿಂ ಆಥವಾ ಕೃತಿ ಜನಿಸುವಂತೆ ಕಾಣುತ್ತದೆ. ಆದ್ದರಿಂದ ಅದು 

ಕ್ಷಿತಿಜ, ಹಾರಿಜ - ಎನ್ನುವುದೂ ಉಂಟು. ದಿಗಂತದ ಮೇಲುಗಡೆಗಿರುವ ಆಕಾಶ 
ಗೋಳಾರ್ಧ ನಮಗೆಗೋಚರವಾಗುತ್ತದೆ. ಕೆಳಗಡಗಿರುವ ಗೋಳಾರ್ಧ ಅಗೋಚರ. 

ಈಗ ಬನ್ನಿ ಆಕಾಶದ ಉತ್ತರ-ಪೂರ್ವದ ಇಳಿಜಾರಿಗೆ, ಒಳವರಾಡಿಗೆ, ಅಲ್ಲೊಂದು 
ಓರಿಗಾತ್ರದ ಸುಸ್ಪಷ್ಟ ನಕ್ಷತ್ರಚಿತ್ರ ಎದ್ದು ಪ್ರಕಟವಾಗಿದೆ. ಅದರ ಆಕಾರ ಹೇಗಿದೆ 
ಶೈನಿ ? 

ಶೈನಿ : ಜೇಡ ಅಲ್ಲೊಂದು ಬೃಹತ್ತಾದ 3 - ಆಕೃತಿಯನ್ನು ಅಥವಾ ಬಲಕ್ಕೆ 
ಅಡ್ಡ ಮಲಗಿರುವ M ಅಕ್ಷರವನ್ನು ನೇಯ್ದಿದೆಯೋ ಎನ್ನಿಸುತ್ತದೆ. 


೧ ಜಮದಗ್ನಿ 


* ಕುಂತೀ 


ಧುವನಕ್ಷತ್ರ 


* ಕುಂತೀಪಂಚಮ 


ಚಿತ್ರ 5. ಕುಂತೀಪುಂಜದ ಸದ್ಯದ ನಿಲವಿಗೆ ಹೊಂದುವಂತೆ ಚಿತ್ರವನ್ನು ಅಳವಡಿಸಬೇಕು. 
ಪ್ರತಿಯೊಂದು ಸಂದರ್ಭದಲ್ಲಿಯೂ ಪೂರ್ವಶೃಂಗಕೋನದ ಸಮದ್ವಿಭಾಜಕ ಧ್ರುವನಕ್ಷತ್ರವನ್ನು 

ಸಂಧಿಸುತ್ತದೆ 


ನೋಡೋಣು ಬಾರಾ ನಕ್ಷತ್ರ 


- ಸುಬ್ರಹ್ಮಣ್ಯ : ಅದು ನಿಜ, ಆದರೆ ಈ ಆಕೃತಿಯ ಎರಡು ಭಾಗಗಳು ಪರ 
ಸ್ಪರ ಹೊಂದುತ್ತಿಲ್ಲ. ಗಣಿತದೃಷ್ಟಿಯಿಂದ ಇದು ಇನ್ನಷ್ಟು ಅಡಕವಾಗಿರಬಹುದಿತ್ತು . 

ರಾಮಾ : ಒಂದು ಸಂಗತಿ ನೀವೆಲ್ಲ ತಿಳಿದಿರಬೇಕು ಅಲ್ಲಿ ಏನಾಗಬಹುದಿತ್ತು , 
ಏನಾಗಿದೆ , ಅದು ಹೇಗಿರಬಹುದಿತ್ತು , ಹೇಗಿದೆ ಮುಂತಾದ ತರ್ಕವಿತರ್ಕಗಳಿಗೆ 
ನಿಸರ್ಗದಲ್ಲಿ ಅವಕಾಶವಿಲ್ಲ. ಅದು ಹೇಗಿದೆಯೋ ಹಾಗೆ, ಎಲ್ಲಿದೆಯೋ ಅಲ್ಲಿ, ಎಂದು 
ಕಾಣುವುದೋ ಅಂದು ಅದನ್ನು ವೀಕ್ಷಿಸುವುದು ವಿಶ್ಲೇಷಿಸುವುದು ಮತ್ತು ಅದರ 
ಹಿನ್ನೆಲೆಯ ಕಾರಣ ಶೋಧಿಸುವುದು ಇವಿಷ್ಟೇ ನಾವು ಮಾಡಬಹುದಾದ ಕಾರ್ಯ, 
ಇದು ಹಾಗಿರಲಿ, ಅಡ್ಡ ಮಲಗಿರುವ ಈ M - ಆಕೃತಿಯ ಬಗ್ಗೆ ನಿನ್ನ ಆಕ್ಷೇಪಣೆ ಏನು 
ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ಕೆಳಗಿನ ಅಥವಾ ಬಲಗಡೆಯ ಕೋನತುಸು ಜಾಸ್ತಿ ಆಯಿತು 
ಕಾಲು ಕೊಂಚ ಹೆಚ್ಚು ಕಿಸಿಯಿತೋ ಎಂಬಂತೆ, ಮೇಲಿನ ಅಥವಾ ಎಡಗಡೆಯ ಕೋನ 
ಸರಿಯಾಗಿದೆ . 

ರಾಮಾ : ಕೆಳಗೆ –ಮೇಲೆ ಅಥವಾ ಬಲ -ಎಡ ಎನ್ನುವುದಕ್ಕಿಂತಲೂ ನೇರ 
ದಿಕ್ಕುಗಳನ್ನು ಉಲ್ಲೇಖಿಸಿ ಹೇಳುವುದು ಹೆಚ್ಚು ಅನುಕೂಲ. ಆಗ ಗೊಂದಲಕ್ಕೆ ಎಡೆಯೇ 
ಇರುವುದಿಲ್ಲ. ನಾನಿಲ್ಲಿ ನಿಮ್ಮೆದುರು ನಿಂತಿದ್ದೇನೆ. ನನ್ನ ಬಲಗಡೆ ನಿಮಗೆ ? 

ಇಬ್ರಾಹಿಮ್ : ಎಡಗಡೆ. ಹಾಗೆಯೇ ನಿಮ್ಮ ಎಡಗಡೆ ನವಗೆ ಬಲಗಡೆ. 

ರಾವರಾ : ಸೂರ್ಯ ಅಥವಾ ಚಂದ್ರ ಮೂಡುತ್ತಿರುವಾಗ ಅದರ ಪಶ್ಚಿಮ 
ಅಂಚು ಮೇಲೆಯೂ ಪೂರ್ವ ಅಂಚು ಕೆಳಗೂ ಇರುವುವು. ಆದರೆ ಅವು ಕಂತುರು 
ವಾಗ ಈ ಸ್ಥಿತಿ ತಿರುಗಾಮುರುಗಾ : ಪಶ್ಚಿಮ ಅಂಚು ಕೆಳಗೂ ಪೂರ್ವ ಅಂಚು 
ಮೇಲೂ ಇರುವುವು. ಆದ್ದರಿಂದ ಈ ಕೆಳಗೆ-ಮೇಲೆ ಅಥವಾ ಬಲ- ಎಡ ಎಂಬ ವ್ಯಕ್ತಿ 
ನಿಷ್ಠ ದಿಶಾಸೂಚಿಗಳನ್ನು ಬಳಸಿದ್ದಾದರೆ ಆಕಾಶದ ಬಗೆಗಿನ ಮಾಹಿತಿ ಗ್ರಹಿಸುವಲ್ಲಿ 
ಗೊಂದಲ ಹಣುಕುತ್ತದೆ, 
- ಸುಬ್ರಹ್ಮಣ್ಯ : ಹಾಗಾದರೆ ಅಡ್ಡ ಮಲಗಿರುವ Mಆಕೃತಿಯು ಕೋನಗಳನ್ನು 
ಹೇಗೆ ಉಲ್ಲೇಖಿಸಬೇಕು ? 
- ರಾವರಾ : ಆ ಆಕಾರದಲ್ಲಿ ಯಾವ ಪಾರ್ಶ್ವ ,ಕೋನ ಅಥವಾ ಬಾಹರಿ ಪೂರ್ವ 
ದಿಶೆಯತ್ತ ತಿರುಗಿರುವುದೋ ಅದು ಪೂರ್ವಭಾಗ, ಪಶ್ಚಿಮದತ್ತ ತಿರುಗಿರುವುದು 
ಪಶ್ಚಿಮಭಾಗ, 
- ಸುಬ್ರಹ್ಮಣ್ಯ : ಅರ್ಥವಾಯಿತು. ಅಂದಮೇಲೆ M - ಆಕೃತಿಯಂ ಪೂರ್ವಕೋನ 
ಪಶ್ಚಿಮ ಕೋನಕ್ಕಿಂತ ತುಸು ಜಾಸ್ತಿ ಇದೆ ? 

ರಾಮಾ : ಸರಿ , ಈ ನಕ್ಷತ್ರ ಚಿತ್ರಕ್ಕೆ ಕುಂತೀಪುಂಜವೆಂದು ಹೆಸರು . 

ಶೈನಿ : ಪುಂಜವೆಂದರೇನು ? ಕುಂತೀಪುಂಜವೆಂಬ ಹೆಸರು ಅದಕ್ಕೆ ಹೇಗೆ 
ಬಂತು ? 


ಧ್ರುವನಕ್ಷತ್ರ ದರ್ಶನ | 


| Of 


ಭಾವನಾ : ಆಸುಪಾಸಿನ ಹಲವಾರು ನಕ್ಷತ್ರಗಳು ಒಟ್ಟಾಗಿ ಸೇರಿ ನಮ್ಮ 
ಮನಸ್ಸಿನಲ್ಲಿ ಬಿಂಬಿಸುವ ಚಿತ್ರವೇ ಪುಂಜ, ಪುಂಜಗಳೆಂದರೆ ಆಕಾಶನಗರದಲ್ಲಿ ನಮ್ಮ 
ಕಣ್ಣಿಗೆ ಕಾಣುವಂಥ ವಿವಿಧ ಬಡಾವಣೆಗಳು , ಭೂಮಿಯಲ್ಲಿಯ ಸ್ಥಳನಾಮಗಳ ಹಿನ್ನೆಲೆ 
ಯಲ್ಲಿಯಂತೆಯೇ ಆಕಾಶದಲ್ಲಿಯ ನಕ್ಷತ್ರ ಮತ್ತುನ ಕ್ಷತ್ರಪುಂಜನಾವಂಗಳ ಹಿನ್ನೆಲೆಯಲ್ಲಿ 
ಕೂಡ ಕತೆ, ಇತಿಹಾಸ, ಪುರಾಣ, ಐತಿಹ್ಯ ಮುಂತಾದವು ಹೆಪ್ಪುಗಟ್ಟಿರುತ್ತವೆ. ಸಂದರ್ಭ 
ವೊದಗಿದಾಗ ಕೆಲವನ್ನಾದರೂ ವಿವರಿಸುತ್ತೇನೆ, 

ರವಿ : ನಕ್ಷತ್ರ ಬಡಾವಣೆಗಳನ್ನು ಯಾರು ಎಂದು ಕಟ್ಟಿದರು ? 

ರಾಮಾ : ನೋಡಪ್ಪಾ ಆಗಲೇ ಹೇಳಿದ್ದೇನೆ - ಆಕಾಶದಲ್ಲಿ ಇರುವಂತೆ ಭಾಸ 
ವಾಗುವ ನಕ್ಷತ್ರಚಿತ್ರಗಳು ಒಂದು ರೀತಿಯ ಸಾಮೂಹಿಕ ಕಣ್ಣ ಟ್ಟು , ಆ ಚಿತ್ರಗಳ 
ಆಕಾರ ವಿನ್ಯಾಸ ಸಾಪೇಕ್ಷ ಸ್ಥಾನ ಯಾವುದೂ ಬದಲಾಗುವುದಿಲ್ಲ . ಆದ್ದರಿಂದ ಅವನ್ನು 
ಕಟ್ಟುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. 
- ಇಬ್ರಾಹಿಮ್ : ಸಾಪೇಕ್ಷ ಸ್ಥಾನವೆಂದರೇನು ? 

ರಾಮಾ : ಬಸ್ಸಿನೊಳಗೆ ಕುಳಿತು ಪಯಣಿಸುತ್ತಿದ್ದೇವೆಂದು ಭಾವಿಸೋಣ, 
ಬಸ್ಸು ಚಲಿಸುತ್ತಿದ್ದರೂ ಅದರೊಳಗಿನ ಆಸನ, ದೀಪ, ಕಿಟಕಿ ಮುಂತಾದವು ಪರಸ್ಪರ 
ಒಂದಿಷ್ಟ ಸ್ಥಾನವ್ಯತ್ಯಾಸಗೊಳ್ಳದೆ ಸ್ಥಿರವಾಗಿಯೇ ಇರುವುದಿಲ್ಲವೇ ಹಾಗೆ. ಚಾಲಕನ 
ಆಸನ ಮುಂಭಾಗದಲ್ಲಿ ಬಲಗಡೆ ಭದ್ರವಾಗಿರುತ್ತದೆ, ವಕಾಡಿಗೆ ಹತ್ತಲು ಏಣಿ ಹಿಂಭಾಗ 
ದಲ್ಲಿ ಎಡಗಡೆ ಗಟ್ಟಿ ನಿಂತಿರುತ್ತದೆ, ಅಲ್ಲವೇ ? ಅದೇ ರೀತಿ, ಆಕಾಶಗೋಳದಲ್ಲಿ ನಕ್ಷತ್ರ 
ಪುಂಜಗಳ ನಿರಂತರ ವೆಂರವಣಿಗೆ ಜರಗುತ್ತಿದ್ದರೂ ಪ್ರತಿಯೊಂದು ಪುಂಜದ ಆಕಾರ 
ಹಾಗೂ ಸ್ಥಾನ ಇತರ ಪುಂಜಗಳ ಆಕಾರ ಹಾಗೂ ಸ್ಥಾನ ಕುರಿತಂತೆ ನಿಗದಿಯಾಗಿವೆ . 
ಇವು ಎಂದೂ ವ್ಯತ್ಯಾಸವಾಗುವುದಿಲ್ಲ. ವರಾನವ ಈ ಸೂಕ್ಷವನ್ನು ಅತಿ ಪ್ರಾಚೀನ 
ಕಾಲದಲ್ಲಿಯೇ ಗಮನಿಸಿ ಒಂದೊಂದು ಪಂಜಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದಾನೆ. 
ಹೀಗೆ ಈ M - ಆಕೃತಿಗೆ ಕುಂತೀ ಎಂಬ ಹೆಸರು ಬಂತು, 

ಸುಬ್ಬಯ್ಯ : ಕುಂತೀ ! ನೀನಲ್ಲೇತಕೆ ಕು ? 
ರವಿ : ಕಪಿಯೇ ! ನೀನಲ್ಲೇತಕೆ ನಿನ್ನೀ ? 

ರಾವರಾ : ನೀವು ತಿರುಳು ತೊರೆದು ಕರಟಕ್ಕಾಗಿಕಾದಾಡುತ್ತಿದ್ದೀರಿ! ಕುಂತಿಯ 
ಪಾಶ್ಚಾತ್ಯನಾಮ ಕ್ಯಾಸ್ಟಿಯೊಪೀಯಾ, ಈ ಹೆಸರು ಹೇಗೆ ಬಂತೆಂಬುದನ್ನು ಈಗ ವಿವರಿ 
ಸುತ್ತೇನೆ. ಪ್ರಾಚೀನ ಕಾಲದ ಗ್ರೀಕ್ ಪುರಾಣಗಳಿಂದ ಆಯಿರುವ ಕಥಾನಕವಿದು. 
ಕಣ್ಣಿಗೆ ಕಂಡದ್ದನ್ನು ಸ್ವಂತಾನುಭವದ ವಂನ್ನೆಲೆಯಲ್ಲಿ ವಿವರಿಸಿದ ಪರಿ , ಇದು 
ಚಾಲ್ಕಿಗೆ ಬಂದದ್ದು ಜನರ ನಂಬಿಕೆಗಳಲ್ಲಿ ,ಊಹಾಪೋಹಗಳಲ್ಲಿ ಮತ್ತು ಕಲ್ಪನಾವಿಲಾಸ 
ಗಳಲ್ಲಿ, ಯಾವಾಗ ? ಕ್ರಿಸ್ತಪೂರ್ವ ಶತವರಾನಗಳ ಕಾಲದಲ್ಲಿ , ಅಂದಿನ ವರಾನವನ 
ಪ್ರಕಾರ ಆಕಾಶ ನಮ್ಮ ಭೂವಿರಿಯ ಪ್ರತಿಬಿಂಬ . ಇಲ್ಲಿರುವಂತೆಯೇ ಅಲ್ಲಿಯೂ ನೆಲ , 
ಜಲ, ಗಾಳಿ, ಜನ, ಪ್ರಾಣಿ, ವಾರ, ಗಿಡ ಎಲ್ಲವೂ ಇವೆ. ಆದರೆ ಇಲ್ಲಿದಿಂತ ಅದೆಷ್ಟೋ 


ನೋಡೋಣು ಬಾರಾ ನಕ್ಷತ್ರ 


ಪಟ್ಟು ಹಿರಿದಾಗಿ ಮತ್ತು ಬಲಿಷ್ಠವಾಗಿ, ಇದರ ಕಾರಣವನ್ನು ಈಗಊಹಿಸುವುದು 
ಕಷ್ಟವಲ್ಲ : ಇಲ್ಲಿ ಕಾಣುವುದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಪ್ರದೇಶ ಅಲ್ಲಿ ಕಾಣುತ್ತದೆ; 
ಅದರೆ ಎತ್ತರ ಮತ್ತು ಬಿತ್ತರಊಹಾತೀತ; ಆದರೂ ಅದು ನಮ್ಮ ಶಾಶ್ವತ ಸಂಗಾತಿ 

ಭೂಮಿಗೆ ಹೊದೆಸಿದ ಮುಚ್ಚಿಗೆ, ಆ ದಿನಗಳ ನಂಬಿಕೆಯ ಪ್ರಕಾರ ದೇವರು ಅಥವಾ 
ದೈವ ಮಾನವಗುಣಗಳನ್ನು ಹೊಂದಿದ್ದು ವರಾನವನಿಗಿಂತ ಅತಿಶಯ ಪ್ರಾಣಿಯರಾಗಿರುವ 
ಬ್ರಹಚ್ಚೇತನ ! ಸೃಷ್ಟಿಯ ಸಕಲ ಕ್ರಿಯಾಕಲಾಪಗಳ ಮಹಾನಿಯಂತ್ರಕ ; ಅವ್ಯ , 
ಅಗೋಚರ ; ಆದರೂ ನಕ್ಷತ್ರಚಿತ್ರಗಳ ಮತ್ತು ನೈಸರ್ಗಿಕ ವ್ಯಾಪಾರಗಳ ಮೂಲಕ 
ತನ್ನ ಅಸ್ತಿತ್ವವನ್ನು ಪ್ರದರ್ಶಿಸುವ ಪರಾತ್ಪರ ವಸ್ತು . ಪ್ರತಿಯೊಂದು ನಕ್ಷತ್ರಪುಂಜಕ್ಕೂ 
ಹೀಗೆ ದೈವತ್ವ ಒದಗಿತು. ಜೊತೆಯಲ್ಲೇ ಮಾನವಗುಣಗಳ ಅತಿ ತೀವ್ರ ಛಾಯೆಗಳು - - 
ಪ್ರೀತಿ, ದ್ವೇಷ, ಧೈರ್ಯ, ಹೇಡಿತನ ವರುಂತಾದ ರಾಗಭಾವಗಳು - ಅವುಗಳಲ್ಲಿ ಎರಕ 
ಗೊಂಡವು. ಅಂದರೆ ಮಾನವ ಈ ರೀತಿ ಯೋಚಿಸಿದ ಎಂದರ್ಥ , ವಿಭಿನ್ನ ಪಾತ್ರಗಳ 
ಸಂಘರ್ಷವೇ ನಾಟಕ ಎನ್ನುವುದುಂಟು. ಹಾಗೆಯೇ ಆಕಾಶನಾಟಕ ಕೂಡ ವಿವಿಧ ಪಾತ್ರ 
ಗಳ ಸಂಘಟ್ಟಣೆ, ಇಷ್ಟು ಹಿನ್ನೆಲೆ ಇಟ್ಟುಕೊಂಡು ಕ್ಯಾಸಿಯೊಪೀಯಶಾ ರಾಣಿ ಮುಖ 
ಪಾತ್ರವಾಗಿರುವ ನಾಟಕದ ಕತೆ ಕೇಳಿ, 

ಈ ನಾಟಕ ನೋಡಲು ಹಣ ತೆರಬೇಕಾಗಿಲ್ಲ . ಆಸನಕ್ಕಾಗಿ ನೂಕುನುಗ್ಗಲು ಇಲ್ಲ. 
ಕಾಣಲಿಲ್ಲವೆಂದು ಕೊರಗಬೇಕಾಗಿಯೂ ಇಲ್ಲ . ಅಕ್ಟೋಬರ್ - ನವಂಬರ್ ತಿಂಗಳ ಇರುಳಿನ 
ಮೊದಲ ಜಾವ , ಆಗ ಈಶಾನ್ಯಾಕಾಶದಲ್ಲಿ ಈ ವಕನಾಟಕ ಪ್ರದರ್ಶಿತವಾಗುತ್ತದೆ, 
ಇದರಲ್ಲಿ ಪಾತ್ರಧಾರಿಗಳು ಐವರು : ಸಿಫಿಯಸ್, ಕ್ಯಾಸಿಯೊಪೀಯಕಾ , ಆ್ಯಂಡೊಮಿಡ, 
ಪರ್ಸಿಯಸ್ ಮತ್ತು ಪೆಗಾಸಸ್ , 

ಸಿಫಿಯಸ್ ವೀರಾಗ್ರಣಿಯ ಧರ್ಮನಿಷ್ಠನೂ ಆದ ಧರಣಿಪಾಲ, ಕ್ಯಾಸಿಯೊ 
ಪೀಯರಾ ಇವನ ಧರ್ಮಪತ್ನಿ , ನಡು ಜವ್ವನದ ಸುರಸುಂದರಿ. ಈಕೆಗೆ ತನ್ನ ಸೌಂದರ್ಯ 
ಕುರಿತಂತೆ ಅಪಾರ ಅಭಿಮಾನ, ಆ್ಯಂಡೋವಿಂಡ ಈ ರಾಜದಂಪತಿಗಳ ಸುಪುತ್ರಿ , ಹದಿ 
ಹರೆಯದ ಮುಗುದೆ, ಅರಳುತ್ತಿರುವ ಚೆಲುವೆ, ಪರ್ಸಿಯಸ್ ಮೀಸೆ ಬಲಿತ ತರುಣ, 
ಮಹಾಪರಾಕ್ರಮಿ , ಚೆಲುವಾಂತ ಚನ್ನಿಗ, ಇನ್ನು ಪೆಗಾಸಸ್ , ಇದು ಕೆಕ್ಕೆ ಇರುವ 
ಕಂದರೆ, ಬಲಶಾಲಿ ಹಾಗೂ ಕೂರಿ, ನೆಲ ಜಲ ಗಗನ ಸಂಚಾರಿ, 

ರಾಣಿ ಕಾಸಿಯೋಪೀಯಾ ಒಂದು ಸಂಜೆ ಕಡಲತಡಿಯ ವರಳರಾಶಿಯಲ್ಲಿ ವಿಹರಿ 
ಸುತ್ತ ತನ್ನ ಅಪೂರ್ವ ಲಾವಣ್ಯದ ಬಗ್ಗೆ ಅತಿಶಯ ಹೆಮ್ಮೆ ತಳೆದು “ ಸವಶಾನರಾರನಗೆ ? 
ಮೂರು ಲೋಕದಾ ಚೆಲುವೆಯರೊಳಗೆ ಸಮಾನರಾರೆನಗೆ ?'' ಎಂದು ತಾರಶಾತಿ 
ಯಲ್ಲಿ ತ್ರಿಸ್ಥಾಯಿಯಲ್ಲಿ ಹಾಡತೊಡಗಿದಳು. ಈ ಘೋಷಣೆ ಕಡಲಾಳದಲ್ಲಿ ಸುಖಸಂತೃಪ್ತ 
ರಾಗಿದ್ದ ಸಮುದ್ರರಾಜಪುತ್ರಿಯರನ್ನು ಅತಿಯಾಗಿ ಕುಟುಕಿತು , ಯಾವ ಅಭಿಮಾನಧನೆ 
ತಾನೇ ಇಂಥ ವಿನಾಕಾರಣ ಅನಾಹ್ವಾನಿತ ಸವಾಲಿನಿಂದ ಕುಪಿತಳಾಗದೆ ಉಳಿದಾಳು ? 


ಧ್ರುವನಕ್ಷತ್ರ ದರ್ಶನ 
ಈ ದುರಹಂಕಾರಿ ರಾಣಿಗೆ ಪಾಠ ಕಲಿಸಲೇಬೇಕೆಂದು ಬಗೆದು ಅವರು ತಂದೆಯ 
ಲ್ಲಿಗೆ ದೂರೊಯ್ದರು. ಮಗಳಂದಿರ ನಿಂದನೆ ತಂದೆಗೆ ಸಹ್ಯವಾದೀತೇ ? ಸಾಗರಗರ್ಭ 
ದಿಂದ ಭೀಕರ ಚಂಡಮಾರುತ ಭುಗಿಲೆದ್ದು ನೆಲಕ್ಕೆ ಬಡಿದು ಜನಧನ ಸಂಪತ್ತಿಗೆ ಅಪಾರ 
ಹಾನಿ ಮಾಡಿತು . ಅಳಿದುಳಿದ ಪ್ರಜೆಗಳ ಹುಯಿಲು ಮೇರೆ ಮೀರಿತು . “ ಏನು ಅಪ 
ರಾಧ ಘಟಿಸಿದೆ ? ಇದೇಕೆ ಹೀಗೆ ?'' ಎಂದು ರಾಜ ತನ್ನ ಜೋಯಿಸರನ್ನು ಪ್ರಶ್ನಿಸಿದ. 
* ಕವಡೆ ಲೆಕ್ಕ ಮಾಡಿ ಪಗಡೆ ದಾಳ ಹೂಡಿಶೋಕಗೀತ ಬಡಬಡಿಸಿ ಅವರೆಂದರು 
“ ಸಮುದ್ರರಾಜನಕೋಪವೇ ಇದರ ಕಾರಣ .'' 

ಇದಕ್ಕೇನು ಪರಿಹಾರ ? ” ರಾಜ ಕೇಳಿದ, 

ಅವರು ಅಂಜಿ ಅಳುಕಿ ಹಿಂಜರಿದು ನುಡಿದರು “ ಕಡಲೊಡೆಯನ ಕುವರಿಯರಿಗೆ 
ನಿಮ್ಮ ರಾಣಿಯವರಿಂದ ಆಗಿರುವ ಅಪಮಾನಕ್ಕೆ ರಾಣಿಯವರನ್ನಾಗಲೀ ರಾಜಕುವರಾರಿ 
ಯನ್ನಾಗಲೀ ಸಮುದ್ರರಾಜನಿಗೆ ಬಲಿ ಒಪ್ಪಿಸುವುದು .'' 

ಪ್ರಜಾಹಿತಾಕಾಂಕ್ಷಿಯಾಗಿದ್ದರೂ ಸ್ವಾರ್ಥಾತೀತನಲ್ಲದ ರಾಜ ಏನು ವರಾಡಿದ 
ಗೊತ್ತೇ ? ಮಗಳು ಆ್ಯಂಡೋವಿಗಳನ್ನು ಸರಪಳಿಯಿಂದ ಕಟ್ಟಿ ಕಡಲಕಿನಾರೆಯಲ್ಲಿ ಆ 
ರುದ್ರ ಬಲಗಳಿಗೆ ಬಲಿಯಾಗಿ ನೀಡಿದ, ಆಗ ಸಾಗರಗರ್ಭದಿಂದ ಪರ್ವತೋಪಮ 
ತರಂಗಗಳು ಗಗನಕ್ಕೆ ನೆಗೆದುವು. ಈ ಉತ್ಸಾತ ಪರಂಪರೆಯ ನಡುವಿನಿಂದ 
ದೈತ್ಯ ಅಶ್ವ ಪೆಗಾಸಸ್ ರೆಕ್ಕೆ ಬಡಿಯುತ್ತ ಬೆಂಕಿ ಕಾಯುತ್ತ ಬಾನಿಗೆ ಚಿಮ್ಮಿ ನೇರ 
ಆ್ಯಂಡೊಮಿಡಳ ಮೇಲೆರಗಲು ದುಮುಕಿತು. 

ಭಯ , ದೈನ್ಯ ಮತ್ತು ದುಃಖ ಆವರಿಸಿದ್ದ ಆ ಮಗ್ಗೆ ತನ್ನನ್ನು ರಕ್ಷಿಸಬೇಕೆಂದು 
ನಿಸರ್ಗ ದೇವಿಗೆ ಮೊರೆಯಿಟ್ಟಳು. ನನಗೆ ಜೀವದಾನ ಮಾಡಬೇಕೆಂದು ದಶದಿಗ್ಗೇವತೆಯ 
ರನ್ನು ಪ್ರಾರ್ಥಿಸಿದಳು, ಆ ವೇಳೆ ಆಕಾಶಸಂಚಾರಿಯಾಗಿದ್ದ ಪರ್ಸಿಯಸ್ ಈ ದೀನವಾಣಿ 
ಯಿಂದ ಆಕರ್ಷಿತನಾಗಿ ಇದರ ಉಗಮದೆಡೆಗೆ ಧಾವಿಸಿದ , ಪೆಗಾಸಸ್ ಇನ್ನೇನು ಆಂಡೊ 
ವಿಡಳ ಮೇಲೆರಗುತ್ತದೆ ಎನ್ನುವಾಗ ಇವನು ಅದನ್ನು ಖಡ್ಡದಿಂದ ಒಂದೇ ಹೊಡೆತಕ್ಕೆ 
ಇರಿದು ಕೊಂದು ಸುಂದರ ರಾಜಕುವಕಾರಿಯನ್ನು ಸಾವಿನ ದವಡೆಯಿಂದ ಪಾರು 
ವಕಾಡಿದ. ವರಿರಿಂದೇನಾಯಿತ ಕವಿ ? 

ಸುಬ್ಬಯ್ಯ : ಪರ್ಸಿಯಸ್ ಆ್ಯಂಡೋವಿಂಡಳನ್ನು ಮದುವೆಯಾದ ! 

ರಾವಣಾ : ಶಾಭಾಸ್ ! ಅಂದು ನಕ್ಷತ್ರಾಧಿಪತಿ ಜೂಪಿಟರ್ . ಅವನು ಈ ದೃಶ್ಯ 
ವನ್ನು ನೋಡುತ್ತಲೇ ಇದ್ದ , ಇದರಲ್ಲಿ ಪಾತ್ರವಹಿಸಿದ ಎಲ್ಲರಿಗೂ ಆಕಾಶದಲ್ಲಿ ಶಾಶ್ವತ 
ನಕ್ಷತ್ರ ಸ್ಥಾನಗಳನ್ನು ಅನುಗ್ರಹಿಸಿ ಅವರನ್ನು ಅಜರಾಮರರನ್ನಾಗಿಸಿದ , ಈ ನಕ್ಷತ್ರ 
ಪುಂಜಗಳ ಭಾರತೀಯ ನಾಮಗಳಿವು: ಸಿಫಿಯಸ್‌ - ಯುಧಿಷ್ಠಿರ; ಕ್ಯಾಸಿಯೋಪಿಯಾ 
ಕುಂತೀ ; ಆ್ಯಂಡೊಮಿಡದೌಪದೀ ; ಪರ್ಸಿಯಸ್ - ಪಾರ್ಥ; ಪೆಗಾಸಸ್ - ನಕುಲ , 
ವಿವಿಧ ಪುಂಜಗಳನ್ನು ಗುರುತಿಸಿ ತಿಳಿಯಲು ಇರುವ ಹೆಸರುಗಳು ಇವೆಂದು ಭಾವಿಸಬೇಕೇ 
ಹೊರತು ನಮ್ಮ ಮಹಾಭಾರತದಲ್ಲಿ ಬರುವ ಮತ್ತು ಖಚಿತ ರಕ್ತಸಂಬಂಧಗಳಿರುವ 
ವ್ಯಕ್ತಿಗಳೆಂದು ಗ್ರಹಿಸಿ ಗೊಂದಲದಲ್ಲಿ ಸಿಕ್ಕಿಹಾಕಿಕೊಳ್ಳಬಾರದು , 


ನೋಡೋಣು ಬಾರಾ ನಕ್ಷತ್ರ 


ಇಬ್ರಾಹಿಮ್ : ಕತೆ ತುಂಬ ಸ್ವಾರಸ್ಯಕರವಾಗಿದೆ , ಅರ್ಥಗರ್ಭಿತವಾಗಿದೆ . ಆಕಾಶ 
ದಲ್ಲಿ ಈ ಪುಂಜಗಳನ್ನು ತೋರಿಸುತ್ತೀರಾ ? 
- ರಾಮಾ : ಇದು ನವಂಬರ್ ತಿಂಗಳು, ಹಿಂದಿನ ತಿಂಗಳಲ್ಲಿ ಇದೇ ಹೊತ್ತಿಗೆ ಕಂಡ 
ಚಿತ್ರ ಬೇರೆ, ವುರಿಂದಿನ ತಿಂಗಳಲ್ಲಿ ಇದೇ ಹೊತ್ತಿಗೆ ಕಾಣಲಿರುವ ಚಿತ್ರ ಬೇರೆ. ಈಗ ನಿಮ್ಮ 
ದೃಷ್ಟಿಯನ್ನು ಆಕಾಶದ ಉತ್ತರ- ಪೂರ್ವ ಇಳಿಜಾರಿನಲ್ಲಿ ಹರಿಯಲು ಬಿಡಬೇಕು. ಕುಂತಿ 
ಯನ್ನು ಹೇಗೂ ಗುರುತಿಸಿದ್ದಾಗಿದೆ. ಅದರ ಪೂರ್ವಕೋನವನ್ನು ಈಗ ಕಾಣುವಂತೆ 
ಕೆಳಕೋನವನ್ನು ಸಮದ್ವಿಭಾಗಿಸಿ ಈ ದ್ವಿಭಾಜಕವನ್ನು ಉತ್ತರದ ತಗ್ಗಿಗೆ ವೃದ್ಧಿಸ 
ಬೇಕು. ಬರೇ ಕಣ್ಣನೋಟದ ಅಂದಾಜಿನ ಮೇಲೆ ಇದನ್ನು ವಶಾಡಲು ನಿಮಗೆ ಕಷ್ಟ 
ವಾದರೆ ಗೆರೆಫಟ್ಟಿಯ ಅಥವಾ ಪೆನ್ಸಿಲಿನ ಅಂಚನ್ನು ಈ ಕೆಲಸಕ್ಕಾಗಿ ಉಪಯೋಗಿಸ 
ಬಹುದು , ಹೀಗೆ ಎಳೆದ ಕಾಲ್ಪನಿಕ ಸರಳರೇಖೆಯ ಮೇಲೆ ನೆಲಸಿರುವ ಮೊದಲ 
ನಕ್ಷತ್ರವೆಲ್ಲಿದೆ ಹೇಳಿ, 

ರವಿ : ಕಂಡೆ ಸಾರ್ !- ಹೆಚ್ಚು ಕಡಿಮೆ ಉತ್ತರ ದಿಕ್ಕಿನಲ್ಲಿ ತುಸು ಎತ್ತರದಲ್ಲಿ 
ಮಂದ ಬೆಳಕಿನ ಒಂದು ರೇಣು ಇರುವಂತೆ ಭಾಸವಾಗುತ್ತದೆ . 

- ಸುಬ್ಬಯ್ಯ : ಹೌದು, ಆಕಾಶದ ಮೂಕಶ್ಲೋಕದ ಪಂಕ್ತಿಗಳ ನಡುವೆ ಹಾಕಿದ 
ಅಸ್ಪಷ್ಟ ಬೊಟೊ ಎಂಬಂತಿದೆ ಅದು. 

- ಶೈನಿ : ನಾನೂ ಅದನ್ನು ನೋಡುತ್ತಿದ್ದೇನೆ. ಆದರೆ ಈ ದುರ್ಬಲ ತಾರೆಗೇಕೆ 
ಇಷ್ಟೊಂದು ಪ್ರಾಧಾನ್ಯ ? 

ರಾವರಾ : ದುರ್ಬಲರೇ ಭಗವದನುಗ್ರಹಭಾಜನರು , ನಿಜಕ್ಕೂ ಧರೆಯ ಉತ್ತರಾಧಿ 
ಕಾರಿಗಳೇ ಅವರೆಂದು ಸಂತರು ಹೇಳಿಲ್ಲವೇ ? ಈ ಕ್ಷೀಣ ನಕ್ಷತ್ರವೇ ಆಕಾಶದ ರಾಜ 
ಧ್ರುವನಕ್ಷತ್ರ ! ಉತ್ತರಾಕಾಶದ ನಿರ್ವಿವಾದ ಪ್ರಭು ! 

- ಸುಬ್ಬಯ್ಯ : ಧ್ರುವನಕ್ಷತ್ರ ಈ ಪೇಲವ ರಿಕ್ಕ ಅಣು ? ನಂಬಲು ಸಾಧ್ಯವಿಲ್ಲ 
ಸಾರ್ , ಧ್ರುವನಕ್ಷತ್ರವೆಂದರೆ ಕಣ್ಣು ಕೋರೈಸುವ ಕಾಂತಿ ಇರುವ ಮಹಾಗಾತ್ರದ ಏಕೈಕ 
ನಕ್ಷತ್ರ ಎಂದು ಮುಂತಾಗಿ ಕೇಳಿದ್ದೇನೆ. ಇಲ್ಲಿ ನೋಡಿದರೆ ಈ ರಮ್ಯ ವರ್ಣನೆಯೆಲ್ಲ 
ಪುಸ್ ಆಗಿಹೋಯಿತಲ್ಲ ? 

ರಾವರಾ : ಮಕ್ಕಳೇ ! ನೀವುಕೇಳಿದ್ದಕ್ಕಾಗಲೀ ಕಲ್ಪಿಸಿಕೊಂಡದ್ದಕ್ಕಾಗಲೀ ಆಕಾಶ 
ಅಥವಾ ಖಗೋಳವಿಜ್ಞಾನ ಖಂಡಿತ ಜವಾಬ್ದಾರಿ ಅಲ್ಲ ತಿಳಿಯಿತೇ ? ಅದು ಇರುವ 
ಹಾಗೆಯೇ ಇರುತ್ತದೆ, ನೀವು ಬಯಸಿದ ಹಾಗಲ್ಲ. ಅದನ್ನು ನೋಡಿ ಅರಿಯಬೇಕೇ 
ಹೊರತು ಅದರ ಬಗೆಗೆ ಯಾರಿಂದಾದರೂ ಕೇಳಿ ಏನನ್ನಾದರೂ ಕಲ್ಪಿಸಿಕೊಂಡರೆ ಅದು 
ನಿಮ್ಮ ತಪ್ಪು . ಈಗ ನಾನು ಹೇಳುವುದನ್ನು ಆಲಿಸಿ : ಕುಂತೀಪುಂಜದ ಪೂರ್ವಕೋನದ 
ಸವಿಭಾಜಕವನ್ನು ಉತ್ತರಕ್ಕೆ ವಿಸ್ತರಿಸಬೇಕು ; ಇದು ಸಂಧಿಸುವ ಮೊದಲ ತಾರೆಯೇ 
ಧವನಕ್ಷತ್ರ , ಧ್ರುವ ಎಂದರೆ ಶಾಶ್ವತ, ನಿಶ್ಚಲ ಎಂದರ್ಥ. ಒಂದೇ ರಾತ್ರಿಯ ಬೇರೆ 
ಬೇರೆ ಜಾವಗಳಲ್ಲಿ ಅಥವಾ ಬೇರೆ ಬೇರೆ ರಾತ್ರಿಗಳ ಯಾವುದೇ ಹೊತ್ತಿನಲ್ಲಿ ಧ್ರುವ 


ಧ್ರುವನಕ್ಷತ್ರ ದರ್ಶನ 


೧ ಪಂಚಮ 


೧... - ೯. ೧ ೩೫೦ ರ 


ಕು೦ತಿ 


ಘಮ 


ಜಮದಗ್ನಿ 


-.. ಮ ಪ್ರುವನಕ್ಷತ್ರ ಪೂರ್ವ- 
ಚಿತ್ರ 6 , ಮಡಿಮೇಲೆ ಕುವಲ್ಲಿಯ ತನಕ ಕುುತಿ: ಪುಂಜದ ವಿವಿಧ ವಿನ್ಯಾಸಗಳು 


ನಕ್ಷತ್ರವನ್ನು ನೋಡಿ: ಅದು ಅಲ್ಲಿಯೇ ಇರುತ್ತದೆ, ಅದು ಅಚಂಚಲ, ಅದು ನಕ್ಷತ್ರ 
ಚಿತ್ರಾಂಕಿತ ಆಕಾಶಗೋಳದ ನಿರಂತರ ಪೂರ್ವ- ಪಶ್ಚಿಮ ಆವರ್ತನೆಯಿಂದ ಅಬಾಧಿತ 
ಅದು ನಕ್ಷತ್ರಗಳ ಸಂತತ ಪಂಜಿನ ಮೆರವಣಿಗೆಗೆ ಗಗನಸಾಕ್ಷಿ ! 

ರಾತ್ರಿಯ ಬೇರೆ ಬೇರೆ ಜಾವಗಳಲ್ಲಿ ಕುಂತಿ -ಧ್ರುವನಕ್ಷತ್ರ ಸಂಬಂಧ ಹೇಗಿರುವು 
ದಂದು ಪರೀಕ್ಷಿಸಿ ನೋಡಿ. ಪೂರ್ವಕೋನದ ಸಮದ್ವಿಭಾಜಕ ಸದಾ ಧ್ರುವನಕ್ಷತ್ರ 
ಗಾಮಿಯಾಗಿಯೇ ಇರುತ್ತದೆ. ಕುಂತೀ ಒಂದು ಗಿರಿಗಿಟಿಯೋ : ಇದರ ಪೂರ್ವಕೋನದ 
ಸಮಭಾಜಕ ಒಂದು ಕಡ್ಡಿ ಯೋ ಈಕರ ತಳದಲ್ಲಿ ಧ್ರುವನಕ್ಷತ್ರವಿದ್ದು ಇದು 
ಗಿರಿಗಿಟಿಯನ್ನು ಪೂರ್ವ- ಪಶ್ಚಿಮ ದಿಶೆಯಲ್ಲಿ ಗರಗರನೆ ತಿರುಗಿಸುತ್ತಿದೆಯೋ ಎಂಬ 
ಭಾವನೆಗಳು ನಿಮಗೆ ಬಂದೇ ಬರುತ್ತವೆ. 

ಇಬ್ರಾಹಿಮ್ : ನೀವು ಹೇಳಿದ ಕತೆಯಲ್ಲಿ ಬರುವ ಇತರೆ ಪಾತ್ರಗಳನ್ನು ಆಕಾಶ 
ದಲ್ಲಿ ತೋರಿಸುವಿರಾ ? 
- ರಾಮಾ : ಮುಂದಿನ ಬೈಠಕ್ಕಿನಲ್ಲಿ ಅವನ್ನು ನೋಡೋಣ. ಆದರೆ ಇನ್ನೊಂದು 
ಮುಖ್ಯ ಸಂಗತಿಯನ್ನು ಈ ಸಲವೆ ಹೇಳಬೇಕು. ಅದೆಂದರೆ ಧ್ರುವನಕ್ಷತ್ರದ 
ಕೊರೋನ್ನತಿ, ಒಂದು ಜೊತೆ ಗೆರೆ ಪಟ್ಟಿಗಳನ್ನು ಅಥವಾ ಮೈಲುಗಳನ್ನು ತೆಗೆದು 
ಕೊಳ್ಳಿ . ಕೈವಾರವಾದರೆ ಪ್ರಶಸ್ತ ಯಾವುದ ದೊರೆಯದಿದ್ದರೆ ನೆಗಿನ ಎರಡು 
ಕಡ್ಡಿಗಳು ಕೂಡ ಸಾಕು . ಸಿದ್ದರಾಗಿರುವಿರೇ ? 

ರವಿ : ಹೌದು ಸಾರ್ , 

ರಾಮಾ : ಈಗ ಧ್ರುವನಕ್ಷತ್ರಕ್ಕೆ ಎದುರಾಗಿ ನಿಂತುಕೊಂಡು ಒಂದು ಗೆರೆ ಪಟ್ಟಿ 
ಯನ್ನು ನಿಮ್ಮ ಕಣ್ಣಿನ ನೇರ ನೆಲಕ್ಕೆ ಸಮಾಂತರವಾಗಿ ಹಿಡಿದು ಇನ್ನೊಂದನ್ನು ಅದೇ 
ಕಣ್ಣಿನ ನೇರ ಧ್ರುವನಕ್ಷತ್ರಕ್ಕೆ ಗುರಿಹಿಡಿಯಬೇಕು. ಕೈವಾರವಾದರೆ ಒಂದೊಂದರಿ 
ಬಾಹುವನ್ನು ಈ ಒಂದೊಂದು ಕೆಲಸಕ್ಕೆ ನಿಯೋಜಿಸಬೇಕು. ಬಳಿಕ ಇವೆರೆಡು ಗೆರೆಗಳ 


ನೋಡೋಣು ಬಾರಾ ನಕ್ಷತ್ರ 


ಧುವನಕ್ಷತ್ರದೆಡೆಗೆ 


ನೆಲಕ್ಕೆ ಸಮಾಂತರ ರೇಖೆ 


ಚಿತ್ರ 7. ಧ್ರುವನಕ್ಷತ್ರದಕೋನೋನ್ನತಿ x° a ವೀಕ್ಷಕನ ಅಕ್ಷಾಂಶ 


ಅಥವಾ ದಿಶೆಗಳ ನಡುವಿನ ಕೋನ ಅಳೆಯಬೇಕು. ಈ ಕೋನವೇ ಧ್ರುವನಕ್ಷತ್ರದ 
ಕೋನೋನ್ನತಿ, ವೀಕ್ಷಕನ ದಿಗಂತದಿಂದ ಧ್ರುವನಕ್ಷತ್ರ ಎಷ್ಟು ಎತ್ತರದಲ್ಲಿದೆ ಎಂಬುದರ 
ಅಳತೆ ಇದು, 

ಇಲ್ಲಿಯ ಸ್ವಾರಸ್ಯವೇನು ಗೊತ್ತೇ ? ಧ್ರುವನಕ್ಷತ್ರದ ಕೋನೋನ್ನತಿ ವೀಕ್ಷಕನ 
ಅಕ್ಷಾಂಶಕ್ಕೆ ಸವರಿ . ಆದ್ದರಿಂದ ಧ್ರುವನಕ್ಷತ್ರದಕೋನೋನ್ನತಿ ಅಳೆದು ಆ ಸ್ಥಳದ ಅಕ್ಷಾಂಶ 
ನಿರ್ಧರಿಸಬಹುದು. ಯಾವುದೇ ಸ್ಥಳದ ಅಕ್ಷಾಂಶ ತಿಳಿದಿದ್ದರೆ ಅಲ್ಲಿಯ ಉತ್ತರಾಕಾಶ 
ದಲ್ಲಿ ಧ್ರುವನಕ್ಷತ್ರವನ್ನು ದಿಗಂತದಿಂದ ಅಷ್ಟು ಎತ್ತರದಲ್ಲಿ ಕಾಣಬಹುದು. ಮಡಿಕೇರಿ 
ಯಲ್ಲಿ ಧ್ರುವನಕ್ಷತ್ರದ ಕೋನೋನ್ನತಿ ಸುಮಾರು 120 30', ಭಟ್ಕಳದಲ್ಲಿ 14°, 
ಬಿಜಾಪುರದಲ್ಲಿ 170 , ಕಲ್ಕತ್ತಾದಲ್ಲಿ 23° , ಶ್ರೀನಗರದಲ್ಲಿ 340, ಮತ್ತು ವಾಸ್ಕೋ 
ದಲ್ಲಿ ಸುಮಾರು 57° ಇವು ಆಯಾ ಸ್ಥಳಗಳ ಉತ್ತರ ಅಕ್ಷಾಂಶಗಳೂ ಹೌದು. 

ಸುಬ್ರಹ್ಮಣ್ಯ : ಹಾಗಾದರೆ ಉತ್ತರ ಮೇರುವಿನಲ್ಲಿ ನಿಂತವನಿಗೆ ಧ್ರುವನಕ್ಷತ್ರ 
ಖಮಧ್ಯದಲ್ಲಿ ಕಾಣಬೇಕು ? 

ರಾವರಾ : ಶಾಭಾಸ್ ! ಅಲ್ಲಿ ಧವನಕ್ಷತ್ರ ಅವನ ನೆತ್ತಿ ಬಿಂದುವಿಗೆ, ಅಂದರೆ 
ಖಮಧ್ಯಕ್ಕೆ ಬಡ್ತಿ ಪಡೆದಿರುತ್ತದೆ. ಆಕಾಶವಿಡೀ ಒಂದು ಡೇರೆಯೋ ವೀಕ್ಷಕನನ್ನು ಧ್ರುವ 
ನಕ್ಷತ್ರಕ್ಕೆ ಜೋಡಿಸುವ ಊರ್ಧ್ವರೇಖೆ ಇದರ ಗೂಟವೋ ಈ ಗೂಟದ ಸುತ್ತ ಡೇರೆ 
ಪ್ರದಕ್ಷಿಣದಿಶೆಯಲ್ಲಿ ನಿರಂತರವಾಗಿ ಆವರ್ತಿಸುತ್ತಿದೆಯೋ ಎಂಬ ಭಾವನೆಗಳು ಬರುತ್ತವೆ. 
ಉತ್ತರ ಮೇರುವಿನ ಅಕ್ಷಾಂಶ 90° ಉತ್ತರ ಎಂಬುದು ನೆನಪಿನಲ್ಲಿರಲಿ . 

ಶೈನಿ : ಅಂದರೆ ನಾವು ಉತ್ತರಾಭಿಮುಖವಾಗಿ ನಡೆದಂತೆ ಧ್ರುವನಕ್ಷತ್ರ ಆಕಾಶ 
ದಲ್ಲಿ ಎತ್ತರ ಎತ್ತರೆ ಏರಿ ಕೊನೆಗೆ ಉತ್ತರಮೇರುವಿನಲ್ಲಿ ನಿಂತಾಗ ನಮ್ಮ ನೆತ್ತಿ ಬಿಂದು 
ವಿನಲ್ಲಿ ನೆಲಸಿರುವುದೆಂದಾಯಿತು. ದಕ್ಷಿಣಾಭಿಮುಖವಾಗಿ ಹೋದರೇನಾಗುತ್ತದೆ ? 

ರಾವರಾ : ಈ ಮೇಲಿನದಕ್ಕೆ ವಿರುದ್ಧವಾಗಿ ಧ್ರುವನಕ್ಷತ್ರ ಕೆಳಕ್ಕೆ ಕೆಳಕ್ಕೆ ಜಾರುತ್ತ 
ಹೋಗುತ್ತದೆ. ಸಮಭಾಜಕದಲ್ಲಿ - ಅಂದರೆ ಭೂಮಧ್ಯರೇಖೆಯಲ್ಲಿ ನಿಂತವನಿಗೆ 


ಧ್ರುವನಕ್ಷತ್ರ ದರ್ಶನ 

೨೫ 
ಅದು ಆತನ ದಿಗಂತದಲ್ಲಿರುವಂತೆ ಭಾಸವಾಗುತ್ತದೆ. ಅಲ್ಲಿ ಅಕ್ಷಾಂಶ 0° ಎಂಬುದು 
ನೆನಪಿನಲ್ಲಿರಲಿ. 

ಇಬ್ರಾಹಿರ್ : ಮತ್ತೂ ದಕ್ಷಿಣಾಭಿಮುಖವಾಗಿ ಸಾಗಿದರೆ ? 

ರಾವರಾ : ಆಗ ಧ್ರುವನಕ್ಷತ್ರ ದಿಗಂತದ ಇನ್ನೂ ಕೆಳಕ್ಕೆ ಸರಿದಿರುತ್ತದೆ. ಇಂಥ 
ಪ್ರದೇಶಗಳಿಗೆ ಧ್ರುವನಕ್ಷತ್ರ ಕಾಣಿಸದು . ಇವು ದಕ್ಷಿಣ ಗೋಳಾರ್ಧದಲ್ಲಿರುತ್ತವೆ. 
ನಿಜಕ್ಕೂ ಧುವನಕ್ಷತ್ರ ಉತ್ತರಗೋಳಾರ್ಧದ ವಿಶೇಷ ದೃಶ್ಯ , ದಕ್ಷಿಣ ಗೋಳಾರ್ಧದಲ್ಲಿ 
ಇದಕ್ಕೆ ಸಂವಾದಿಯಾಗುವ ನಕ್ಷತ್ರವಿಲ್ಲ . 

ಶೈನಿ : ಈ ಪಕ್ಷಪಾತವೇಕೆ ? 

ರಾಮರಾ : ಮನುಷ್ಯರ ಪ್ರಪಂಚವಲ್ಲ ಆಕಾಶ. ಆದ್ದರಿಂದ ಅಲ್ಲಿ ಪಕ್ಷಪಾತದ ಪ್ರಶ್ನೆ 
ಇಲ್ಲ. ನಕ್ಷತ್ರಲೋಕದ ಅಪಾರ ವಿಸ್ತಾರದಲ್ಲಿ ನಮ್ಮ ಸೌರವ್ಯೂಹ ಒಂದು ಕಣವರಾತ್ರ , 
ಸೌರವ್ಯೂಹದ ಮಹಾಗಾತ್ರದಲ್ಲಿ ನಮ್ಮ ಭೂಮಿಂಕೇವಲ ಒಂದು ಚುಕ್ಕಿ . ಇದಹಾಗಿರಲಿ . 

ನಮ್ಮ ಭೂವಿಂಸೂರ್ಯನ ಸುತ್ತ ಉರುಳುಸೇವೆ ಸಲ್ಲಿಸುತ್ತಿದೆ ಎಂದು ಗೊತ್ತಿದೆ 
ಯಷ್ಟೆ : ನಿರಂತರವಾಗಿ ತನ್ನ ಸುತ್ತ ಆವರ್ತಿಸುತ್ತ ಸೂರ್ಯನ ಸುತ್ತ ಪರಿಭ್ರಮಿಸುವ 
ಚಲನೆ, ಈ ಆವರ್ತನ - ಪರಿಭ್ರಮಣ ಚಲನೆಯ ವೇಳೆ ಭೂವಿರಿಯ ಆವರ್ತನಾಕ್ಷ 
ಸದಾ ಒಂದೇ ವಿನ್ಯಾಸ ತಳೆದಿರುತ್ತದೆ. ಅಂದರೆ ಈ ಅಕ್ಷದ ಎಲ್ಲ ನೆಲೆಗಳೂ ಪರಸ್ಪರ 
ಸವಶಾಂತರವಾಗಿರುತ್ತವೆ, ಗಿರಕಿಸುತ್ತುವ ಬುಗರಿಗೆ ಮೊಳೆ ಇರುವಂತೆ ಆವರ್ತಿಸುವ 
ಭೂಮಿಗೆ ಆಕ್ಷವಿದೆ. ಇದರ ಕೊನೆಗಳಿಗೆ ಮೇರಂಗಳೆಂದು ಹೆಸರು. ಉತ್ತರವರು 
ಸದಾ ಒಂದು ನಕ್ಷತ್ರದ ಗುರಿಮಾಡಿಕೊಂಡಿರುವುದು : ಇದು ಕೇವಲ ಆಕಸ್ಮಿಕ 
ಅಥವಾ ಕಾಕತಾಳೀಯ. ಕಾರಣ ಏನೇ ಇರಲಿ, ಇದರ ಫಲವಾಗಿ ಆ ನಕ್ಷತ್ರಕ್ಕೆ 
ಶಾಶ್ವತತ್ವ ಪ್ರಾಪ್ತವಾಗಿದೆ. ಬಂಗರಿ ಗಿರಕಿಸುತ್ತುವಾಗ ಅದರ ಮೊಳೆಕೊನೆಗಳು ನಿಂತಿರು 
ವಂತೆ - ಅಂದರೆ ಚಲನರಹಿತವಾಗಿರುವಂತೆ ಭಾಸವಾಗುವುದಿಲ್ಲವೇ ? ಹಾಗೆ, ಈ 
ಚಲನರಹಿತ ನಕ್ಷತ್ರವೇ ಧ್ರುವನಕ್ಷತ್ರ . 

ಆದ್ದರಿಂದ ಧ್ರುವನಕ್ಷತ್ರಕ್ಕೆ ಶಾಶ್ವತತ್ವ ಒದಗಿರುವುದು ಸ್ವತಃ ಅದರ ಯಶಾವ 
ಯೋಗ್ಯತೆಯಿಂದಲೂ ಅಲ್ಲ, ಭೂಮಿಯ ಆವರ್ತನಾಕ್ಷದ ಉತ್ತರ ಕೊನೆ ಅದರತ್ತ ಗುರಿ 
ಮಾಡಿಕೊಂಡಿರುವುದರಿಂದ, ಇದೊಂದು ಆಕಸ್ಮಿಕ ಹೊಂದಾಣಿಕೆ ಉದಾಹರಣೆಗೆ 
ದಕ್ಷಿಣಕೊನೆ ಗುರಿಮಾಡಿಕೊಂಡಿರುವ ಆಕಾಶಬಿಂದುವಿನಲ್ಲಿ ಯಾವ ನಕ್ಷತ್ರವೂ ಇಲ್ಲ , 
ಹೀಗಾಗಿ ದಕ್ಷಿಣ ಗೋಳಾರ್ಧನಿವಾಸಿಗಳಿಗೆ ಅವರೆ ಧ್ರುವ ಗುರುತಿಸಲು ಯಾವ ಸುಲಭ 
ಸಹಾಯಕವೂ ಇಲ್ಲ. 


೩ ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 


ರಾಮರಾ : ಇಲ್ಲಿಯ ತನಕ ನಾವು ತಿಳಿದುಕೊಂಡಿರುವ ವಿಷಯದ ಬಗ್ಗೆ ನಿಮಗೆ 
ಏನಾದರೂ ಸಂದೇಹವಿದೆಯೇ ? 

ಇಬ್ರಾಹಿಮ್ : ಕುಂತೀದೇವಿಯ ಗರ್ವಭಂಗ ನಾಟಕವನ್ನು ನೀವು ವಿವರಿಸಿ | 
ದ್ವಾಯಿತು. ಆ ನಾಟಕದ ಇತರೆ ಪಾತ್ರಧಾರಿಗಳನ್ನು ಆಕಾಶದಲ್ಲಿ ತೋರಿಸಬಹುದೇ ? 

ರಾವರಾ : ಹಿಂದಿನ ಬೈಠಕ್ಕಿನಲ್ಲಿಯೇ ನೀನು ಈ ಪ್ರಶ್ನೆ ಹಾಕಿದ್ದೆ . ನೆನಪಿದೆ - 
ಅವನ್ನು ತೋರಿಸಿಯೇ ತೋರಿಸುತ್ತೇನೆ. ಆದರೆ ಆ ಮೊದಲು ಇನ್ನೂ ಕೆಲವು ಸಂಗತಿ 
ತಿಳಿದಿರುವುದು ಅಗತ್ಯ . ಅಪರಿಚಿತ ಮಹಾನಗರವೊಂದಕ್ಕೆ ಹೋಗಿರುವಿರೆಂದೂ ಯಾರ 
ಸಹಾಯವೂ ಇಲ್ಲದೆ ಆ ನಗರ ಪ್ರದಕ್ಷಿಣೆ ಮಾಡುವುದು ನಿಮ್ಮ ಉದ್ದೇಶವೆಂದೂ ಭಾವಿ 
ಸೋಣ. ಈ ಕೆಲಸದಲ್ಲಿ ಹೇಗೆ ಮುಂದುವರಿಯುವಿರಿ ? | 

ಸುಬ್ಬಯ್ಯ : ಅಲ್ಲಿಯ ಪ್ರಮುಖ ಕೇಂದ್ರಗಳು, ಹೆದ್ದಾರಿಗಳು , ಭೌಗೋಲಿಕ 
ಗುರುತುಗಳು ಮುಂತಾದವನ್ನು ಮೊದಲು ತಿಳಿದುಕೊಳ್ಳುತ್ತೇವೆ. ಬಳಿಕ ಇವನು ಆಧ 
ರಿಸಿ ಇತರ ಸ್ಥಳಗಳನ್ನು ಹುಡುಕಲು ಅಥವಾ ಗುರುತಿಸಲು ಪ್ರಯತ್ನಿಸುತ್ತೇವೆ. 

ರಾಮಾ : ಸರಿ . ಉದಾಹರಣೆಗೆ ಬೆಂಗಳೂರುನಗರ . ಇಲ್ಲಿ ರೇಲ್ವೇ ಅಥವಾ 
ಬಸ್ ನಿಲ್ದಾಣ, ವಿಧಾನಸೌಧ, ಅಲಸೂರುಕೊಳ, ಚೌಡಯ್ಯ ಭವನ , ಬಸವನಗುಡಿ 
ಮುಂತಾದವು ಇಂಥ ಕೇಂದ್ರಗಳು , ಸಂಪಿಗೆ ರಸ್ತೆ , ಅಂಬೇಡ್ಕರ್ ವೀಥೀ , ನೃಪತುಂಗ 
ರಸ್ತೆ , ಮಹಾತ್ಮ ಗಾಂಧಿ ರಸ್ತೆ ಮೊದಲಾದವು ಕೆಲವು ಪ್ರಮುಖ ವರ್ಗಗಳು . 
ಇವನ್ನು ಆಧರಿಸಿ ಯಶವಂತವುರ , ಜಯನಗರ, ಗಿರಿನಗರ , ಶಿವಾಜಿನಗರ ಮುಂತಾದ 
ಬಡಾವಣೆಗಳ ದಿಗ್ದರ್ಶನ ಸುಲಭ . ಈ ಉದ್ದೇಶದಿಂದಲೇ ನಾನು ಧ್ರುವನಕ್ಷತ್ರ ಕುರಿ 
ತಂತೆ ಅಷ್ಟು ವಿವರಣೆ ನೀಡಿದುದು, ಧ್ರುವ ನಕ್ಷತ್ರ ತೋರಿಸು ಶೈನಿ , 

- ಶೈನಿ : ನಾನೀಗ ಆಕಾಶದ ಉತ್ತರ- ಪೂರ್ವ ಇಳಿಜಾರಿನಲ್ಲಿ ದೃಷ್ಟಿಹರಿಸುತ್ತಿ 
ದೇನೆ. ಅಲ್ಲಿ ಕುಂತೀಪುಂಜ ಕಾಣುತ್ತಿದೆ - ಅಡ್ಡ ಮಲಗಿರುವ M - ಆಕಾರದಲ್ಲಿ, ಇದರ 
ಪೂರ್ವಕೋನವನ್ನು ಸಮದ್ವಿಭಾಗಿಸಿ ಈ ರೇಖೆಯನ್ನು ಉತ್ತರದ ತಗ್ಗಿಗೆ ವಿಸ್ತರಿಸು 
ತೇನೆ. ಹೀಗೆ ಸಾಗುವಾಗ ನನ್ನ ನಡೆಯನ್ನು ತಡೆದು ನಿಲ್ಲಿಸುವ ಮೊದಲ ಮಂದ 
ವಿನುಗೇ ಧ್ರುವನಕ್ಷತ್ರ , 

ರವಿ : ಧ್ರುವನಕ್ಷತ್ರದಕೊನೋನ್ನತಿ ನಮ್ಮ ನೆಲೆಯ ಅಕ್ಷಾಂಶಕ್ಕೆ ಸಮ . 
ರಾವರಾ : ಖಮಧ್ಯ ಎಂದರೇನು ಸುಬ್ಬಯ್ಯ ? 

ಸುಬ್ಬಯ್ಯ : ಆಕಾಶದಲ್ಲಿ ನಮ್ಮ ನೆಮೇಲಿನ ಬಿಂದು. ಅಲ್ಲಿಂದ ಆಕಾಶ 
ಸುತ್ತಲೂ ಇಳಿದಿಳಿದು ಹೋಗುತ್ತದೆ. 

ರಾವತಾ : ಎಲ್ಲಿಯವರೆಗೆ ಇಬ್ರಾಹಿವಾ ? 


೨೭ 


ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 
ಇಬ್ರಾಹಿಮ್ : ದಿಗಂತದ ವರೆಗೆ. ದಿಗಂತದಿಂದ ಕೆಳಗೇನಿದೆ ಕಾಣುವುದಿಲ್ಲ . 
ಕಾವಾ : ದಿಗಂತದ ಬಗ್ಗೆ ನಿನಗೇನು ತಿಳಿದಿದೆ ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ಅಲ್ಲಿ ಆಕಾಶಗೋಳವೂ ನೆಲದ ಮಟ್ಟಸ ತಲವೂ ಸಂಧಿಸುವಂತೆ 
ಅಥವಾ ಒಂದನ್ನೊಂದು ಕತ್ತರಿಸುವಂತೆ ಭಾಸವಾಗುತ್ತದೆ. 

ರಾವರಾ : ಗೋಳವನ್ನು ಕತ್ತಿ ಅಲಗಿನಿಂದ ಮಟ್ಟಸವಾಗಿ ಕತ್ತರಿಸಿದರೆ ಕೊಯ್ಯ 
ಭಾಗದ ಆಕಾರ ಹೇಗಿರುತ್ತದೆ ? ಉದಾಹರಣೆಗೆ ಕುಂಬಳಕಾಯಿಯನ್ನು ನಡುವಿನಲ್ಲಿ 
ಎರಡು ಹೋಳುಗಳಾಗಿ ಸಿಗಿದಾಗ ಒಂದೊಂದುಹೋಳಿನ ಪರಿಧಿ ಹೇಗೆ ಕಾಣುತ್ತದೆ ? 

ಸುಬ್ರಹ್ಮಣ್ಯ : ವೃತ್ತದಂತೆ. 

ರಾವರಾ : ಆದ್ದರಿಂದ ಗೋಳವನ್ನು ಸಮತಲ ಛೇದಿಸಿದಾಗ ದೊರೆಯುವ 
ಅಡ್ಡಕೊಯ್ತದ ಆಕಾರ ವೃತ್ತ , ಇದೊಂದು ಸಾರ್ವತ್ರಿಕ ಗಣಿತನಿಯಮವೆಂಬುದು 
ನೆನಪಿನಲ್ಲಿರಲಿ. ಹಾಗಾದರೆ ದಿಗಂತದ ಆಕಾರ ಹೇಗಿರಬೇಕು ? 

- ಸುಬ್ರಹ್ಮಣ್ಯ : ಖಂಡಿತವಾಗಿಯೂ ವೃತ್ತದಂತೆ , ಏಕೆಂದರೆ ಅಲ್ಲಿ ಆಕಾಶಗೋಳ 
ವನ್ನು ಭೂಮಿತಲ ಛೇದಿಸುತ್ತದೆ. 

ರಾಮಾ : ನಿಜ. ದಿಗಂತವೊಂದು ಮಹಾವೃತ್ತ , ಕಡಲಕಿನಾರೆಯಲ್ಲಿ ನಿಂತವನಿಗೆ, 
ದೂರದಲ್ಲಿ ಬಾನೂ ಕಡಲೂ ಸಂಧಿಸುವಲ್ಲಿ, ಈ ನೃತ್ಯದ ಪರಿಧಿ ಸ್ಪಷ್ಟವಾಗಿ ಗೋಚರಿ 
ಸುತ್ತದೆ. ಬೆಟ್ಟದಕೋಡಿಯಲ್ಲಿ ನಿಂತವನಿಗೆ, ಕೆಳಗಿನ ಬಯಲಿನ ಹರವಿನ ಕೊನೆಯಲ್ಲಿ 
ಬಾನೂ ನೆಲವೂ ಸಂಧಿಸುವಲ್ಲಿ, ಮತ್ತೆ ಈ ವೃತ್ತದ ಪರಿಧಿ ಸ್ಪಷ್ಟವಾಗಿ ಗೋಚರಿಸು 
ತದೆ, ದಿಗಂತದ ಕೇಂದ್ರ ಎಲ್ಲಿದೆ ರವಿ ? 

ರವಿ : ಗೊತ್ತಾಗುತ್ತಿಲ್ಲ. 
ರಾವಣ : ಆಕಾಶಗೋಳದ ಕೇಂದ್ರ ಎಲ್ಲಿದೆ ಶೈನಿ ? 
ಶೈನಿ : ಈ ವಿವರಗಳನ್ನು ನೀವು ಹೇಳಿಲ್ಲ . 

ರಾಮಾ : ಎಲ್ಲವನ್ನೂ ನಾನೇ ಹೇಳಬೇಕೇ ? ಅಲ್ಲಿ ದಿಗಂತವಿದೆ. ಅಲ್ಲಿಂದ 
ಮೇಲಕ್ಕೆ ಆಕಾಶಗೋಳಎದ್ದು ಸೆಟೆದು ನಿಂತಿದೆ. ಕಣ್ಣು ಬಿಟ ನೋಡಿ ಬಂದ್ದಿ ಉಪ 
ಯೋಗಿಸಿ ಉತ್ತರ ಹೇಳಿ, 

ಸುಬ್ರಹ್ಮಣ್ಯ : ನನಗೆ ತಿಳಿಯಿತು. ನನಗೆ ತಿಳಿಯಿತು- - ಯುರೇಕಾ ! 

ರಾಮಾ : ಸದ್ಯ ನೀನು ದಿಗಂಬರನಾಗಿ ಸ್ನಾನ ಮಾಡುತ್ತಿಲ್ಲವಲ್ಲ ಬಚಾವ್ ! 
ಹೇಳು ಗಣಿತ ತರ್ಳ ಪ್ರಚಂಡ ! 

ಸುಬ್ರಹ್ಮಣ್ಯ : ಇಲ್ಲಿ ನಾವು ನಿಂತಿರುವಲ್ಲೇ ಆಕಾಶಗೋಳದ ಕೇಂದ್ರವಿದೆ. 
ರವಿ : ನನಗೂ ಹಾಗೆಯೇ ಅನಿಸಿತ್ತು 
ಶೈನಿ : ನಾನೂ ಹಾಗೆಯೇ ಯೋಚಿಸಿದ್ದೆ . 

ರಾಮಾ : ಮತ್ತೇಕೆ ನಾನು ಕೇಳಿದಾಗ ಹೇಳಲಿಲ್ಲ ? ನಿಮ್ಮ ಅನಿಸಿಕೆ ಬಗ್ಗೆ 
ನಿಮಗೇ ಧೈರ್ಯ ಅಥವಾ ಭರವಸೆ ಇರದಿದ್ದರೆ ಹೇಗೆ ? ನಿಜ - ಖಗೋಳದ ಕೇಂದ 


೨೮ 

ನೋಡೋಣು ಬಾರಾ ನಕ್ಷತ್ರ 
“ ನಾನು. ” ದಿಗಂತದ ಕೇಂದ್ರವೂ ' ನಾನೇ ” ಇಲ್ಲಿ ' ನಾನು'' ಎಂದರೆ ವೀಕ್ಷಕ - ನಮ್ಮಲ್ಲಿ 
ಒಬ್ಬೊಬ್ಬನಿಗೂ ಈ ಅನುಭವ ಸಾರ್ವತ್ರಿಕವಾಗಿದೆ. ಹೀಗೆ ಇಲ್ಲಿಯ ತನಕ ನಾವು, 
ಖಗೋಳದ ಕೇಂದ್ರ , ದಿಗಂತ, ಖಮಧ್ಯ ಮತ್ತು ಧ್ರುವನಕ್ಷತ್ರ ಎಂಬ ನಾಲ್ಕು ನೆಲೆಗಳನ್ನು 
ಗುರುತಿಸಿದ್ದಾಯಿತು. ಈ ಪೈಕಿ ಕೇಂದ್ರ , ದಿಗಂತ ಮತ್ತು ಖಮಧ್ಯ ವೀಕ್ಷಕನ ಸ್ಥಾನ 
ಅವಲಂಬಿಸಿ ಬದಲಾಗುತ್ತವೆ. ಮಾಸ್ಕೋದಲ್ಲಿ, ನವದೆಹಲಿಯಲ್ಲಿ ಮತ್ತು ಮೆಲ್ | 
ಬೋರ್ನಿನಲ್ಲಿ ಒಬ್ಬೊಬ್ಬ ವೀಕ್ಷಕ ಇರಲಿ, ಇವರು ಗುರುತಿಸುವ ಕೇಂದ್ರ , ದಿಗಂತ ಮತ್ತು 
ಖಮಧ್ಯ ಸ್ಪಷ್ಟವಾಗಿಯೂ ಬೇರೆ ಬೇರೆ, ಆದರೆ ನಾವು ಒಂದು ಸೀಮಿತ ಪ್ರದೇಶದಲ್ಲಿ 
ಇರುವಾಗ -ಉದಾಹರಣೆಗೆ ಈಗ ಇಲ್ಲಿ ನಿಂತಿದ್ದೇವೆ - ನಮಗೆಲ್ಲರಿಗೂ ಇವು ಒಂದೇ 
ಆಗಿರುವುವು. ಇನ್ನು ಧ್ರುವನಕ್ಷತ್ರ . ಇದು ಎಲ್ಲರಿಗೂ ಅವರು ಎಲ್ಲಿಯೇ ಇದ್ದರೂ 
ಸದಾ ಒಂದೇ . ಆದರೆ ಖಗೋಳದಲ್ಲಿ ಇದರ ನೆಲೆ ವೀಕ್ಷಕನ ಸ್ಥಾನ ಅನುಸರಿಸಿ ಬದ 
ಲಾಗುತ್ತದೆ. 
* ಇಷ್ಟು ಸಂಗತಿಗಳನ್ನು ಗ್ರಹಿಸಿದ ಬಳಿಕ ಮುಂದಿನ ವಿಷಯಕ್ಕೆ ಹೋಗೋಣ. 
ಖಮಧ್ಯವನ್ನೂ ಧ್ರುವನಕ್ಷತ್ರವನ್ನೂ ಸೇರಿಸುವ ಕಾಲ್ಪನಿಕ ವೃತ್ತಕಂಸವನ್ನು ಎಳೆದು 
ಇದನ್ನು ಉಭಯಪಾರ್ಶ್ವಗಳಲ್ಲಿಯ ದಿಗಂತದ ವರೆಗೆ ವಿಸ್ತರಿಸಬೇಕು, ಏನು 
ಕಾಣುತ್ತೀರಿ ? 

ಇಬ್ರಾಹಿಮ್ : ಧ್ರುವನಕ್ಷತ್ರದಿಂದ ನೇರ ಕೆಳಗಿಳಿದ ಈ ನೃತ್ಯ ದಿಗಂತವನ್ನು 
ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. 


ಉದು 


ese 


ವಧು 


ಚಭು 


ಚಿತ್ರ 8 , ವೀ - ವೀಕ್ಷಕ , ಉ - ಉತ್ತರ ಬಿಂದು , ಉದ್ದು - ಉತ್ತರ ಧ್ರುವ, ಧ್ರುವ 
ನಕ್ಷತ್ರದ ನೆಲೆ, ಖ - ಖಮಧ್ಯ , ದ - ದಕ್ಷಿಣ ಬಿಂದು. ದಧ್ರು - ದಕ್ಷಿಣ ಧ್ರುವ, ಪೂ --- 
ಪೂರ್ವ ಬಿಂದು , ಪ - ಪಶ್ಚಿಮ ಬಿಂದು.. ವಿಪೂವ್ರಪ - ವಿಷುವದ್ವ ತ್ಯ , ದಧ್ರುವೀಉಉಧ್ರುವೃದ 

- ಯಾಮೋತರ ದಪೂಉಪ - ದಿಗಂತ 


ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 


ಶೈನಿ: ಅದೇ ಪ್ರಕಾರ ಎದುರು ದಿಶೆಯಲ್ಲಿ ಇದು ದಿಗಂತವನ್ನು ಇನ್ನೊಂದು 
ಬಿಂದುವಿನಲ್ಲಿ ಸಂಧಿಸುತ್ತದೆ. 

ರಾವಣಾ : ಧ್ರುವನಕ್ಷತ್ರದ ಕೆಳಗಿರುವ ಸಂಧಿ ಬಿಂದುವಿಗೆ ಉತ್ತರ ಬಿಂದು 
ವೆಂದೂ ಇದರ ನೇರಿದಿರು ಬಿಂದುವಿಗೆ ದಕ್ಷಿಣ ಬಿಂದವೆಂದೂ ಹೆಸರು , ಉತ್ತರ ಮತ್ತು 
ದಕ್ಷಿಣ ಬಿಂದುಗಳನ್ನು ಜೋಡಿಸುವ ಸರಳರೇಖೆಯ ಕೇಂದ್ರದಲ್ಲಿ . .. 

ಸುಬ್ರಹ್ಮಣ್ಯ : ನಾವಿದ್ದೇವೆ. ಇದು ಖಗೋಳದ ಕೇಂದ್ರವೂ ಹೌದು. 

ರಾವರಾ : ಉತ್ತರ ಬಿಂದುವಿನಿಂದ 90° ಬಲಕ್ಕೆ ತಿರುಗಿದರೆ ಮಿಲಿಟೆರಿ ಪರಿ 
ಭಾಷೆಯಲ್ಲಿ ದಹಿನೇ ಮೂಡ್- -ಪೂರ್ವ ಬಿಂದುವಿನತ್ಯವೂ ಉತ್ತರ ಬಿಂದುವಿನಿಂದ 90° 
ಎಡಕ್ಕೆ ತಿರುಗಿದರೆ - ಬಾಂಯೇ ಮೂಡ - ಪಶ್ಚಿಮ ಬಿಂದುವಿನವೂ ಮುಖಮಾಡಿರು 
ತೇವೆ. ದಕ್ಷಿಣೋತ್ಸರ ಬಿಂದುಗಳಂತೆ ಪೂರ್ವ ಪಶ್ಚಿಮ ಬಿಂದುಗಳು ಕೂಡ ಎದುರು 
ಬದಿರಾಗಿವೆ. ಇವನ್ನು ಜೋಡಿಸುವ ಸರಳ ರೇಖೆಯ ಕೇಂದ್ರದಲ್ಲಿ ನಾವಿದ್ದೇವೆ- ಅಂದರೆ 
ಖಗೋಳದ ಕೇಂದ್ರವಿದೆ . ಹೀಗೆ ದಿಗಂತ ಮಹಾವೃತ್ತದಲ್ಲಿ ನಾಲ್ಕು ವಂಖ್ಯದಿಗ್ವಿಂದು 
ಗಳನ್ನು ಗುರುತಿಸಿದ್ದೇವೆ. ಉತ್ತರ ಬಿಂದು, 90° ಬಲಕ್ಕೆ ಪೂರ್ವಬಿಂದು, 90°ಬಲಕ್ಕೆ 
ದಕ್ಷಿಣ ಬಿಂದು, 90° ಬಲಕ್ಕೆ ಪಶ್ಚಿಮ ಬಿಂದು, 90° ಬಲಕ್ಕೆ ಪುನಃ ಉತ್ತರ ಬಿಂದು. 

ಈಗ ಉತ್ತರ ಬಿಂದುವಿಗೆ ತಿರುಗಿ ನಿಲ್ಲಿ . ಅಲ್ಲಿಂದ ದೃಷ್ಟಿಯನ್ನು ಧ್ರುವ ನಕ್ಷತ್ರದ, 
ಮೂಲಕ ಮೇಲೆಮೇಲೆ ಸರಿಸುತ್ತ ಖಮಧ್ಯಕ್ಕೆ ಬನ್ನಿ ; ಮತ್ತೂ ಮುಂದಕ್ಕೆ - ಅಂದರೆ 
ಈಗ ದಕ್ಷಿಣಕ್ಕೆ ತಿರುಗಿ - ದೃಷ್ಟಿಯನ್ನು ಕೆಳಗೆ ಕೆಳಗೆ ಸರಿಸುತ್ತ ದಕ್ಷಿಣ ಬಿಂದುವನ್ನು 
ತಲಪಿ, ನೀವೇನು ವರಾಡಿದಿರಿ ಹೇಳಿ, 

* ಇಬ್ರಾಹಿವರ್ : ಉತ್ತರಬಿಂದು - ಧ್ರುವನಕ್ಷತ್ರ - ಖವಾಧ್ಯ - ದಕ್ಷಿಣ ಬಿಂದು ಇವನು 
ಒಳಗೊಂಡಿರುವ ಕಾಲ್ಪನಿಕ ವೃತ್ತವನ್ನು ಖಗೋಳದಲ್ಲಿ ಎಳೆದಿದ್ದೇವೆ. 

ರಾವಕಾ : ಭಲೆ, ಈ ಕಾಲ್ಪನಿಕ ವೃತ್ತಕ್ಕೆ ಕಾಮೋತ್ತರವೆಂದು ಹೆಸರು. 
ಯರಾಮ್ಮ ಎಂದರೆ ಯಮನಿಗೆ ಸಂಬಂಧಿಸಿದ ಎಂದರ್ಥ . ಯಮನ ರಾಜ್ಯದ ದಿಕ್ಕು ದಕ್ಷಿಣ 
ಎಂಬುದು ಪ್ರಾಚೀನ ಭಾರತೀಯರ ನಂಬಿಕೆ, ಎಂದೇ ಯಣಮ್ಯವನ್ನೂ ಉತ್ತರವನ್ನೂ 
ಜೋಡಿಸುವ ಮಹಾವೃತ್ತಕ್ಕೆ ಯಶಾಮೋತ್ತರವೆಂಬ ಹೆಸರು . ಇದರ ಕೇಂದ್ರವೂ ನಾವೇ 
ಎಂಬುದನ್ನು ನೋಡಿದೃಢಪಡಿಸಿಕೊಳ್ಳಿ , 

ಖಗೋಳವನ್ನು ಯಶಾಜ್ಯೋತ್ತರ ಸಮದ್ವಿಭಾಗಿಸುತ್ತದೆ. ಎರಡು ಸಮಹೋಳು 
ಗಳಾಗಿ ವಿಭಾಗಿಸುತ್ತದೆ. ಸರಿಯೇ ? 

ಜೈನಿ : ಹೌದು, 
ರಾವಣಾ : ಈ ಹೋಳುಗಳನ್ನು ಹೇಗೆ ಕರೆಯೋಣ? 

ಸುಬ್ರಹ್ಮಣ್ಯ : ಪೂರ್ವಬಿಂದುವನ್ನು ಒಳಗೊಂಡಿರುವ ಗೋಳಾರ್ಧವನ್ನು 
ಇದೇ ಹೆಸರಿನಿಂದಲೂ ಪಶ್ಚಿಮಬಿಂದುವನ್ನು ಒಳಗೊಂಡಿರುವಗೋಳಾರ್ಧವನ್ನು ಇದೇ 
ಹೆಸರಿನಿಂದಲೂ ಸೂಚಿಸಬಹುದೇ ? 


ನೋಡೋಣು ಬಾರಾ ನಕ್ಷತ್ರ 


ರಾಮಾ : ಶಾಭಾಸ್ ಸುಬ್ರಹ್ಮಣ್ಯ ! ಪೂರ್ವ ಗೋಳಾರ್ಧ , ಪಶ್ಚಿಮ 
ಗೋಳಾರ್ಧ ಎಂದು ಈ ಹೋಳುಗಳ ಹೆಸರು. ಹೀಗೆ ಯಾವಗಬೇರ್ಪಡಿಸುವ 
ಖಗೋಳಾರ್ಧಗಳನ್ನು ಹೆಸರಿಸಿದ್ದಾಯಿತು. ದಿಗಂತವೂ ಖಗೋಳವನ್ನು ಬೇರೊಂದು 
ರೀತಿಯಲ್ಲಿ ಸಮದ್ವಿಭಾಗಿಸುವುದಷ್ಟೆ . ಆ ಹೋಳುಗಳಿಗೆ ಏನು ಹೆಸರಿಡೋಣ? 

ಸುಬ್ರಹ್ಮಣ್ಯ : ಕಾಣುವಗೋಳಾರ್ಧ , ಕಾಣದ ಗೋಳಾರ್ಧ ? 

ರಾಮಾ : ಭಲೆ ! ದಿಗುತ ಬೇರ್ಪಡಿಸುವ ಹೋಳುಗಳನ್ನು ಗೋಚರ 
ಗೋಳಾರ್ಧ, ಅಗೋಚರ ಗೋಳಾರ್ಧ' ಎಂದು ಕರೆಯುತ್ತೇವೆ( ಚಿತ್ರ 4 .) . 

* ಸುಬ್ರಹ್ಮಣ್ಯ : ಪೂರ್ವಬಿಂದುವಿನಿಂದತೊಡಗಿ ಖಮಧ್ಯದ ಮೂಲಕ ಸಾಗಿ. 
ಪಶ್ಚಿಮ ಬಿಂದುವಿನಲ್ಲಿ ದಿಗಂತವನ್ನು ಸಂಧಿಸುವ ಮಹಾವೃತ್ತದಹೆಸರೇನುಸಾರ್ ? ಇದು 
ಖಗೋಳವನ್ನು ಉತ್ತರ ಮತ್ತು ದಕ್ಷಿಣಗೋಳಾರ್ಧಗಳಾಗಿ ಸಮದ್ವಿಭಾಗಿಸುವುದೆಂದು 
ಹೇಳಬಹುದೇ ? 

ರಾಮಾ : ನಿನ್ನ ತರ್ಕವೇನೋ ಸರಿ, ವಸ್ತುತಃ - ಅಂದರೆ ಆಕಾಶದಲ್ಲಿ ಕಾಣು 
ವಂತೆ - ಪರಿಸ್ಥಿತಿ ಬೇರೆಯೇ ಇದೆ. ಹೀಗಾಗಿ ಇಂಥ ವಿಭಜನೆಯಾಗಲೀ ಇದರಿಂದ ಒದ 
ಗುವಗೋಳಾರ್ಧಗಳಾಗಲೀ ಏನೂ ಮಹತ್ವ ಪಡೆಯುವುದಿಲ್ಲ. ಆದರೆ ಉತ್ತರ ಮತ್ತು 
ದಕ್ಷಿಣ ಗೋಳಾರ್ಧಗಳಿವೆ. ಅವು ನೀನು ಊಹಿಸಿದಂಥವಲ್ಲ. ಏನೆಂಬುದನ್ನು ಈಗ 
ನೋಡೋಣ. ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳಿ, 

ರಾಮಾ : ಆಕಾಶಗೋಳಸ್ಥಿರವಾಗಿದೆಯೇ ? ಚಲಿಸುತ್ತಿದೆಯೇ ? ಸುಬ್ಬಯ್ಯ 
ಸುಬ್ಬಯ್ಯ : ಚಲಿಸುತ್ತಿದೆ. 

ರಾಮಾ : ಯಾವ ಬಗೆಯ ಚಲನೆ ? ಗಾಡಿ ಹರಿದಂತೆ ? ವಿವರಾನ ಹಾರಿ 
ದಂತೆ ? ದೋಣಿತೇಲಿದಂತೆ ? 

ರವಿ : ಇದು ಯಾವುದೂ ಅಲ್ಲ. ಆಕಾಶಗೋಳ ಬುಗರಿಯಂತೆ ತನ್ನ ಸುತ್ತ 
ಸುತ್ತುತ್ತಿದೆ. 

ರಾಮಾ : ಭಲೆ ! ಆಕಾಶಗೋಳ ಅಥವಾ ಖಗೋಳ ತನ್ನ ಸುತ್ತ ನಿರಂತರ 
ವಾಗಿ ಆವರ್ತಿಸುತ್ತದೆ. ಆವರ್ತನೆಯ ದಿಶೆ ಏನು ಶೈನಿ ? 

ಶೈನಿ : ಪೂರ್ವದಿಂದ ಪಶ್ಚಿಮಕ್ಕೆ , 

ರಾಮಾ : ಬೇರೆ ಯಾವುದೇ ದಿಶೆ ಏಕಿಲ್ಲ ? ಉದಾಹರಣೆಗೆ ಉತ್ತರದಿಂದ 
ದಕ್ಷಿಣಕ್ಕೆ ಅಥವಾ ಪೂರ್ವದಿಂದ ಉತ್ತರಕ್ಕೆ ? ಸುಬ್ರಹ್ಮಣ್ಯ ? 

- ಸುಬ್ರಹ್ಮಣ್ಯ : ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಎಲ್ಲವೂ ಪೂರ್ವ- ಪಶ್ಚಿಮ 
ದಿಶೆಯ ಮೆರವಣಿಗೆಯಲ್ಲಿರುವುದನ್ನು ಸದಾನೋಡುತ್ತಿದ್ದೇವೆ. 

ರಾವರಾ : ನಿಜ ! ಪ್ರತಿಯೊಂದು ಆಕಾಶಕಾಯವೂ ಪೂರ್ವದಿಶೆಯಲ್ಲಿ ದಿಗಂತದ 
ಕೆಳಗಿನಿಂದ ಮೇಲಕ್ಕೆ ಬಂದು ಖಗೋಳದ ಪೂರ್ವ ಚಡಾವಿನಲ್ಲಿ ಮೇಲೆಮೇಲೇರಿ 
ಯಶಾಮೋತ್ತರವನ್ನು ಅಡ್ಡ ಹಾಯಲ್ಲಿ ಪಶ್ಚಿಮ ಗೋಳಾರ್ಧ ತಲಪಿ ಅಲ್ಲಿಯ ಇಳಿಜಾರಿ 


ಖಗೊಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 


ನಲ್ಲಿ ಕೆಳಕೆಳ ಸರಿದು ಮುಂದೆ ಪಶ್ಚಿಮ ದಿಶೆಯಲ್ಲಿ ದಿಗಂತದ ಕೆಳಕ್ಕೆ ಇಳಿದು ಹೋಗು 
ತದೆ. ಪೂರ್ವ ದಿಗಂತದಿಂದ ಯಾಷ್ಟೋತ್ತರದ ವರೆಗೆ ಸಂದ ಕಾಲ ಆರೋಹಣಾವಧಿ , 
ಯಾತ್ರೋತ್ತರದಿಂದ ಪಶ್ಚಿಮ ದಿಗಂತದ ವರೆಗೆ ಸಂದ ಕಾಲ ಅವರೋಹಣಾವಧಿ . 

ಸುಬ್ರಹ್ಮಣ್ಯ : ಈ ಎರಡು ಅವಧಿಗಳೂ ಸಮವಲ್ಲವೇ ? 

ರಾಮಾ : ಹೌದು, ಆಕಾಶಕಾಯದ ದೈನಂದಿನ ಪಥವನ್ನು - ಅಂದರೆ ಮೂಡು 
ವಲ್ಲಿಂದ ಕಂತುವಲ್ಲಿಯ ತನಕ ಅದು ರೇಖಿಸುವ ವಕ್ರರೇಖೆಯನ್ನು - ಯಾಮೊರೆ 
ಸಮದ್ವಿಭಾಗಿಸುವುದೇ ಇದರ ಕಾರಣ , ಅಲ್ಲದೇ ಖಗೋಳದ ಆವರ್ತನ ಗತಿ ಏಕರೀತಿ 
ಇರುವುದು. ಒಮ್ಮೆ ಹೆಚ್ಚು ವೇಗ ಒಮ್ಮೆ ಕಡಿಮೆ ವೇಗ ಎಂಬ ವ್ಯತ್ಯಾಸಗಳು ತಲೆ 
ದೋರುವುದಿಲ್ಲ. 

- ಖಗೋಳ ಬಂಗರಿಯಂತೆ ಆವರ್ತಿಸುತ್ತಿದೆ ಎಂದೆಯಲ್ಲ ರವಿ , ಬುಗರಿಗೊಂದು 
ಅಕ್ಷವಿದೆ. ಅದರ ಮೊಳೆಯೇ ಅದರ ಅಕ್ಷ, ಅದೇ ರೀತಿ ಖಗೋಳಕೂ ಒಂದು ಅಕ್ಷ 
ಇರಬೇಕಷ್ಟೆ . ಅದು ಯಾವುದು ? 

ರವಿ : ಖಗೋಳದ ಒಂದು ವ್ಯಾಸವಾಗಿರಬೇಕು. ಈ ವ್ಯಾಸದ ಸುತ್ತ ಅದು 
ಆವರ್ತಿಸುತ್ತಿರಬೇಕು, 

* ರಾವರಾ : ಖಗೋಳಕ್ಕೆ , ಯಾವುದೇ ಗೋಳಕ್ಕಿರುವಂತೆ, ಅನಂತ ವ್ಯಾಸಗಳಿವೆ . 
ಇವುಗಳ ಪೈಕಿ ಖಗೋಳದ ಅಕ್ಷ ಯಾವುದಾಗಿರಬಹುದು ? 

ಸುಬ್ರಹ್ಮಣ್ಯ : ಕೇಂದ್ರದಿಂದ - ಅಂದರೆ ನನ್ನ ವಂಲಕ ಸಾಗಿ ಖಗೋಳವನ್ನು 
ನಿಶ್ಚಲ ಬಿಂದುಗಳಲ್ಲಿ ಸಂಧಿಸುವ ವ್ಯಾಸ ಆದಾಗಬೇಕು. ಏಕೆಂದರೆ ಬುಗರಿ ತಿರುಗುತ್ತಿರು 
ವಾಗ ಅದರ ಮೊಳೆಯ ಕೊನೆಬಿಂದುಗಳು ಇದ್ದಲ್ಲೇ ತಿರುಗುತ್ತಿದ್ದು ನಿಶ್ಚಲವಾಗಿರುವಂತೆ 
ಭಾಸವಾಗುವುವಷ್ಟೆ , 

ಸುಬ್ಬಯ್ಯ : ಆ ಒಂದು ನಿಶ್ಚಲ ಬಿಂದು ಧ್ರುವನಕ್ಷತ್ರವಲ್ಲವೇ ಸಾರ್ ? 

ಶೈನಿ : ಅಲ್ಲಿಗೆ, ನಮ್ಮನ್ನು ಧ್ರುವನಕ್ಷತ್ರಕ್ಕೆ ಜೋಡಿಸುವ ಸರಳರೇಖೆ ಖಗೋಳದ 
ಆಕ್ಷವೆಂದಾಯಿತು ? 

ರಾವರಾ : ಹೌದು ! ಧ್ರುವನಕ್ಷತ್ರವನ್ನು ಖಗೋಳಕೇಂದ್ರಕ್ಕೆ - ಅಂದರೆ ವೀಕ್ಷಕ 
ನಿಗೆ -ಜೋಡಿಸುವರೇಖೆಯನ್ನು ಕಾಲ್ಪನಿಕವಾಗಿ ಮುಂದುವರಿಸಬೇಕು. ಇದು ಖಗೋಳ 
ವನ್ನು ಧ್ರುವನಕ್ಷತ್ರದ ಎದುರು ಬಿಂದುವಿನಲ್ಲಿ ಸಂಧಿಸುತ್ತದೆ. ಈ ಬಿಂದುವಿಗೆ ದಕ್ಷಿಣ 
ಧ್ರುವವೆಂದು ಹೆಸರು . ನಮ್ಮ ಧ್ರುವನಕ್ಷತ್ರವಿರುವ ಬಿಂದು ಈಗಾಗಲೇ ವಿವರಿಸಿರುವಂತೆ 
ಉತ್ತರ ಧ್ರುವ 

ಸುಬ್ಬಯ್ಯ : ಉತ್ತರ ಧ್ರುವದಿ ದಕ್ಷಿಣ ಧ್ರುವಕೂ ಚುಂಬಕ ಗಾಳಿಯು 
ಬೀಸುತಿದೆ.'' 

ಶೈನಿ : “ ಅಕ್ಷಿ ನಿಮೀಲನ ಮಾಡದೆ ನಕ್ಷತ್ರದ ಗಣ ಗಗನದಿ ಹಾರದಿದೆ.'' 
ರಾವರಾ : ಬನ್ನಿ ಬನ್ನಿ - ಕಾವ್ಯಲೋಕದ ವಡೌನ್ನತ್ಯದಿಂದ ವಾಸ್ತವ ಪ್ರಪಂಚದ 


೩೨ 

ನೋಡೋಣು ಬಾರಾ ನಕ್ಷತ್ರ 
ನೆಲ ಮಟ್ಟಕ್ಕೆ ಇಳಿದು ಬನ್ನಿ ! ಖಗೋಳದ ಅಕ್ಷವೆಂದರೆ ಧ್ರುವನಕ್ಷತ್ರವನ್ನು ವೀಕ್ಷಕನಿಗೆ 
ಜೋಡಿಸುವ ಕಾಲ್ಪನಿಕ ರೇಖೆ, ದಿಗಂತದ ಸಮತಳಕ್ಕೆ ಇದು ಬಾಗಿಕೊಂಡಿದೆ, ಈ ಬಾಗು 
ವಿನ ಅಳತೆ ಏನು ಇಬ್ರಾಹಿಮ್ ? ( ಚಿತ್ರ 8) 
` ಇಬ್ರಾಹಿಮ್ : ಧ್ರುವನಕ್ಷತ್ರದಕೋನೋನ್ನತಿ, ಅದು ವೀಕ್ಷಕನ ಅಕ್ಷಾಂಶಕ್ಕೆಸವ . 

ರಾವಣಾ : ಖಗೋಳ ಈ ಅಕ್ಷದ ಸುತ್ತ ಪೂರ್ವ- ಪಶ್ಚಿಮ ದಿಶೆಯಲ್ಲಿ ನಿರಂತರ 
ವಾಗಿ ಏಕವೇಗದಿಂದ ಆವರ್ತಿಸುತ್ತಿದೆ. ಎಂದೇ ಇದರ ಮೈಗೆ ಲಗತ್ತಾಗಿರುವ ಸ್ಥಿರ 
ನಕ್ಷತ್ರ ಚಿತ್ರಗಳು ಸದಾ ಅದೇ ದಿಶೆಯಲ್ಲಿ ಮೆರವಣಿಗೆ ಸಾಗುತ್ತಿರುವಂತೆ ಕಾಣುತ್ತವೆ. 
ಯಾವುದೇ ಗೋಳ ಹೀಗೆ ಆವರ್ತಿಸುತ್ತಿರುವಾಗ, ಗೋಳದ ಆವರ್ತನವೇಗ ಸ್ಥಿರ 
ವಾಗಿದ್ದರೂ , ಅದರ ಮೈಮೇಲಿನ ವಿವಿಧ ಬಿಂದುಗಳ ವೇಗಗಳರಿ ವಿವಿಧ ಅಂದರೆ ನಿಮಗೆ 
ನಂಬುವುದು ತುಸು ಕಷ್ಟ ಎನ್ನಿಸಬಹುದು. ಏಕವೇಗದಿಂದ ಆವರ್ತಿಸುತ್ತಿರುವಗೋಳದ 
ಅಥವಾ ಬುಗರಿಯ ಚಿತ್ರ ಕಲ್ಪಿಸಿಕೊಳ್ಳಿ , ನಿಮ್ಮ ಕಣ್ಣೆದುರೇ ಅದನ್ನು ಪ್ರಯೋಗಕ್ಕೆ 
ಒಳಪಡಿಸಿ ಪರೀಕ್ಷಿಸಿ ನೋಡಿ. ಈಗ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳಿ, 

ಗೋಳದ ಧ್ರುವಬಿಂದುಗಳ..- ಅಂದರೆ ಅಕ್ಷದ ಕೊನೆ ಬಿಂದುಗಳ - ವೇಗ ಎಷ್ಟು 
ರವಿ ? 

ರವಿ : ಸೊನ್ನೆ, ಅವು ನಿಂತ ನೆಲೆಯಿಂದ ಕದಲುವುದಿಲ್ಲ. ಅಲ್ಲೇ ಆವರ್ತಿಸು 
ತಿರುವುವು. 

ರಾಮಾ : ಗೋಳದ ಮೈಮೇಲೆ ಒಂದು ಧ್ರುವದಿಂದ ಇನ್ನೊಂದು ಧ್ರುವದೆಡೆಗೆ 
ನಿಧಾನವಾಗಿ ಸಾಗಿ , ಅಂದರೆ ಯಾವುದೇ ರೇಖಾಂಶದ ನೇರ ನಡೆಯಬೇಕು, ನಿನ್ನ 
ಅನುಭವವೇನು ಶೈನಿ ? 


» ಉಧತಿ 


ದದ್ದು 


ಚಿತ್ರ ೨. ವೀ - ವೀಕ್ಷಕ , ವಿಕ - ವಿಷುವದ್ವತ. ಉಧ್ರು - ಉತ್ತರ ಧ್ರುವ. 
ವಧು - ದಕ್ಷಿಣ ಧ್ರುವ, ದಧುಕಉಧ್ರು -ರೇಖಾಂಶ ವೃತ್ತ , ಉಧ್ರುವೃದಧ್ರುಎಇಇ - ವೀಕ್ಷಕನ 

ಯಾಷ್ಟೋತ್ತರ ; ಇದುಕೂಡ ಒಂದು ರೇಖಾಂಶ ವೃತ್ತ 


ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 


ಶೈನಿ : ಪ್ರತಿಯೊಂದು ಬಿಂದುವೂ ಒಂದೇ ಅವಧಿಯಲ್ಲಿ ಅಕ್ಷದ ಸುತ್ತ ಒಂದು 
ಪರಿಭ್ರಮಣೆ ಮುಗಿಸಿರುತ್ತದೆ, 

- ರಾವರಾ : ಭಲೆ ! ಈಗ ಅ ಎನ್ನುವ ಬಿಂದು ಧ್ರುವದ ಸಮೀಪವಿರಲಿ, ಇ ಎನ್ನುವ 
ಬಿಂದು ಇದರಿಂದ ತುಸು ದೂರಕ್ಕಿರಲಿ, ಅಂದ ಮೇಲೆ ಅಕ್ಷದಿಂದ ಅದ ದೂರಇರಿ 
ದರಕ್ಕಿಂ 

ಸುಬ್ರಹ್ಮಣ್ಯ : ಕಡಿವೆ ( ಚಿತ್ರ 9), 
* ರಾವರಾ : ಆದ್ದರಿಂದ ಆ ರೇಖಿಸುವ ವೃತದ ಪರಿಧಿ ಇ ರೇಖಿಸುವ ವೃತ್ತದ 
ಪರಿಧಿಗಿಂತ 

ಸುಬ್ಬಯ್ಯ : ಕಡಿಮೆ , 

ರಾಮಾ : ಹೀಗೆ ಒಂದೇ ಅವಧಿಯಲ್ಲಿ -ಗೋಳದ ಆವರ್ತನಾವಧಿಯಲ್ಲಿ - ಅ 
ಬಿಂದು ಇ ಬಿಂದುವಿಗಿಂತ ಕಡಿಮೆ ದೂರವನ್ನು ಕ್ರಮಿಸಿರುತ್ತದೆ. ಆದ್ದರಿಂದ ಅದ ವೇಗ 
ಇಯ ವೇಗಕ್ಕಿಂತ , 

ರವಿ : ಕಡಿಮೆ . 

ರಾವಣಾ : ಆದ್ದರಿಂದ ನಾವು ಧನದಿಂದ ಹೊರಟು ಕರಾವದೇ ರೇಖಾಂಶದ 
ನೇರ ಸಾಗಿದಂತೆ ಬಿಂದುವಿನ ವೇಗ ಜಾಸ್ತಿ ಜಾಸ್ತಿ ಆಗುತ್ತದೆ, ಧವದಲ್ಲಿ ಇದು ಸೊನ್ನೆ. 
ಈ ವೇಗವರ್ಧನೆ ಎಲ್ಲಿಯವರೆಗೆ ಕಂಡುಬರುತ್ತದೆ ? ಇದಕ್ಕೊಂದು ಎಂತಿ ಇದೆಯೇ ? 
- ಇಬ್ರಾಹಿವರ್ : ಇನ್ನೊಂದು ಧ್ರುವದ ವರೆಗೂ ವೇಗ ಜಾಸ್ತಿ ಜಾಸ್ತಿ ಆಗುತ್ತ 
ಹೋಗಿ ಅಲ್ಲಿ ಗರಿಷ್ಠ ಮಿತಿ ಐದಿರುತ್ತದೆ ? - 

ಸುಬ್ರಹ್ಮಣ್ಯ : ಖಂಡಿತ ಸಾಧ್ಯವಿಲ್ಲ . ಏಕೆಂದರೆ ಇನ್ನೊಂದು ಧ್ರುವದಲ್ಲಿಯ 
ವೇಗ ಸೊನ್ನೆಯೇ ! ಆದ್ದರಿಂದ ಗರಿಷ್ಠ ವೇಗ ಇವೆರಡರ ನಡುವಿನ ಯಾವುದೋ 
ಬಿಂದುವಿನಲ್ಲಿರಬೇಕೆಂದು ತೋರುತ್ತದೆ. 

ರಾವಣಾ : ಸರಿ, ಗಣಿತದಲ್ಲಿ ಪಕ್ಷಪಾತವಿಲ್ಲ ! ಆದ್ದರಿಂದ ಆ ಬಿಂದು ಯಾವುದೇ 
ರೇಖಾಂಶದ ವಂಧ್ಯಬಿಂದ 

ಸುಬ್ರಹ್ಮಣ್ಯ : ಅಂದರೆ ಅಕ್ಷಕ್ಕೆ ಲಂಬವಾಗಿ ಗೋಳವನ್ನು ಸಮಧ್ಯಭಾಗಿಸುವ 
ವೃತ್ತದ ಮೇಲಿನ ಯಾವುದೇ ಬಿಂದು ? 

ರಾವಣಾ : ಹೌದು, 
ಸುಬ್ರಹ್ಮಣ್ಯ : ಇದು ಸಮಭಾಜಕ ವೃತ್ಯವಲ್ಲವೇ ಸಾರ್ ? 
ರಾವರಾ : ನಿಜ, ಅಂದರೇನಾಯಿತಂ ಇಬ್ರಾಹಿಮ್ ? 

ಇಬ್ರಾಹಿವರ್‌ : ಆವರ್ತಿಸುವ ಗೋಳದಲ್ಲಿ ಧ್ರುವಬಿಂದುಗಳ ವೇಗ ಸೊನ್ನೆ. 
ರಾವುದೇ ಧಮ್ರವಬಿಂದುವಿನಿಂದ ಇನ್ನೊಂದು ಧಾವಬಿಂದುವಿನೆಡೆಗೆ ರೇಖಾಂಶದ ನೇರ 
ಸಾಗಿದಂತೆ ವೇಗ ಜಾಸ್ತಿ ಜಾಸ್ತಿ ಆಗುತ್ತದೆ - ಸವಂಭಾಜಕದಲ್ಲಿ ಇದು ಗರಿಷ್ಠ ಎಂತಿಗೆ 
ಏರುತ್ತದೆ. ಅಲ್ಲಿಂದ ವರದಿಂದಕ್ಕೆ ಕಡಿಮೆ ಕಡಿಮೆ ಆಗಿ ಧುವದಲ್ಲಿ ಸೊನ್ನೆ ಆಗುತ್ತದೆ 

ರಾವರಾ : ಸರಿ , ಈಗ ಈ ಕಣ್ಣೆದುರಿನ ಪುಟ್ಟ ಗೋಳವನು ಇಲ್ಲಿಯೇ ಬಿಟ್ಟು 


* ನೋಡೋಣು ಬಾರಾ ನಕ್ಷತ್ರ 


ನಮ್ಮೆದುರು ಹಿರಿಸವಾಲಾಗಿ ನಿಂತಿರುವ ಖಗೋಳಕ್ಕೆ ನೆಗೆಯೋಣ. ಇದರಲ್ಲಿ ಸಮಭಾಜಕ 
ವೃತ್ಯವನ್ನು ವಿಷುವದ್ವತ್ಯವೆಂದು ಹೇಳುತ್ತೇವೆ. ವಿಷುವದೂತದ ಲಕ್ಷಣವೇನು ಶೈನಿ ? 
ಈ ಶೈನಿ : ವೀಕ್ಷಕನನ್ನು ಧ್ರುವನಕ್ಷತ್ರಕ್ಕೆ ಸೇರಿಸುವ ಖಗೋಳಾಕ್ಷಕ್ಕೆ ಲಂಬವಾಗಿರುವ 
ಮಹಾವೃತ್ತ ಇದು ( ಚಿತ್ರ 8) . 

ರವಿ : ಇದರ ಕೇಂದ್ರದಲ್ಲಿ ವೀಕ್ಷಕನಿದ್ದಾನೆ. 

ರಾವರಾ : ಪ್ರತಿಯೊಂದು ಆಕಾಶಕಾಯದ ದೈನಂದಿನ ಪಥ ವಿಷುವದ್ಯಕ್ಕೆ 
ಸಮಾಂತರವಾಗಿರುವ ಒಂದು ಅಲ್ಪವೃತ್ತ , ವಿಷುವದ್ವತ್ತಕ್ಕೂ ದಿಗಂತಕ್ಕೂ ನಡುವಿನ 
ಕೋನವೆಷ್ಟು ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ನನಗೆ ಅಂದಾಜಾಗುತ್ತಿಲ್ಲ ಸಾರ್‌. 
ರಾವರಾ : ವಿಷುವದ್ಯಕ್ಕೆ ಲಂಬವಾಗಿರುವ ರೇಖೆ ಯಾವುದು ? 

ಸುಬ್ಬಯ್ಯ : ಖಗೋಳದ ಅಕ್ಷ . ಅಂದರೆ ವೀಕ್ಷಕನನ್ನು ಧ್ರುವನಕ್ಷತ್ರಕ್ಕೆ ಸೇರಿಸುವ 
ರೇಖೆ. 

ರಾಮಾ : ದಿಗಂತಕ್ಕೆ ಲಂಬವಾಗಿರುವ ರೇಖೆ ಯಾವುದು ? 
ರವಿ : ವೀಕ್ಷಕನನ್ನು ಖಮಧ್ಯಕ್ಕೆ ಸೇರಿಸುವ ರೇಖೆ. 


9x* 


ಚಿತ್ರ 10. ವೀಧ್ರು - ಖಗೋಳದ ಅಕ್ಷ , ವೀ೮ - ವೀಕ್ಷಕನ ದಿಗಂತ, x° = ಧ್ರುವ 
ನಕ್ಷತ್ರದ ಕೋನೋನ್ನತಿ = ವೀಕ್ಷಕನ ಅಕ್ಷಾಂಶ, ಖ - ವೀಕ್ಷಕನ ಖಮಧ್ಯ , ವೀಖ ರೇಖೆಗೂ 

ವೀಧು ರೇಖೆಗೂ ನಡುವಿನ ಕೋನ 90° - x0 
ಸುಬ್ರಹ್ಮಣ್ಯ : ಈಗ ತಿಳಿಯಿತು. ಎರಡು ಸಮತಲಗಳ ನಡುವಿನ ಕೋನ ಅವು 
ಗಳಿಗೆ ಎಳೆದ ಲಂಬರೇಖೆಗಳ ನಡುವಿನ ಕೋನವಾದ್ದರಿಂದ ವಿಷುವದ್ಯ ಮತ್ತು 
ದಿಗಂತದ ನಡುವಿನಕೋನಖಗೋಳದ ಅಕ್ಷ ಮತ್ತು ನಮ್ಮ ಊರ್ಧ್ವರೇಖೆ ನಡುವಿನ 
ಕೋನಕ್ಕೆ ಸಮ . 

- ರಾಮಾ : ಇದರ ಬೆಲೆ ಏನು ? ವೀಕ್ಷಕನ ಅಕ್ಷಾಂಶಕ್ಕೂ ಇದಕ್ಕೂ ಏನೂ 
ಸಂಬಂಧವಿಲ್ಲವೇ ? 

ಶೈನಿ : ಇದೆ, ಇದೆ , 90ಿಯಿಂದ ವೀಕ್ಷಕನ ಅಕ್ಷಾಂಶವನ್ನು ಕಳೆದಾಗ ದೊರೆ 
ಯುವ ಶೇಷಕ್ಕೆ ಇದು ಸಮ . 

- ರಾವಣಾ : ಈ ಶೇಷಕ್ಕೆ ಅಕ್ಷಾಂಶದ ಲಂಬಪೂರಕವೆಂದು ಹೆಸರು. ಆದ್ದರಿಂದ 04 
ಅಕ್ಷಾಂಶದಲ್ಲಿ ವಿಷುವದ್ಯ ದಿಗಂತಕ್ಕೆ ... 


ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 


ಸುಬ್ಬಯ್ಯ : ಲಂಬವಾಗಿರುತ್ತದೆ. 
ರಾಮಾ : 90° ಅಕ್ಷಾಂಶದಲ್ಲಿ ... 
ಇಬ್ರಾಹಿಮ್ : ವಿಷುವದ್ಯದ ಮತ್ತು ದಿಗಂತದ ನಡುವಿನ ಕೋನ 0° , 

ರಾಮಾ : ಆದ್ದರಿಂದ ಆಗ ವಿಷುವದ್ವತ್ತ ದಿಗಂತದಲ್ಲಿ ಐಕ್ಯವಾಗಿರುತ್ತದೆ. ಹೀಗೆ 
ಭೂಮಿಯ ಸಮಭಾಜಕದಲ್ಲಿ ನಿಂತವನಿಗೆ ಧ್ರುವನಕ್ಷತ್ರ ದಿಗಂತದಲ್ಲಿರುತ್ತದೆ, ಮತ್ತು 
ವಿಷುವದ್ಯ ದಿಗಂತಕ್ಕೆ ಲಂಬವಾಗಿರುತ್ತದೆ. ಉತ್ತರ ಮೇರುವಿನಲ್ಲಿ ನಿಂತವನಿಗೆ ಧ್ರುವ 
ನಕ್ಷತ್ರ ಖಮಧ್ಯದಲ್ಲಿರುತ್ತದೆ, ಮತ್ತು ವಿಷುವದ್ಯ ದಿಗಂತದಲ್ಲಿ ಐಕ್ಯವಾಗಿರುತ್ತದೆ. 
ಮಧ್ಯ ಅಕ್ಷಾಂಶಗಳಲ್ಲಿ ನಿಂತವರಿಗೆ ಧ್ರುವನಕ್ಷತ್ರ ಆವರವರೆ ದಿಗಂತ ಮತ್ತು ಖಮಧ್ಯ 
ಇವೆರಡರ ನಡುವಿನಲ್ಲಿರುತ್ತದೆ, ವಿಷುವದ್ಯ ದಿಗಂತಕ್ಕೆ ವಾಲಿಕೊಂಡಿರುತ್ತದೆ. 

ಈಗ, ಸುಬ್ರಹ್ಮಣ್ಯ ಎತ್ತಿದ ತಾರ್ಕಿಕ ಪ್ರಶ್ನೆಗೆ ಉತ್ತರ ಹೇಳುತ್ತೇನೆ : ಉತ್ತರ 
ಗೋಳಾರ್ಧ ಯಾವುದು ? ದಕ್ಷಿಣ ಗೋಳಾರ್ಧ ಯಾವುದು ? ದಿಗಂತ ಮತ್ತು 
ಯಶಾಮೋತ್ತರಗಳಂತೆ ವಿಷುವದ್ಯವೂ ಖಗೋಳವನ ಸಮುದ್ವಿಭಾಗಿಸುತ್ತದೆ. 
ಈ ಪೈಕಿ ಉತ್ತರ ಧ್ರಾವವನ್ನು - ಅಂದರೆ ಧ್ರುವನಕ್ಷತ್ರವನ್ನು – ಒಳಗೊಂಡಿರುವ 
ಭಾಗ ಉತ್ತರಗೋಳಾರ್ಧ ; ದಕ್ಷಿಣಧ್ರುವವನ್ನು ಒಳಗೊಂಡಿರುವ ಭಾಗ ದಕ್ಷಿಣ 
ಗೋಳಾರ್ಧ. 

ಸುಬ್ರಹ್ಮಣ್ಯ : ವಿಷುವದ್ಯವನ್ನು ತೋರಿಸಬಹುದೇ ? 

ರಾವಕಾ : ಸ್ವಲ್ಪ ಅನುಭವ ಬೇಕಾಗುತ್ತದೆ. ಮಟ್ಟಸ ಹಲಗೆಗೆ ಲಂಬವಾಗಿ ಒಂದರಿ 
ಸಲಾಕಿಯನ್ನು ಜೋಡಿಸಬೇಕು. ಸಲಾಕಿಯನ್ನು ಧ್ರುವನಕ್ಷತ್ರಕ್ಕೆ ಗುರಿ ಹಿಡಿಯಬೇಕು, 
ಆಗ ಹಲಗೆ ವಿಷುವದ್ಯತ್ವದ ತಳವನ್ನು ಸೂಚಿಸುತ್ತದೆ. ಇದನ್ನು ಕಾಲ್ಪನಿಕವಾಗಿ 
ವಿಸ್ತರಿಸಬೇಕು ಖಗೋಳವನ್ನು ಛೇದಿಸುವವರೆಗೂ . ಈ ಛೇದವೇ ವಿಷುವದ್ಯತ್ಯ. 
ಇದು ದಿಗಂತವನ್ನು ನಿಷ್ಕೃಷ್ಟವಾಗಿ ಪೂರ್ವ ಮತ್ತು ಪಶ್ಚಿಮಬಿಂದುಗಳಲ್ಲಿ ಸಂಧಿಸು 
ತದೆ ( ಚಿತ್ರ 8), ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23 ತಾರೀಕುಗಳಂದು ಸೂರ್ಯನ 
ದೈನಂದಿನ ಪಥ ಸಾಕ್ಷಾತ್ ವಿಷುವದೂತವೇ , ಇಲ್ಲಿಯ ನಿಜ ಸಮಸ್ಯೆ ಎಂದರೆ ವಿಷು 
ವದ್ಯತ್ವವನ್ನು ಗುರುತಿಸಲು ನೆರವಾಗುವ ನಕ್ಷತ್ರಗಳಿಲ್ಲ . ಇದರ ಬಗ್ಗೆ ಸದ್ಯ ಹೆಚ್ಚು ತಲೆ 
ಕೆಡಿಸಿಕೊಳ್ಳಬೇಡಿ. 

. ಈಗ ನಾವು ನಭೋಂಗಣದ ಉತ್ತರ ರಂಗಸ್ಥಳದಲ್ಲಿ ಪ್ರದರ್ಶಿತವಾಗುತ್ತಿರುವ 
ನಾಟಕವನ್ನು ಅವಲೋಕಿಸೋಣ, ಕುಂತೀದೇವಿಯ ಗರ್ವಭಂಗ ನಾಟಕವನ್ನ ಪಾತ್ರ 
ಗಳನ್ನೂ ನೆನಪಿಸಿಕೊಳ್ಳಿ, 
ಸುಬ್ಬಯ್ಯ : ಕುಂತೀ ಯುಧಿಷ್ಠಿರ ದೌಪದೀ ಪಾರ್ಥನಕುಲ 

* ನಿಂತೇ ನೋಡಿ ಆನಂದಿಸಲು ನನಗೆ ಅತಿ ವ್ಯಾಕುಲ ! 
ರಾವರಾ : ಕವಿಯ ಕೇಳುವಂಥವನಾಗು, ನಾನು ಹೇಳುವಂಥವನಾಗುತ್ತೇನೆ ! 
ಕುಂತೀಪುಂಜವೀಗ ನಡು ಆಗಸಕ್ಕೆ ಬರುತ್ತಿದೆ. M - ಅಕ್ಷರದ ವಿನ್ಯಾಸ ತಳೆಯುತ್ತಿದೆ. 
ಶೃಂಗಗಳು ದಕ್ಷಿಣಕ್ಕೆ ಗುರಿ ವರಾಡಿವೆ, ಕೋನಗಳು ಉತ್ತರಕ್ಕೆ ತೆರೆದುಕೊಂಡಿವೆ. ಕುಂತಿ 


ನೋಡೋಣು ಬಾರಾ ನಕ್ಷತ್ರ 


ಕುಂತೀಪಂಚಮ 


ಉತ್ತರಾಭಾದ್ರಾ ದ್ವಿತೀಯ 


* ಪೂರ್ವಾ ಭಾಷಾ 


ಪ್ರಂರ್ಘ ಘಾಡ್ತಾ 


ಉಳಭಾಟಾ 

ప్రథమ 


ಮೀನ 


ಚಿತ್ರ 11, ಚಿತ್ರವನ್ನು ತಲೆಯ ಮೇಲೆ ಕೆಳಮೊಗವಾಗಿ ಹಿಡಿದು ಕುಂತೀ ಚಿತ್ರ ಆಕಾಶದ 
ವಾಸ್ತವ ಪುಂಜದೊಂದಿಗೆ ಹೊಂದುವಂತೆ ಅಳವಡಿಸಬೇಕು. ಆಗ ನಕುಲದ ಮಹಾಚೌಕವನ್ನು 
ಅಂದರೆ ನಾಲ್ಕು ಕ್ಷೀಣನಕ್ಷತ್ರಗಳು ರಚಿಸುವ ದೊಡ್ಡ ಚೌಕವನ್ನು ಸುಲಭವಾಗಿ ಕಾಣಬಹುದು 


ಖಗೋಳದಲ್ಲಿ ಹೆದ್ದಾರಿಗಳು ಮತ್ತು ಹೆಗ್ಗುರುತುಗಳು 
ಯಿಂದ ತುಸು ಎಡಕ್ಕೆ ಬಾನಿನ ಎತ್ತರಕ್ಕೆ ಅಂದರೆ ಪಶ್ಚಿಮ - ದಕ್ಷಿಣಕ್ಕೆ , ದೃಷ್ಟಿ ಹರಿಸಿ 
ಲಕ್ಷವಿಟ್ಟು ನೋಡಿ. ಅಲ್ಲಿ ಎದ್ದು ಕಾಣುವ ಚಿತ್ರವೇನು? ಸರಿಸುವರಾರಾಗಿ ಖಮಧ್ಯದ 
ಸನಿಹದಲ್ಲಿ ಯಶಾಷ್ಟೋತ್ತರದ ತುಸು ಪಶ್ಚಿಮಕ್ಕೆ ಬೃಹತ್ತಾದ ಚಚ್‌ಕವಿದ - ನಾಲ್ಕು 
ಕ್ಷೀಣ ನಕ್ಷತ್ರಗಳು ಚೌಕದ ಶೃಂಗಗಳನ್ನು ರೂಪಿಸುವಂಥ ದೃಶ್ಯ , ಇದು ನಕುಲ, ಇದರ 
ಬಾಹುಗಳು ಸ್ಕೂಲವಾಗಿ ಪೂರ್ವ- ಪಶ್ಚಿಮ ಹಾಗೂ ಉತ್ತರ- ದಕ್ಷಿಣ ದಿಶೆಗಳಿಗೆ ಚಾಚಿ 
ಕೊಂಡಿವೆ. 

ಇದರ ಉತ್ತರಬಾಹುವಿನ ಮೇಲೆ ಲಕ್ಷ ಸಾಂದ್ರೀಕರಿಸಿ . ಇದನ್ನು ಪೂರ್ವ 
ಉತ್ತರಕ್ಕೆ ನಯವಾಗಿ ವೃದ್ಧಿಸಿದಂತೆ ಕಾಣುವ ವಕ್ರರೇಖೆ ಗುರುತಿಸಿದಿರಾ ? ಇದೇನೂ 
ಅಂಥ ಗಮನಾರ್ಹ ಚಿತ್ರವಲ್ಲ, ಆದರೂ ಸ್ಪಷ್ಟವಾಗಿ ಕಾಣುತ್ತದೆ. ಈ ನಯ ವಕ್ರ 
ರೇಖೆ ದೌಪದಿ, ಇದರ ಉತ್ತರಕ್ಕಿದ ಕುಂತಿ. 

ರವಿ : ದೌಪದಿಯ ಪೂರ್ವಕ್ಕೆ ಹಲವಾರು ಹಂಡಿಗಳು ಹತ್ತಿರ ಹತ್ತಿರ ಹರಡಿ 
ಕೊಂಡು ಕಡ್ಡಿ ಹುಳುವಿನ ಚಿತ್ರ ಅಥವಾ ಹೆಡೆ ಬಿಡಿಸಿ ತೊನೆಯುತ್ತಿರುವ ಸರ್ಪದ ಚಿತ್ರ 
ಕಾಣುತ್ತಿದೆ. ಇದರ ಹೆಸರೇನು ? 

ರಾವರಾ : ಶಾಭಾಸ್ ರವಿ ! ಅದೇ ಪಾರ್ಥ, ಈಗ ಪಾರ್ಥದಿಂದತೊಡಗೊಣ. 
ಇದರ ಪಶ್ಚಿಮಕ್ಕೆ ತುಸು ದೂರದಲ್ಲಿ ನಕಲ, ನಕುಲಕ್ಕೂ ಕುಂತಿಗೂ ನಡುವೆ ದೌಪದಿ . 

ಸುಬ್ಬಯ್ಯ : ಯುಧಿಷ್ಠಿಗವನ್ನು ತೋರಿಸಲೇ ಇಲ್ಲ ? 

ರಾಮಾ : ಕುಂತಿ ಹಾಗೂ ಧ್ರುವನಕ್ಷತ್ರ ಎರಡರ ನಡುವೆ ಯುಧಿಷ್ಠಿರ ಇದೆ. 
ಬರಿಗಣ್ಣಿಗೆ ಸ್ಪಷ್ಟವಾಗದ ಮಸಕು ಆಕೃತಿ, ಅಲ್ಲೇ ಅದು ಸುಖವಾಗಿ ನೆಲಸಿರಲಿ 
ತೊಂದರೆ ಕೊಡಬೇಡಿ ! 

ಸುಬ್ಬಯ್ಯ : ಯುಧಿಷ್ಠಿರ ಪ್ರತಿಷ್ಠಿತಂ ತಪೋವಿದಂ ನಮೋಸ್ತುತೇ 
- ರಾವಸಾ : ಈಗ ಕೆಲವು ಬಿಡಿ ನಕ್ಷತ್ರಗಳ ಹೆಸರುಗಳನ್ನು ಹೇಳುತ್ತೇನೆ ಕೇಳಿ. 
ಮೊದಲನೆಯದು ಧ್ರುವನಕ್ಷತ್ರ , ಬಳಿಕ ಕುಂತೀಪುಂಜ. ಇದರಲ್ಲಿ ಐದು ಮುಖ್ಯ ತಾರೆ 
ಗಳಿವೆ. ಇವುಗಳ ಪೈಕಿ ಪೂರ್ವಕೊನೆಯದರ ಹೆಸರು ಕುಂತೀಪಂಚಮ , ಪಶ್ಚಿಮ ಕೊನೆ 
ಯದರ ಹೆಸರು ಜಮದಗ್ನಿ ( ಚಿತ್ರ 5 ). 
- ನಕುಲಪುಂಜವನ್ನು ನಾಲ್ಕು ನಕ್ಷತ್ರಗಳು ರಚಿಸುವ ಚೌಕಾಕೃತಿಯನರಿ - ಗವು 
ನಿಸಿ, ಉತ್ತರಬಾಹುವಿನ ಪೂರ್ವಕೊನೆಯ ನಕ್ಷತ್ರ ಉತ್ತರಾಭಾದ್ರಾದ್ವಿತೀಯ , ಪಶ್ಚಿವರಿ 
ಕೊನೆಯ ನಕ್ಷತ್ರ ಪೂರ್ವಾಭಾದ್ರಾದ್ವಿತೀಯ , ದಕ್ಷಿಣ ಬಾಹುವಿನ ಪೂರ್ವ ಕೊನೆಯ 
ನಕ್ಷತ್ರ ಉತ್ತರಾಭಾದ್ರಾ ಪ್ರಥಮ , ಪಶ್ಚಿಮ ಕೊನೆಯ ನಕ್ಷತ್ರ ಪೂರ್ವಾಭಾದ್ರಾ 
ಪ್ರಥಮ , ಹಾಗಾದರೆ ನಕುಲದ ಬಾಹುಗಳನ್ನು ಈ ನಕ್ಷತ್ರಗಳ ಹೆಸರುಗಳಿಂದ ಉಲ್ಲೇ 
ಖಿಸು ಸುಬ್ಬಯ್ಯ ( ಚಿತ್ರ 11), 

ಸುಬ್ಬಯ್ಯ : ಉತ್ತರಾಭಾದ್ರಾದ್ವಿತೀಯ ಮತ್ತು ಪೂರ್ವಾಭಾದ್ರಾದ್ವಿತೀಯ 
ನಕ್ಷತ್ರಗಳಜೋಡಣೆ ಉತ್ತರಬಾಹು , ಪೂರ್ವಾಭಾದ್ರಾ ದ್ವಿತೀಯ ಮತ್ತು ಪೂರ್ವಾ 
ಭಾದ್ರಾ ಪ್ರಥಮ ನಕ್ಷತ್ರಗಳ ಜೋಡಣೆ ಪಶ್ಚಿಮ ಬಾಹು, ಪೂರ್ವಾಭಾದ್ರಾ ಪ್ರಥವರಿ 


೩೮ 


ಮೋಡೋಣು ಬಾರಾ ನಕ್ಷತ್ರ 


ವಿಜಯಸಾರಥಿ ದ್ವಿತೀಯ 


ಬ್ರಕಬಿಳು 


ವಿಜಯ ಸಾರಥಿ . 


* ವಿಜಯಸಾರ ೧| 


• ಮೃಗತೆ ರಾ 


ವ್ಯಾಧಭುಜ 


ಚಿತ್ರ 12 , ಪಾರ್ಥ - ಬರಿಗಣ್ಣಿಗೆ ಹೆಡೆಬಿಚ್ಚಿದ ಸರ್ಪದಂತೆ ಕಾಣುತ್ತದೆ. ವಿಜಯಸಾರಥಿ 
ಕಳಿತ ಮಾವಿನ ಹಣ್ಣನ್ನು ನೆನಪಿಗೆ ತರುತ್ತದೆ. ವೃಷಭ - ಕೆಂಪು ನಕ್ಷತ್ರ ರೋಹಿಣಿಯ ಸಹಿತ ಇಂಗ್ಲಿಷ್ 
ಅಕ್ಷರ Vಯನ್ನು ಹೋಲುತ್ತದೆ. ಮಹಾವ್ಯಾಧ- -ಬೃಹತ್ ತ್ರಾಪಿಜ್ಯ ಅಥವಾ ಸಮಲಂಬ, 

ಕೃತ್ತಿಕೆ - ಏಳು ಬಿಡಿತಾರೆಗಳ ನಿಬಿಡ ಒಕ್ಕೂಟ 


ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು -- ಆಕಾಶ 


ಮತ್ತು ಉತ್ತರಾಭಾದ್ರಾಪ್ರಥಮ ನಕ್ಷತ್ರಗಳ ಜೋಡಣೆ ದಕ್ಷಿಣ ಬಾಹು. ಉತ್ತರಾ 
ಭಾದ್ರಾಪ್ರಥಮ ಮತ್ತು ಉತ್ತರಾಭಾದ್ರಾದ್ವಿತೀಯ ನಕ್ಷತ್ರಗಳ ಜೋಡಣೆ ಪೂರ್ವ 
ಬಾಹು . 

ರಾಮರಾ : ಈಗ ಪಾರ್ಥಪುಂಜವನ್ನು ನೋಡಿ, ಕಡ್ಡಿ ಹುಳುವಿನಂತೆ ಅಥವಾ 
ಸೊಪ್ಪು ಉದುರಿದ ಪೊದೆಯ ಅಡರು ಕಡ್ಡಿಗಳಂತೆ ಇದೆ. ಈ ಕಡ್ಡಿಗಳಿಂದ ಸಿಡಿದ 
ಬೆಂಕಿ ಕಿಡಿಗಳೋ ಎಂಬಂತಿವೆ ಇದನ್ನು ರೂಪಿಸುವ ನಕ್ಷತ್ರಗಳು . ಇದರಲ್ಲಿಯ ಅತ್ತು 
ಜೈಲ ತಾರೆ ಪಾರ್ಥಪ್ರಥಮ . ಈ ಪುಂಜದ ಇತರ ನಕ್ಷತ್ರಗಳ ಮಸಕು ಪಸೆಯು 
ಮುನ್ನೆಲೆಯಲ್ಲಿ ಇದೊಂದು ಎದ್ದು ಕಾಣುವ ಬೆಳಕಿನ ಕಿಡಿ ( ಚಿತ್ರ 12 ) . 

ಪಾರ್ಥದಿಂದ ದೌಪದಿಯತ್ತ ಹರಿದಿರುವ ಒಂದು ಮಸಕು ರೇಖೆಯಲ್ಲಿ ಅತಿ 
ಶಯವಾಗಿ ಕಣ್ಣಾಮುಚ್ಚಾಲೆ ಆಡುತ್ತಿರುವ ಒಂದು ನಕ್ಷತ್ರ ಉಂಟು. ಸಾಧಾರಣವಾಗಿ 
ಪ್ರತಿಮೂರು ದಿನಗಳಿಗೊಮ್ಮೆ ಅದು ಪ್ರಜ್ವಲಿಸಿ “ ನಾನಿಲ್ಲಿದ್ದೇನೆ' ಎಂದು ಕರೆದರೆ 
ಹೇಳುವುದೋ ಎಂಬಂತಿದೆ. ಮುಂದೆ ಹಾಗೆಯೇ ಮಸಳಿ ಮಸಕಾಗಿ ಹೋಗುತ್ತದೆ - 
ಅಯ್ಯೋ ! ಜಾರಿಹೋಯಿತಲ್ಲ ಎಂದು ಪರಿತಪಿಸುವಾಗ ಪುನಃ ಕಣ್ಣು ಮಿಟಕಿಸಿ ಉಲಿ 
ಯುತ್ತದೆ. ಇದು ಸೈಂಧವ. 

- ಹೀಗೆ ನಾವೀ ತನಕ ಕುಂತಿ, ನಕುಲ, ಪಾರ್ಥ ಮತ್ತು ದೌಪದಿ ಎಂಬ ನಾಲು 
ಪುಂಜಗಳನ್ನೂ ಧ್ರುವನಕ್ಷತ್ರ , ಜಮದಗ್ನಿ , ಕುಂತೀಪಂಚಮ , ಪೂರ್ವಾಭಾದ್ರಾಪಥವು, 
ಪೂರ್ವಾಭಾದ್ರಾದ್ವಿತೀಯರಿ , ಉತ್ತರಾಭಾದ್ರಾಪ್ರಥಮ , ಉತ್ತರಾಭಾದ್ರಾದ್ವಿತೀಯ , 
ಪಾರ್ಥಪ್ರಥಮ ಮತ್ತು ಸೈಂಧವ ಎಂಬ ಒಂಬತ್ತು ನಕ್ಷತ್ರಗಳನ್ನೂ ಬಿಡಿಬಿಡಿಯಾಗಿ 
ನೋಡಿ ಅವುಗಳ ಸಾಪೇಕ್ಷ ಸ್ಥಾನಮಾನ ಅರಿತುಕೊಂಡಿದ್ದೇವೆ. 


೪ ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕ 

ಗುರು – ಆಕಾಶ 


ರಾವಣಾ : ನಕ್ಷತ್ರವೀಕ್ಷಣೆಯಿಂದ ಸ್ಪುರಿಸುವ ಭಾವನೆಗಳು, ಈ ಭಾವನೆಗಳ 
ಬೆಂಬತ್ತಿದ ವರಾನವ ಅಲ್ಲಿಯ ಚಿತ್ರಗಳಿಗೆ ಆರೋಪಿಸುವ ವರಾನವೀಯ ಗುಣಗಳು, ಈ 
ಗಂಣಗಳ ತಾಕಲಾಟದಿಂದ ಅಲ್ಲಿ ಮೈದಳೆಯುವ ವಿವಿಧ ಸನ್ನಿವೇಶಗಳು, ಈ ಸನ್ನಿವೇಶ 
ಗಳನ್ನು ಇಲ್ಲಿಯ ಬದುಕಿಗೆ ಸಮೀಕರಿಸಿ ಇಲ್ಲಿಗೂ ಅಲ್ಲಿಗೂ ಅಥವಾ ಅಲ್ಲಿಗೂ ಇಲ್ಲಿಗೂ 
ಬೆಸೆಯುವ ಅನೋನ್ಯ ಸಂಬಂಧ ಇವನ್ನೆಲ್ಲ ಪರಿಗಣಿಸುವಾಗ ನನಗೆ ಮತ್ತೆ ಮತ್ತೆ 
ನೆನಪಿಗೆ ಬರುವುದು ಕುಮಾರವ್ಯಾಸ ತನ್ನ ಭಾರತದ ಹಿರಿಮೆ ಕುರಿತು ಆಡಿರುವ ಮಾತು : 
' ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮಂ ವೇದದ ಸಾರೆ , ಯೋಗೀಶ್ವರರ ತತ್ರ್ಯ 
ವಿಚಾರ, ಮಂತ್ರಿ ಜನಕ್ಕೆ ಬುದ್ದಿ ಗುಣ, ” ಮುಂದಿನ ಸಾಲು ಹೇಳು ಸುಬ್ಬಯ್ಯ , 


- ಸ ನೋಡೋಣು ಬಾರಾ ನಕ್ಷತ್ರ 
ಧದ ಸುಬ್ಬಯ್ಯ : ' ಎರೆಹಿಗಳ ಶೃಂಗಾರ, ವಿದ್ಯಾಪರಿಣತರಲಂಕಾರ, ಕಾವ್ಯಕೆ ಗುರು 
ವನಲು ರಚಿಸಿದ ಕುಮಾರವ್ಯಾಸ ಭಾರತವ. ” 

ರಾವರಾ : ಹೌದು; ಕರ್ತಾರನ ಕಮ್ಮಟವಾದ ಈ ಆಕಾಶವೊಂದು ಮಹಾ 
ಭಾರತ, ಹಿಂದಿನ ಬೈಠಕ್ಕಿನಲ್ಲಿ ಕುಂತಿಯ ಅಹಂಕಾರ, ಯುಧಿಷ್ಠಿರನ ಪನಿಷ್ಟೆ , 
ದೌಪದಿಯ ಅಸಹಾಯಂತೆ, ನಕುಲನ ರೌದ್ರ ಮತ್ತು ಪಾರ್ಥನ ಶೌರ್ಯ ಎಲ್ಲ ಕಂಡಿರಿ. ಈ 
ಸಲ ವಿರಹಿಗಳ ಶೃಂದಾರವನ್ನು ಮೊದಲುನೋಡಿ, ಬಳಿಕ ಆಯರಾ ಪುಂಜಗಳ ಖಗೋಳ 
ವೃತ್ತಾಂತಕ್ಕೆ ಮರಳೋಣ. ಪುನಃ ಇತಿಹಾಸವೂರ್ವ ದಿನಗಳ ಪ್ರಾಚೀನಗ್ರೀಕ್ ಪುರಾಣ 
ವನ್ನೇ ಆಶ್ರಯಿಸಬೇಕು. ಅಂದಿನ ವರಾನವನೂ ಇಂದಿನ ನಮ್ಮಂತೆಯೇ ಇದೇ ದೃಶ್ಯ 
ಕಂಡ, ಆದರೆ ಅವನ ತೀವರ್ರಾನಕ್ಕೆ ಅಂದಿನ ಅನುಭವ ಹಿನ್ನೆಲೆ, ಇಂದು ಈ ಹಿನ್ನೆಲೆ 
ಪೂತಿ” ಬೇರೆಯೇ ಆಗಿರುವುದರಿಂದ ಇಂದಿನ ನಮ್ಮ ತೀವರ್ರಾನಕೂಡ ಪೂರ್ತಿ ಬೇರೆಯೇ 
ಆಗುವುದು ಅನಿವಾರ್ಯ. ಆದರೂ ಆ ಪುಂಜಗಳಿಗೂ ಇಲ್ಲಿಯ ಬದುಕಿಗೂ ಏನೋ 
ಅವಿಭಾಜ್ಯ ನಂಟರಿ ಇದೆಯೆಂದು ಭಾಸವಾಗುತ್ತದೆ. ಎಂದೇ ಅವನ್ನು ಕುರಿತ ಪೌರಾಣಿಕ 
ಕಥೆಗಳಿಗೆ ವಿಶೇಷ ಪ್ರತೀಕಾತ್ಮಕ ವಾಹ ಉಂಟು. 

ಈಗ ಪೂರ್ವಾಕಾಶನೋಡಿ. ಅಲ್ಲಿ ಚಿರನೂತನ ಉಲ್ಲಾಸದಾಯಕ ನಾಟಕವೊಂದು 
ಪ್ರದರ್ಶನಕ್ಕೆ ಅಣಿಯಾಗುತ್ತಿದೆ. ನಾನು ಈ ಕಥೆ ಹೇಳಿ ಮುಗಿಸುವಷ್ಟರಲ್ಲಿ ಪ್ರದರ್ಶನ 
ಪ್ರಾರಂಭವಾಗುತ್ತದೆ, 
- ಸೌಂದರ್ಯವನ್ನು ಸಾಧಾರಣವಾಗಿ ಚಂದ್ರನ ಜೊತೆ ಹೋಲಿಸುವುದು 
ವಾಡಿಕೆ. ನಮ್ಮ ಶೈನಿಯನ್ನು ಚಂದ್ರವದನೆ ಅಥವಾ ಚಂದ್ರಮುಖಿ ಎಂದರೆ ಅವಳ 
ವದನಾರವಿಂದ ಅರಳಿ ಬೆಳಗುತ್ತದೆ. ಸೂರ್ಯಮುಖಿ ಅಥವಾ ನಕ್ಷತ್ರಾನನೆ ಎಂದೇ 
ನಾದರೂ ಹೇಳೀರಿ ಜೋಕೆ- ಅವಳು ರಂದ್ರ ಭದ್ರಕಾಳಿ ಚಂಡಿ ಚಾಮುಂಡಿ ರಕ್ಕರುಂಡ 
ವಶಾಲಿ ಆದಳು ! 
- ಚಂದ್ರನ ಸೌಂದರ್ಯ ಸ್ತ್ರೀರೂಪವಾಗಿ ಮೈವಡೆಯೆಂದು ಭಾವಿಸೋಣ. 
ಈಕೆಯ ಹೆಸರು ಡಯಾನಾ, ಇವಳು ಷೋಡಶಿ , ಸುಂದರಿ, ಸಾಹಸಪ್ರಿಯೆ , ಬಿಲ್ವೆಜೆ: 
ಭೂವತ್ಯಾಕಾಶಗಳಲ್ಲಿ ಸ್ವತಂತ್ರವಾಗಿ ವಿಹರಿಸಬಲ್ಲ ಧೀರೆ, ಇವಳಿಗೆ ನಿಗದಿಯಾದ ಒಂದು . 
ಕರ್ತವ್ಯವಿತ್ತು : ಆಕಾಶದಲ್ಲಿ ಚಂದ್ರನನ್ನು ಕ್ರಮಬದ್ದವಾಗಿ ಸಾಗಿಸುವುದು ಮತ್ತು ಹೀಗೆ 
ಸಾಗಿಸುವಾಗ ಭೂವಿಗೆ ಚಂದ್ರಪ್ರಭೆಯನ್ನು ಪ್ರಸರಿಸುವುದು, ಇದು ಡಯಾನಗಳಿಗೆ 
ಅತಿ ಸುಲಭದ ಕೆಲಸ, ಇವಳು ಜೊನ್ನ ಮಳೆಗರೆದು ಭೂವಿರಿಯಲ್ಲಿ ಎಷ್ಟು ರಸಿಕರಿಗೆ 
ಹಾಲಕೆನೆ ಲೇಪಿಸಿದಳೋ ಅಷ್ಟೇ ವಿರಹಿಗಳಿಗೆ ಶೀತಲ ಬರೆಯನ್ನೂ ಛಾಪಿಸಿದಳು. ಆದರೆ 
ಇವು ಯಾವುದರ ಪರಿವೆಯೂ ಇವಳಿಗೆ ಇರಲಿಲ್ಲ. ಪ್ರಾಯದ ವೈಖರಿಯೇ ಹಾಗೆ, 
- ನಿಸರ್ಗದ ನಿರಂತರ ಚದುರಂಗದಾಟ ನಡೆದಿತ್ತು . ಈಶ್ವರನ ಘೋರತಪವೂ 
ವಾಕ್ಯಾಯವಾಗಬೇಕಾಯಿತಷ್ಟೆ ! ಈ ಹರೆಯದ ಚೆಲುವ ಒಬ್ಬ ಸುಂದರ ಸುರುವಾರ 
ವೀರಾಧಿವೀರ ತರುಣನನ್ನು ಒಂದು ದಿನ ಅಕಸ್ಮಾತ್ತಾಗಿ ಸಂಧಿಸಿದಳು . ಆತ ಮಹಾ 


ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು - ಆಕಾಶ ೪೧ 
ಪರಾಕ್ರಮಿ , ಬೇಟೆಗಾರ, ಬೇಟಗಾರ ಕೂಡ, ಹೆಸರು ಒರೈಯನ್. ನೆಲ, ನೀರು, ಬಾನು 
ಯಾವುದೂ ಆತನಿಗೆ ಅಗತ್ಯವಲ್ಲ . ಆತನೆದುರು ವಾರಾಂತು ನಿಲ್ಲಬಲ್ಲ ಅದಟು ಯಾವ 
ವ್ಯಕ್ತಿಗಾಗಿ ಪ್ರಾಣಿಗಾಗಲಿ ಇರಲಿಲ್ಲ . ದೃಢಕಾಯ , ಚಲುವಮೂರುತಿ, ಡಯಾನಾ 
ಆತನಿಗೆ ಪೂರ್ತಿ ವನಸೋತಳು , ಪ್ರಥಮ ದರ್ಶನದಲ್ಲಿಯೇ ಗಾಢ ಪ್ರೇಮಾಂಕುರೆ. 

ಮುಂದೆ ಆಗಬೇಕಾದದ್ದೇ ಆಯಿತು : ಎರಡು ಮಹಾಪೂರಕ ಶಕ್ತಿಗಳ ಸುಂದರ 
ಸಮ್ಮಿಲನ, ಆ ಮಧುರೆ ದಿನಗಳಲ್ಲಿ ಡಯಾನಾ ಮತ್ತು ಒರೈಯನ್ ಕಾಣದ ಕನಸಿಲ್ಲ , 
ಅಲೆಯದ ನೆಲೆಯಿಲ್ಲ, ಅನುಭವಿಸದ ಸುಖವಿಲ್ಲ. ತಾರೆಗಳು ಇವರ ಪ್ರೇಮಜೀವನವನ್ನು 
ನಕ್ಷತ್ರಗಾನ ಹಾಡಿ ಬ್ರಹ್ಮಾಂಡ ತಾಳ ಬಡಿದು ಸುಂದರಗೊಳಿಸಿದುವು. ಪ್ರಕೃತಿ ಪುಷ್ಟಿಸಿ 
' ಕಂಪು ಬೀರಿ ಉಲ್ಲಾಸ ಸೂಸಿತು. ಎಲ್ಲವೂ ಹೀಗೆಯೇ ನಡೆದುಹೋಗಿದ್ದರೆ ಎಷ್ಟು ಚೆನ್ನಾ 
ಗಿರುತ್ತಿತ್ತು ! ಆದರೆ ಆ ಹುಚ್ಚು ಅಲೆವರಾರಿಯ ಬೆನ್ನ ಹತ್ತಿದ ಈ ಪೆಚ್ಚುಗಾಡಿಕಾರ್ತಿ 
ತನ್ನ ವಂಖ್ಯ ಕರ್ತವ್ಯವನ್ನೇ ಮರೆತಿದ್ದಳು : ಚಂದ್ರನಿಗೆ ಚಾಲನೆ ಒದಗಿಸುವುದು 
ಮತ್ತು ಕಾಂತಿ ತುಂಬುವುದು. ಚಂದ್ರ ಸರಿಯಾಗಿ ಚಲಿಸಲಿಲ್ಲ . ಕ್ರಮರಹಿತವಾಗಿ 
ಮೈದೋರಿದಾಗಲೂ ಇರುಳ ಬಯಲಾಟದ ಬಣ್ಣಗಾರ ಹಗಲು ಕಂಡಂತೆ ಪೇಲವ 
ವಾಗಿದ್ದ , ಬೆಳುದಿಂಗಳು ಕರಿಹಲಗೆ ಆಗಿತ್ತು , 

ತಂಗಿಯ ಕರ್ತವ್ಯ ಪರಾಜುಖತೆ ಅಣ್ಣ ಅಪೊಲೋನನ್ನು ಬಡಿದೆಚ್ಚರಿಸಿತು , ಈತ 
ಸೌರಪ್ರಭೆಯ ಸಾಕಾರ ಮೂರ್ತಿ, ಸೂರ್ಯಪುತ್ರ , ತರುಣ . ಆದ್ದರಿಂದ ಅಧಿಕ ಪ್ರತಾಪ 
ಶಾಲಿ . ಭೂಮಿಯಲ್ಲಿಕೋಭೆತಲೆದೋರುವ ಮೊದಲೇ ಈ ಲೋಪ ನಿವಾರಣೆ ಆಗಲೇ 
ಬೇಕೆಂದು ಪಣತೊಟ್ಟ , ವಿಚಾರ ಅರಿಯಲು ಇವನಿಗೆ ಹೆಚ್ಚು ವೇಳೆ ಬೇಕಾಗಲಿಲ್ಲ ' 
ಪ್ರೇಮಿಗಳನ್ನು ಅಗಲಿಸುವುದೊಂದೇ ಉಪಾಯವೆಂದು ಹಂಚಿಕೆ ಹೂಡಿದ , ಗುರಿ ಹೊಡೆ 
ಯಾವ ಪಂಥವನ್ನು ತಂಗಿಯ ಎದುರಿಟ್ಟ . ಈಕೆಗೆ ಅಣ್ಣನ ಮೇಲೆ ಅತಿಶಯ 
ಅಭಿಮಾನ, ಅಪಾರ ವಿಶ್ವಾಸ, ಇವನ ಶಕ್ತಿಸಾಹಸ ಕುರಿತು ತುಂಬ ಭರವಸೆ . ಹೀಗಾಗಿ 
ಇವನು ಪಂಥ ಒಡ್ಡಿದಾಗ ತಾನೆಂಥ ಅನುರಾಗದ ಅಮಲಿನಲ್ಲಿದ್ದರೂ ಅದನ್ನು ತೊಡೆದು 
ಹಾಕಿ ಅಣ್ಣ ಕರೆದೊಯ್ದಲ್ಲಿಗೆ ಹೋದಳು . 

ಬಾಣ ಹೂಡಿ ಗುರಿ ಹೊಡೆವ ಸವಾಲು, ಡಯಾನಾ ಸಹಜವಾಗಿಯೇ ಈ ಪಂಥಾ 
ಹ್ವಾನ ಸ್ವೀಕರಿಸಿದಳು . ಆಗ ಅವರು ನಿಂತಿದ್ದುದು ಕಡಲ ಕಿನಾರೆಯ ವಿಶಾಲ ಮರಳ 
ಹರವಿನಲ್ಲಿ ಕತ್ತಲೆ ಕವಿಯುತ್ತಿತ್ತು . ತಾರೆಯರು ಈ ಪಥನೋಡಲೆಂದು ನಭೋಂಗಣ 
ದಲ್ಲಿ ಮೇಳವಿಸುತ್ತಿದ್ದರು. ಸಮುದ್ರ ಭಯಂಕರ ಅಲ್ಲ ಕಲ್ಲೋಲ ಸ್ಥಿತಿಯಲ್ಲಿತ್ತು . 
ನಕ್ಷತ್ರಗಳನ್ನು ನೆಕ್ಕಲೆಂದು ಗಗನಕ್ಕೆ ನೆಗೆದ ಅಲೆಗಳು ಅವು ದಕ್ಕದಾಗ ಮಹಾಕೊಪದಿಂದ 
ದಂಡೆಗೆ ದಡಾರನೆ ಬಡಿದಪ್ಪಳಿಸಿ ಹಿಂದಕ್ಕೆ ಧಾವಿಸುತ್ತಿದ್ದವು, ಅಪೋಲೋನ ಪ್ರಭೆ 
ಯಿಂದಾಗಿ ಇದೊಂದು ತೆರನಾದ ಕಣ್ಮಟ - ಸಮುದ್ರವಿಡೀ ಬೆಳ್ಳಿರಸದಂತೆ ಅಥವಾ 
ಪಾದರಸದ ಮೊತ್ತದಂತೆ ಮಿರಮಿರನೆ ಮಿರುಗುತ್ತಿತ್ತು , 

ಗುರಿ ಹೊಡೆಯುವುದೆಲ್ಲಿಗೆ ? ಅಪೊಲೊ ತೋರಿಸಿದ : ಅಲ್ಲಿ ಅತಿ ದೂರದಲ್ಲಿ , 


ನೋಡೋಣು ಬಾರಾ ನಕ್ಷತ್ರ 
ತೆರೆಗಳ ಕೊಡಿಯಲ್ಲಿ, ನೆರೆಹಗಳ ನೆತ್ತಿಯಲ್ಲಿ ದೊಡ್ಡದಾಗಿ ತೇಲುತ್ತಿದೆ ಒಂದು 
ಅಸ್ಪಷ್ಟಾಕೃತಿ. ಅದು ತೆರೆ ಎದ್ದಂತೆ ಮೈದಳೆಯುತ್ತದೆ, ತೆರೆ ಬಿದ್ದಂತೆ ಮೈಗರೆಯುತ್ತದೆ. 
ಬಾಣ ತೂರಿ ಅದನ್ನು ಭೇದಿಸಬೇಕು, ಅಬಲೆಯ ಕಿರಿಯಳೂ ಆದುದರಿಂದ ಮೊದಲ 
ಎಸತ ತಂಗಿಯದು. ಇದು ಬಲಶಾಲಿ ಅಣ್ಣ ತನ್ನ ಒಲವಿನ ತಂಗಿಗೆ ತೋರಿಸಿದ 
ರಿಯಾಯತಿ, ಹೇಗಿದ್ದರೂ ಈಕೆ ಆಹ್ವಾನಿತಳು ತಾನೇ , ಡಯಾನಾ ಒಪ್ಪಿದಳು . 
- ಡಯಾನಾ ಗುರಿ ಹೊಡೆದಳು.ಷೋಡಶಿಯಂ ಕಟಾಕ್ಷ ಪಡಪೋಶಿ ಆದೀತೇ ? ಆಗ 
ಲಿಲ್ಲ . ಆದರೆ ಆ ಗಳಿಗೆ ಮಹಾದುರಂತವೊಂದು ಘಟಿಸಿಹೋಯಿತು, ಬಾನು ಒಡೆಯಿತು. 
ಕಡಲು ಕೆಂಪಾಗಿ ನೆತ್ತರು ಮೊಳೆಯಿತು. ಅಪೊಲೊನಕೃತ್ರಿಮಂ ಜಾಲ ಬಯಲಾಯಿತು : 
ಡಯಾನಾ ಹೊಡೆದ ಬಾಣ ಒರೈಯನ್ನನ ಗೋಣುಕತ್ತರಿಸಿ ಅಲ್ಲೇ ಅವನು ದುರ್ಮರಣ 
ಅಪ್ಪಿದ್ದ , ಅಣ್ಣ ಕಣ್ಮರೆಯಾದ, ತಂಗಿ ಸ್ಮತಿತಪ್ಪಿ ನೆಲಕ್ಕೆ ಕೆಡೆದಳು, ಹೋದವನು 
ಮರಳುವನೇ ? ಬಂಧುವೇ ರಿಪುವಾದರೆ ರಕ್ಷಣೆ ಯಾರಿಂದ ? 

ವಿರಹತಕ್ಕೆ ಡಯಾನಾ ಬಾನೊಡೆಯ ಜೂಪಿಟರನ ಮರೆಹೊಕ್ಕು ತನಗೊದಗಿದ 
ದುರವಸ್ಥೆಯನ್ನು ಹಲುಬಿ ಅರುಹಿದಳ , ಒರೈಯನ್ನನಿಗೆ ಜೀವದಾನಗೈಯುವುದು 
ಸರ್ವಸಮರ್ಥ ಆರ್ತಜನಪಾಲಕ ದೀನರಕ್ಷಕ ಜೂಪಿಟರನಿಗೆ ಸುಲಭಸಾಧ್ಯವಾಗಿದ್ದರೂ 
ಪ್ರಪಂಚದ ಹಿತದೃಷ್ಟಿಯಿಂದ ಇವನು ಹಾಗೆ ವಕಾಡಲಿಲ್ಲ. ಬೇರೆ ಒಂದು ಉಪಾಯ 
ಯೋಜಿಸಿದ : 

“ ಮಂಗಳೆ ! ನಿನ್ನ ಪ್ರಿಯಕರ ಮಹಾಪರಾಕ್ರವಿಂ. ವೀರಸ್ವರ್ಗವೈದಿರುವ ಅವನಿಗೆ 
ಶಾಶ್ವತ ನಕ್ಷತ್ರಪದವಿ ಅನುಗ್ರಹಿಸುತ್ತೇನೆ. ನೀನು ಅವನನ್ನು ತಿಂಗಳಿಗೊಂದು ಸಲ 
ಸಮಾಗಮಿಸುವಂತೆಯ ಆಶೀರ್ವದಿಸುತ್ತೇನೆ. ಚಂದ್ರನನ್ನು ನೀನು ಆಕಾಶದಲ್ಲಿ 
ಸಾಗಿಸುತ್ತ ಬೆಳದಿಂಗಳನ್ನು ಪ್ರಪಂಚಕ್ಕೆ ಚೆಲ್ಲುತ್ತ ಇರುವಂತೆಯೇ ಈ ಸವರಾಗಮವೂ 
ಸಂಭವಿಸುತ್ತದೆ. ನಿಮ್ಮ ಚಿರಂತನಪ್ರೇಮ ಮನುಷ್ಯರಿಗೆಲ್ಲ ನಿರಂತರ ಸ್ಫೂರ್ತಿಯಂ 
ಸಲೆ ಆಗಲಿ. ' 

ಆದ್ದರಿಂದ ಮಕ್ಕಳೇ ! ವಾಸ್ತವತೆಯನ್ನು ಬಗೆಗಣ ಕಂಡಾಗ...... 

ಸುಬ್ಬಯ್ಯ : ಕಾವ್ಯ ಹುಟ್ಟುತ್ತದೆ. ರಾಮಾಯಣ ಕೂಡ ಉಗಮವಾದದ್ದು 
ಒಂದು ವಿರಹದಗ್ಗ ಸನ್ನಿವೇಶದಲ್ಲಿ ಅಲ್ಲವೇ ಸಾರ್ ? 

ರಾವರಾ : ನಿಜ, ಚಂದ್ರಪ್ರಭೆಯ ಏರಿಳಿತ, ಇದರಲ್ಲೊಂದು ಗುರುತಿಸಬಹುದಾದ 
ಕ್ರಮ ಅಥವಾ ಪ್ರರೂಪ, ಒಂದೊಂದು ನಕ್ಷತ್ರದ ಬಳಿ ಚಂದ್ರನ ವಾಸ್ತವ್ಯ - ಇವೆಲ್ಲ 
ವಾಸ್ತವತೆ. ಆಕಾಶದ ಅತಿ ಸುಂದರ ಹಾಗೂ ಸುಸ್ಪಷ್ಟ ನಕ್ಷತ್ರಚಿತ್ರವೊಂದರ ಸನಿಹದಲ್ಲಿ 
ಚಂದ್ರ ತಿಂಗಳಿಗೊಮ್ಮೆ ಸುಳಿಯುತ್ತಿದ್ದುದು ಮಾನವನ ಲಕ್ಷವನ್ನು ವಿಶೇಷವಾಗಿ 
ಆಕರ್ಷಿಸಿತು. ಅಮಿತಕಲ್ಪನೆಯನ್ನು ಗರ್ಭಿಸಿಕೊಂಡಿದ್ದ ದೃಷ್ಟಿ ನೆಲದ ನಿರಂತರ ಅನುಭವ 
ವನ್ನು ಬಾನಿನ ನೈಜ ವಿದ್ಯಮಾನಕ್ಕೆ ವಿಸ್ತರಿಸಿತು. ಹೀಗೆ ಮೈದಳೆಯಿತು ಡಯಾನಾ - ಒರೆ 
ಯನ್ ಪ್ರೇಮಜೀವನದ ವಿರಹಗೀತೆ, ನೆಲದ ಹಸುರು ಮತ್ತು ಬಾನ ಕುಸುರು ಇವುಗಳ 
ಮಧುರ ಮಿಲನ ಈ ಕಥೆ. 


ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು - ಆಕಾಶ 


೪೩ 


ರವಿ : ಆಕಾಶದಲ್ಲಿ ಒರೈಯನ್, ಡಯಾನಾ, ಅಪೊಲೊ ಮತ್ತು ಜೂಪಿಟರ್ 
ಚಿತ್ರಗಳನ್ನು ತೋರಿಸುವಿರಾ ? 

ರಾವಾ: ಡಯಾನಾ ಚಂದ್ರಪ್ರಭೆಯ ಸಾರ, ಅಪೊಲೊ ಸೂರ್ಯಪ್ರಭೆಯ ಸಾರ . 
ಆದ್ದರಿಂದ ಈ ಪಾತ್ರಗಳಿಗೆ ಚಂದ್ರಸೂರ್ಯರಿಗಿಂತ ಬೇರೆಯದಾದ ಅಸ್ತಿತ್ವವಿಲ್ಲ. 
ಜೂಪಿಟರ್ ಅಂದಿನವರ ಕಲ್ಪನೆ ಪ್ರಕಾರ ನಕ್ಷತ್ರರಾಜ್ಯದ ಅಧಿಪತಿ. ಆದರೆ ಇಂದು 
ನಮಗೆ ತಿಳಿದಿದೆ ಇದೊಂದು ಕೇವಲ ಗ್ರಹ ಎಂದು. ಇದು ನಮ್ಮ ಗುರು ಅಥವಾ ಬೃಹ 
ಸ್ಪತಿ, ಇನ್ನು ಒರೈಯನ್ , ಇದೊಂದು ನಕ್ಷತ್ರಪುಂಜ , ಖಗೋಳದ ಮಹಾಗೊಂದಲ 
ದಲ್ಲಿ ಅಥವಾ ಅರಿಲುಗಳ ಅರಳೆರಚಿಕೆಯಲ್ಲಿ ಅಚ್ಚರಿ ತರುವಷ್ಟು ಅಡಕವೂ ಸುಂದರವೂ 
ಆಗಿದೆ. 

ಸುಬ್ರಹ್ಮಣ್ಯ : ಕಂಡನಲ್ಲಿ ನಾನು - ನಾಲು ಉಜ್ವಲ ನಕ್ಷತ್ರಗಳು ರಚಿಸುವ 
ಭಾರೀ ಗಾಳೀಪಟವ ಕಂಡೆ ! 

ಇಬ್ರಾಹಿರ್ : ಅಲ್ಲ ಅಲ್ಲ - ಗಣಿತಾಕೃತಿ, ತ್ರಾಪಿಜ್ಯದಂತೆ. 
ಶೈನಿ: ಆಟದ ಕಳದಂತ, ವಂಚದ ಕಾಲುಗಳಂತೆ. 
ಸುಬ್ಬಯ್ಯ : ಆಕಾಶ ಮಹಾಕಾವ್ಯದ ಉತ್ಕಷ್ಟ ಪಂಕ್ತಿಯಂತೆ. 

ರಾಮಾ : ಎಲ್ಲವೂ ಸರಿ, ಕಲ್ಪನೆಯ ಲಂಗುಲಗಾಮಿಲ್ಲದ ಓಟಕ್ಕೆ ಬೇರೆಯರಿಂಟೇ ? 
ಆದರೆ ವಿವರಣೆ ಮಾತ್ರ ಅಪೂರ್ಣ, ಈಗ ಎಚ್ಚರಿಕೆಯಿಂದ ಗಮನಿಸಿ , ಅಲ್ಲಿ ವರಿಡಿ 
ಮೇಲೇರಿ ಬರುತ್ತಿರುವುದೊಂದು ಸುಂದರ ಗಣಿತಾಕೃತಿ. ಇದರ ಪಶ್ಚಿವರ ಮತ್ತು ಪೂರ್ವ 
ಬಾಹುಗಳು -- ಅಂದರೆ ಈಗ ನವರಿಗೆ ಕಾಣುವಂತೆ ಮೇಲಿನ ಮತ್ತು ಕೆಳಗಿನ ಬಾಹುಗಳರಿ 
ಪರಸ್ಪರ ಸಮಾಂತರವಾಗಿದ್ದು ದಕ್ಷಿಣೋತ್ತರ ದಿಶೆಯಲ್ಲಿ ಚಾಚಿಕೊಂಡಿವೆ . ಉತ್ತರ 
ಮತ್ತು ದಕ್ಷಿಣ ಬಾಹುಗಳು - ಅಂದರೆ ಈಗ ನವರಿಗೆ ಕಾಣುವಂತೆ ಎಡಗಡೆಯ ಹಾಗೂ 
ಬಲಗಡೆಯ ಬಾಹುಗಳು ಪರಸ್ಪರ ಸವರಾಂತರವಾಗಿಲ್ಲ. ಇಂಥ ಒಂದು ಗಣಿತಾಕೃತಿಗೆ 
ಸಮಲಂಬ ಅಥವಾ ತ್ರಾಪಿಜ್ಯ ಎಂದು ಹೆಸರು . 

ಈಗ ಪಶ್ಚಿವಾಕಾಶದ ಇಳಿಜಾರಿನಲ್ಲಿ ವಂರಿಕ್ತವಾಗಿ ನೇಲುತ್ತಿರುವ ನಕುಲ ಪುಂಜಿ 
ನೋಡಿ, ಇದರ ಆಕಾರ ಚೌಕ, ತ್ರಾಪಿಜ್ಯ ಹೇಗೆ ಚೌಕಕ್ಕಿಂತ ಭಿನ್ನವಾದ ಆಕೃತಿ ಎಂಬ 
ದನ್ನು ಈ ವೈದೃಶ್ಯದಿಂದ ಸ್ಪಷ್ಟವಾಗಿ ಅರಿಯಬಹುದು. 

- ಪೂರ್ವಾಕಾಶದಲ್ಲಿ ವಿಜೃಂಭಿಸುತ್ತಿರುವ ಮಹಾತ್ರಾಪಿಜ್ಯಾಕೃತಿಯೇ ಒರೈಯನ್ 
ನಾವಿದನ್ನು ಮಹಾವ್ಯಾಧ ಎನ್ನುತ್ತೇವೆ. ಇದರ ಉತ್ತರಬಾಹುವಿನ ಗಡಿನಕ್ಷತ್ರಗಳಿವು 
ಪೂರ್ವ ಕೊನೆಯಲ್ಲಿ ಆದ್ರ್ರಾ, ಪಶ್ಚಿಮ ಕೊನೆಯಲ್ಲಿ ವ್ಯಾಧಭುಜ, ಪಶ್ಚಿಮ ಬಾಹುವಿನ 
ಗಡಿನಕ್ಷತ್ರಗಳಿವು: ಉತ್ತರಕೊನೆಯಲ್ಲಿ ವ್ಯಾಧಭುಜ, ದಕ್ಷಿಣಕೊನೆಯಲ್ಲಿ ವ್ಯಾಧವೃಷ್ಟ . 
ದಕ್ಷಿಣ ಬಾಹುವಿನ ಗಡಿ ನಕ್ಷತ್ರಗಳಿವು : ಪಶ್ಚಿವರಿ ಕೊನೆಯಲ್ಲಿ ವ್ಯಾಧಪೃಷ್ಣ , ಪೂರ್ವ 
ಕೊನೆಯಲ್ಲಿ ವ್ಯಾಧಜಂಘಾ, ಪೂರ್ವಬಾಹುವಿನ ಗಡಿನಕ್ಷತ್ರಗಳಿವು : ದಕ್ಷಿಣ ಕೊನೆಯಲ್ಲಿ 
ವ್ಯಾಧಜಂಘಾ, ಉತ್ತರಕೊನೆಯಲ್ಲಿ ಆದ್ರ್ರಾ ( ಚಿತ್ರ 13 ), 


ನೋಡೋಣು ಬಾರಾ, ನಕ್ಷತ್ರ 
- ಈ ನಾಲ್ಕು ನಕ್ಷತ್ರಗಳ ಪೈಕಿ ಒಂದು ವಿಶೇಷವಾಗಿ ಎದ್ದು ಕಾಣುತ್ತದೆ, ಅದು 
ಯಾವುದು ? 


* ಬ್ರಹ್ಮಡದ 


ವಿಜಯಜಾಕಥಿ 
ದ್ವಿತೀಯ 


ಪಿ ಜಯ ಸಾಕ್ಷಿ 


ವಿಜಯಸಾರಥಿ 

ಅಷ್ಟಮ 


ಪುನರ್ವಸು 
* ಪ್ರಥಮ 


ಷ್ಟನರ್ವಸತಿ 
*ದ್ವಿದು, 


ಮೀ 


ಭು 


ನ 


ಕೋಪಿ: ಓಣಿ 


: ಮೃಗಶ೮೩ 


= ಳ್ಳಿ ಪ್ಯಾಷ ಭುಜಿ , 


ನಚ೨ಷ 


ಕಫವನಿ 


ಮೈ ಕ ರ ೯ಣಿ 


ಪ್ಯಾಭ ಜಿ೦ಘ 


ಚಿತ್ರ 13, ಮಹಾವ್ಯಾಧದರ್ಶನ, ಎದ್ದು ಕಾಣುವ ನಕ್ಷತ್ರಗಳು : ಆದ್ರ್ರಾ ( ಕೆಂಪು) . 
ರೋಹಿಣಿ (ಕೆಂಪು), ಬ್ರಹ್ಮಹೃದಯ , ಪುನರ್ವಸುಪ್ರಥಮ , ಪುನರ್ವಸುದ್ವಿತೀಯ, ಪೂರ್ವಶ್ವಾನ, 

ಲುಬ್ದ ಕ( ಅತ್ಯುಜ್ಜಲನಕ್ಷತ್ರ ), ಆದ್ರ್ರಾ - ಲುಬ್ಧಕ- ಪೂರ್ವಶ್ಯಾನ ಸಮಭುಜ ತ್ರಿಭುಜ 


ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು -- ಆಕಾಶ 


ಸುಬ್ರಹ್ಮಣ್ಯ : ಪೂರ್ವ- ಉತ್ತರ ಶೃಂಗದ ನಕ್ಷತ್ರ ಕೆಂಪಗಿದೆ, ಉಳಿದ ಮೂರು 
ಕಂಚಿನ ಪ್ರಕಾಶದವಾಗಿವೆ. 

ರಾವರಾ : ಭಲೆ ! ಕೆಂಪುನಕ್ಷತ್ರದ ಹೆಸರು , ಈಗಾಗಲೇ ಹೇಳಿದಂತೆ, 
ರವಿ : ಆದ್ರ್ರಾ. 
ರಾಮಾ : ಮಹಾವ್ಯಾಧಪುಂಜದ ಇತರ ಗಡಿನಕ್ಷತ್ರಗಳು ಯಾವುವು ? 
ಶೈನಿ : ಉತ್ತರ- ಪಶ್ಚಿಮದಲ್ಲಿ ವ್ಯಾಧಭುಜ . 
ಸುಬ್ಬಯ್ಯ : ಪಶ್ಚಿಮ - ದಕ್ಷಿಣದಲ್ಲಿ ವ್ಯಾಧವೃಷ್ಟ . 
ಸುಬ್ರಹ್ಮಣ್ಯ : ದಕ್ಷಿಣ- ಪೂರ್ವದಲ್ಲಿ ವ್ಯಾಧಜಂಘಾ. 

ರಾವಶಾ : ಸರಿ , ಈಗ ತ್ರಾಪಿಜ್ಯಾಕೃತಿಯ ಒಳಭಾಗ ಗಮನಿಸಿ , ಗಡಿ ನಕ್ಷತ್ರಗಳಷ್ಟೇ 
ಉಬ್ಬ ಲತೆ ಇರುವ ಮೂರು ನಕ್ಷತ್ರಗಳು ಒಂದೇ ಗೆರೆಯ ಮೇಲಿವೆ. ಇಷ್ಟೇ ಅಲ್ಲ 
ನಡುವಿನ ನಕ್ಷತ್ರ ಈ ಗೆರೆಯಂ ವಧ್ಯಬಿಂದುವೂ ಹೌದು. 

ಸುಬ್ರಹ್ಮಣ್ಯ : ಅಲ್ಲೊಂದು ಊನಕಾಣುತ್ತಿದೆ ನನಗೆ, ಈ ಮೂರು ನಕ್ಷತ್ರಗಳು 
ರಚಿಸುವ ಸರಳರೇಖೆ ಕರ್ಣದ ನೇರ, ಅಂದರೆ ವ್ಯಾಧಭುಜ- ವ್ಯಾಧಜಂಘಾ ನಕ್ಷತ್ರ 
ಗಳ ಜೋಡಣೆಯ ನೇರ, ಇದ್ದಿದ್ದರೆ ಚಿತ್ರ ಇನ್ನಷ್ಟು ಪರಿಪೂರ್ಣವಾಗಿರುತ್ತಿತ್ತು , 

ರಾಮರಾ : ಅಲ್ಲಿಗೆ ಹೋಗಿ ಅದನ್ನು ಸರಿಪಡಿಸಬಲ್ಲೆಯಾ ಮರಿ ? ಅಸಾಧ್ಯ , 
ಆದರೂ ಸಾಧ್ಯವಾಯಿತೆಂದು ಊಹಿಸೋಣ. ಫಲವೇನು? ಈಗ ಈ ಚಿತ್ರದಲ್ಲಿ ಕಾಣುವ 
ಅಸವವಿಂತಿಯನ್ನು asynametry ನಿವಾರಿಸಿ ಇದನ್ನು ಸವಮಿತಿಯ Symmetry 
ಪೂರ್ವಸಿದ್ಧ ಚೌಕಟ್ಟಿಗೆ ಹೊಂದಿಸಿದ ' ತೃಪ್ತಿ ' ವಕಾತ್ರ ನಮಗೆ ದೊರೆಯುತ್ತದೆ. ಆದರೆ 
ನೀರಸ ಸಮಮಿತಿಯ ಏಕತಾನತೆಗಿಂತ ನಿಯಮರಹಿತ ಅಸಮಮಿತಿಯ ಯಾದೃಚ್ಛಿ 
ಕತೆಯೇ ನಿಜ ಸೌಂದರ್ಯದ ಖನಿ. 

ಶೈನಿ : ಏನೋ ಒಗಟು ಹೇಳಿದಿರಿ ಸಾರ್ , ಅದರ ಅರ್ಥ ತಿಳಿಯಲಿಲ್ಲ. 

ರಾಮಾ : ಆಧುನಿಕ ನಗರದ ಒಂದು ಸರ್ವಸಜ್ಜಿತ ಬಡಾವಣೆಯನ್ನೊ ನೆಡು 
ತೋಪಿನಲ್ಲಿಯ ಗಿಡಮರಗಳ ವಿತರಣೆಯನ್ನೋ ಸೇನಾಪಡೆಯ ಕವಾಯತಿರಂಗದ 
ಚಟುವಟಿಕೆಯನ್ನೂ ಗಮನಿಸೋಣ. ಇಲ್ಲೆಲ್ಲ ಎದ್ದು ಕಾಣುವ ಗುಣವೆಂದರೆ ಏಕತಾನತೆ 

ತಳದಲ್ಲಿ ಬದಲಾಗದ ಒಂದು ನಿರ್ದಿಷ್ಟ ಪ್ರರೂಪ. ಈ ನೋಟಗಳು ಕಣ್ಣುಗಳಿಗೆ 
ಬಲುಬೇಗ ಬೇಸರ ತರುತ್ತವೆ. ಇವುಗಳಿಗೆ ಬದಲಾಗಿ ದಿಣ್ಣೆ ಕಮರಿ ಬಯಲುಗಳಲ್ಲಿ 
ಹರಡಿಹೋಗಿರುವ ಹಳೆಯ ಕಾಲದ ಒಂದು ಹಳ್ಳಿಯನ್ನೂ ನೈಸರ್ಗಿಕವಾಗಿ ಬೆಳೆದು 
ನಳನಳಿಸುತ್ತಿರುವ ಒಂದು ಅರಣ್ಯವನ್ನೊ ಜಾತ್ರೆಯಲ್ಲಿ ಜನ ಬಿಡಿಬಿಡಿಯಾಗಿ ಇಲ್ಲವೇ 
ಗುಂಪುಗುಂಪಾಗಿ ಅಡ್ಡಾಡುವ ಚಿತ್ರವನ್ನೂ ನೆನಪಿಸಿಕೊಳ್ಳೋಣ. ಇಲ್ಲೆಲ್ಲ ಎದ್ದು ಕಾಣುವ 
ಮೊದಲ ಗುಣವೆಂದರೆ ಯಾದೃಚ್ಛಿಕತೆ - ತಳದಲ್ಲಿ ಸದಾ ಬದಲಾಗುತ್ತಿರುವ ಮತ್ತು 
ಯಾವ ನಿರ್ದಿಷ್ಟ ಪ್ರರೂಪಕ್ಕೂ ಒಳಪಡದ ಸ್ವಚ್ಛಂದತೆ, ಮೊದಲಿನ ದೃಶ್ಯಗಳಲ್ಲಿ 
ಮುಂದೇನು ಎಂಬುದು ಮೊದಲಾಗಿಯೇ ಗೊತ್ತಾಗುತ್ತದೆ. ಎರಡನೆಯ ದೃಶ್ಯಗಳಲ್ಲಿ 


೪೬ 


ನೋಡೋಣು ಬಾರಾ ನಕ್ಷತ್ರ 


ಪ್ರತಿ ಮುಂದಿನ ನಿಮಿಷವೂ ಕುತೂಹಲಪ್ರೇರಕವಾಗಿರುತ್ತದೆ. ಎಂದೇ ಇಲ್ಲಿ ನೋಟಕನಿಗೆ 
ಬಿಡಿಚಲು ಬಡಿಯುವುದೇ ಇಲ್ಲ. ಗಗನದೃಶ್ಯವಾದರೂ ನಿತ್ಯಸುಂದರವಾಗಿರಲು ಒಂದು 
ಮುಖ್ಯ ಕಾರಣ ಈ ಯಾದೃಚ್ಛಿಕತೆ - ಅಂದರೆ ಏಕತಾನತಾರಾಹಿತ್ಯ , ಗಗನಂ 
ಗಗನೊಪವಂ ! 

ಸುಬ್ಬಯ್ಯ : ಆದ್ದರಿಂದಲೇ ಕವಿಗಳು ಛಂದಸ್ಸಿನ ಬಂಧದಿಂದಲೂ ಚಿತ್ರಕಾರರು 
ಬಣ್ಣಗಳ ಬೇಲಿಯಿಂದಲೂ ಪಾರಾಗಲು ಹೆಣಗುವುದಲ್ಲವೇ ಸಾರ್ ? 

- ರಾಮಾ : ಸರಿಯಾದ ಮಾತು . ಈಗ, ಮಹಾವ್ಯಾಧ ಪುಂಜದೊಳಗಿನ ಮರ 
ಏಕರೇಖಾಸ್ಯ ನಕ್ಷತ್ರಗಳನ್ನು ಅವಲೋಕಿಸೋಣ. ಇವುಗಳಿಗೆ ಒಟ್ಟಾಗಿ ವ್ಯಾಧಮೇಖಲೆ, 
ನಡುಪಟ್ಟಿ ಅಥವಾ ಒಡ್ಯಾಣ ಎಂದು ಹೆಸರು. ಮಧ್ಯ ತಾರೆ ಮೇಖಲಾಕೇಂದ್ರ . ಇದು 
ಡಾಬಿನಲ್ಲಿ ಎದು ಪ್ರಕಾಶಿಸುವ ವಜ್ರದಂತಿದೆ, ಮೇಖಲೆಯ ಒಗೆ, ತ್ರಾಪಿಜ್ಯದ 
ಒಳಗೆ , ದಕ್ಷಿಣಕ್ಕೆ ಬೆಳಕಿನ ಪಸೆ ಒಸರಿರುವಂತೆ ಭಾಸವಾಗುತ್ತದೆ. ಇದು ಮಹಾವ್ಯಾಧನ 
ಕರವಾಲ ಅಥವಾ ಖಡ್ಡ , ಈಗ ಉತ್ತರ ಬಾಹುವನ್ನು ನೋಡಿ, ಅದೇನು ಹೇಳು ಶೈನಿ. 
- ಶೈನಿ : ಆರ್ದ- Pಧಭುಜ ಜೋಡಣೆ. 

ರಾಮಾ : ಹೌದು, ಇದರ ಹತ್ತಿರ ಉತ್ತರಕ್ಕೆ , ಅಂದರೆ ತ್ರಾಪಿಜ್ಯದ ತುಸರಿ 
ಹೊರಕ್ಕೆ , ಚೆಲ್ಲಿಹೋಗಿರುವ ಬೆಳಕಿನ ನಲುಗುಗಳನ್ನು ಗಮನಿಸಿ , ಈ ನಲುಗುಗಳ ಒಟ 
ಹೆಸರು ಮಗಶಿರಾ . 
- ಸುಬ್ಬಯ್ಯ : ಮಹಾವ್ಯಾಧ, ಮೃಗಶಿರಾ, ಮೇಖಲೆ , ಕರವಾಲ ಮುಂತಾದವು 
ಆದಿ ವರಾನವನ ಬೇಟೆಯ ಸ್ಮಾರಕಗಳೇ ? 

ರಾಮಾ : ಹೌದು, 

ಸುಬ್ಬಯ್ಯ : ಆದರೆ ಈ ನಕ್ಷತ್ರಗಳನ್ನಾಗಲಿ ಇವು ರಚಿಸುವ ಚಿತ್ರಗಳನ್ನಾಗಲೀ 
ನೋಡುವಾಗ ಅಂಥ ಯಾವ ಭಾವನೆ ಸುಳಿಯುವುದಿಲ್ಲವಲ್ಲ ? 


ಅಧಾಗ್ ಇಟ್ಟುವ 


ಮ 


ಹಾ 


ಕ್ವಾ 


ನ 


, ನಿಜಲ್ 1 


ಶ |ಕ 


ರ್ಮಿ 


ರ್ನೆಟ್ 


ಮmಶ್ವಾನ 
ತೃತೀಯ 


ಚಿತ್ರ 14, ಮಹಾವ್ಯಾಧದ ಪೂರ್ವ- ದಕ್ಷಿಣಕ್ಕೆ ಮಹಾಶ್ವಾನವಿದೆ. ಇದರಲ್ಲಿಯ ಪ್ರಧಾನ 
ತಾರೆ ಲುಬ್ಧಕ. ಸೂರ್ಯನಾದ ಬಳಿಕ ಉ % ಲತೆಯಲ್ಲಿ ಇದಕ್ಕೆ ಮೊದಲ ಮಣೆ ಸಲ್ಲುತ್ತದೆ, 


ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು ~ ಆಕಾಶ 


ರಾವಣಾ : ನಕ್ಷತ್ರನಾಮಗಳನ್ನೂ ಪುಂಜನಾಮಗಳನ್ನೂ ವ್ಯಕ್ತಿನಾವಂಗಳಂತೆ 
ಅಂಕಿತನಾಮಗಳೆಂದು ಪರಿಭಾವಿಸಬೇಕೇ ಹೊರತು ಅನ್ವರ್ಥನಾಮಗಳೆಂದಲ್ಲ. ಮಲೆತು 
ಗುಟುರುತ್ತಿರುವ ಗೂಳಿಯನ್ನು ತನ್ನ ಬೇಟೆನಾಯಿಗಳ ನೆರವಿನಿಂದ ಹೊಡೆದಟ್ಟುತ್ತಿರುವ 
ಬೇಟೆಗಾರನನ್ನು ಪ್ರಾಚೀನ ವರಾನವನ ಕಲ್ಪನೆ ಅಲ್ಲಿ ಕಂಡರಿಸಿದೆ, ಬೇಟೆಗಾರ ತನ್ನ 
ಕಾವಲು ನಾಯಿಗಳ ಜೊತೆ ಮುಂದೆ ಮುಂದೆ - ಅಂದರೆ ದೈನಂದಿನ ಚಲನೆಯಲ್ಲಿ 
ಪಶ್ಚಿಮಾಭಿಮುಖವಾಗಿ - ದೃಢ ಏಕಗತಿಯಲ್ಲಿ ಹೆಜ್ಜೆ ಇಟ್ಟಂತೆ ಗೂಳಿ ಹಿಂದೆ ಹಿಂದೆ 
ಸರಿಯುತ್ತದೆ. ಇಲ್ಲಿ ಗೂಳಿಯ ಮುಖ ಮಹಾವ್ಯಾಧನ , ಅಂದರೆ ಪೂರ್ವಾಭಿಮುಖ 
ವಾಗಿಯೂ , ಮಹಾವ್ಯಾಧನ ಮುಖ ಗೂಳಿಯತ್ಯ , ಅಂದರೆ ಪಶ್ಚಿಮಾಭಿಮುಖ 
ವಾಗಿಯೂ , ಇರುವಂತೆ ಕಲ್ಪನೆ ಕಂಡಿದೆ. ಆದ್ದರಿಂದ ಗೂಳಿ ಹಿಂದೆ ಹಿಂದೆ ಸರಿಯುವು 
ದೆಂದರೆ ಪಶ್ಚಿಮದತ್ತ ಒತ್ತರಿಸಲ್ಪಡುವುದೆಂದರ್ಥ.. 

ಸುಬ್ರಹ್ಮಣ್ಯ : ಬೇಟೆಗಾರ - ಸರಿ, ಇದು ಮಹಾವ್ಯಾಧ. ಆದರೆ ಗೂಳಿ ಮತ್ತು 
ನಾಯಿ ಕಾಣಲಿಲ್ಲವಲ್ಲ ? 

ರಾಮಾ : ಮಹಾವ್ಯಾಧದ ಪಶ್ಚಿಮ - ಉತ್ತರಕ್ಕೆ ಗೂಳಿ ಇದೆ . ಇದರ ಹೆಸರು 
ವೃಷಭರಾಶಿ, ಮಹಾವ್ಯಾಧದ ಪೂರ್ವ- ದಕ್ಷಿಣಕ್ಕೆ ನಾಯಿಗಳ ಹಿಂಡೇ ಜವರಾಯಿಸಿದೆ. 
ಅಲ್ಲಿ ದಟ್ಟಿಸಿರುವ ಹಲವಾರು ಸ್ಪಷ್ಟ ನಕ್ಷತ್ರಗಳನ್ನೂ ಇವುಗಳ ಮುಂದಾಳೋ 
ಎಂಬಂತೆನೀಲೋಜ್ವಲ ಕಾಂತಿಯಿಂದ ಬೆಳಗುತ್ತಿರುವ ವಿಶಿಷ್ಟ ನಕ್ಷತ್ರವನ್ನೂ ನೋಡಿ 
ಈ ಒಟ್ಟು ಚಿತ್ರ ಮಹಾಶ್ವಾನ ಪುಂಜ, ಉಜ್ಜಲ ನಕ್ಷತ್ರದ ಹೆಸರು ಲುಬ್ಧಕ. 

ವ್ಯಾಧಮೇಖಲೆಯನ್ನು ಪೂರ್ವ- ದಕ್ಷಿಣಕ್ಕೆ ವಿಸ್ತರಿಸಬೇಕು - ತುಸು ದೀರ್ಘ 
ವಾಗಿಯೇ , ಈ ರೇಖೆಯ ಕೊಂಚ ಪಶ್ಚಿಮಕ್ಕೆ ಇದೆ ಲಬ್ದಕ. 
- ಸುಬ್ಬಯ್ಯ : ಆಕಾಶದ ಸಮಸ್ಯೆ ತಾರೆಗಳ ಸಮಗ್ರ ಕಾಂತಿ ಇದರಲ್ಲೇ ಸವಶಾವೇಶ 
ಗೊಂಡಿದೆಯೋ ಎಂಬಂತಿದೆ ಲುಬ್ಧಕದ ಕಣ್ಣುಕೋರೈಸುವ ಹಳಪು. 

ರಾವಣಾ : ಸೂರ್ಯನಾದ ಬಳಿಕ ಅತ್ಯಂತ ಪ್ರಕಾಶಮಾನ ನಕ್ಷತ್ರ ಇದೇ . ಮಹಾ 
ಶ್ವಾನಪುಂಜದ ಪ್ರಥಮ ತಾರೆ. ಈ ಪುಂಜದಲ್ಲಿ ಲುಕದ ಅನಂತರ ಅತ್ಯಂತ ಪ್ರಕಾಶ 
ವಕಾನವಾಗಿರುವ ನಕ್ಷತ್ರದ ಹೆಸರು ಮಾಹಾಶ್ವಾನದ್ವಿತೀಯ , ಲುಬ್ಧಕ- ಮಹಾಶ್ಯಾನ 
ದ್ವಿತೀಯ ರೇಖೆ ಸಾಧಾರಣ ಪೂರ್ವ- ಪಶ್ಚಿಮವಾಗಿ ವ್ಯಾಪಿಸಿದೆ. ಮಹಾವ್ಯಾಧದ 
ದಕ್ಷಿಣಬಾಹುವಿಗೆ ಇದು ಸಮಾಂತರವಾಗಿಯೂ ಇದೆ. 

- ಈಗ ಆದ್ರ್ರಾ - ವ್ಯಾಧಭುಜ ಜೋಡಣೆಯನ್ನು , ಅಂದರೆ ಮಹಾವ್ಯಾಧದ 
ಉತ್ತರಬಾಹುವನ್ನು , ಪಶ್ಚಿಮಾಭಿಮುಖವಾಗಿ ಯಾತ್ರೋತ್ತರದ ವರೆಗೆ ವಿಸ್ತರಿಸೋಣ 
ಅದೇ ವೇಳೆಮೇಖಲೆಯ ರೇಖೆಯನ್ನು ಉತ್ತರ- ಪಶ್ಚಿಮಕ್ಕೆ , ಅಂದರೆ ಲುಕದವಿರುದ್ದ 
ದಿಶೆಗೆ, ವೃದ್ಧಿಸೋಣ. ಇವೆರಡು ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಲಕ್ಷ ಸಾಂದ್ರೀ 
ಕರಿಸಬೇಕು. ಅಲ್ಲೇ ತುಸು ಉತ್ತರಕ್ಕೊಂದು ಕೆಂಪು ನಕ್ಷತ್ರವಿದೆ . 

ರವಿ : ಆದ್ರ್ರಾದ ಅವಳಿಗೊ ಎಂಬಂತಿದೆ. 


ನೋಡೋಣ ಬಾರಾ ನಕ್ಷತ್ರ 


- ರಾವರಾ : ಇಷ್ಟೇ ಅಲ್ಲ , ಅಲ್ಲಿ ಇನ್ನೂ ಸುಮಾರು ನಾಲ್ಕು ಬಿಡಿ ನಕ್ಷತ್ರಗಳೂ 
ಗೋಚರಿಸುತ್ತವೆ, 

- ಶೈನಿ : ಹೌದು, ಕೆಂಪು ತಾರೆಯ ಸೇರಿದಂತೆ ಈ ಐದು ನಕ್ಷತ್ರಗಳು ಇಂಗ್ಲಿಷ್ 
ಭಾಷೆಯ V - ಅಕ್ಷರವನ್ನು ರಚಿಸುತ್ತವೆ. 

ರಾಮಾ : ಸರಿ, V-- ಆಕೃತಿಯ ಕೋನಶೃಂಗ ಪಶ್ಚಿಮಾಭಿಮುಖವಾಗಿದೆ. ದಕ್ಷಿಣ 
ಬಾಹುವಿನ ತುದಿ ನಕ್ಷತ್ರವೇ ಈಗ ನಾವು ಗುರುತಿಸಿರುವ ಕೆಂಪು ನಕ್ಷತ್ರ . ಇದರ ಹೆಸರು 
ರೋಹಿಣಿ, ಉತ್ತರ ಬಾಹುವಿನ ತುದಿನಕ್ಷತ್ರ ವೃಷಭದ್ವಿತೀಯ, V ಅಕ್ಷರವನ್ನೂ 
ಒಳಗೊಂಡಂತೆ ಈ ವಲಯದ ಹೆಸರು ವೃಷಭರಾಶಿ , ಈ ಅಕ್ಷರ ಗೂಳಿಯ ಕೊಂಬರಿ 
ಗಳನ್ನು ಪ್ರತಿನಿಧಿಸುತ್ತದೆ. ವೃಷಭರಾಶಿ ಮಹಾವಾಧಪುಂಜದ ಪಶ್ಚಿಮ -ಉತ್ತರಕ್ಕೆ 
ಇದೆ . ರೋಹಿಣಿ ವಂತರಿ, ಆದ್ರ್ರಾ ಎಂಬ ಕೆಂಪು ನಕ್ಷತ್ರ ಗಳನ್ನು ಜೋಡಿಸುವ ರೇಖೆ 
ಮೃಗಶಿರಾ ನಲುಗುಗಳನ್ನು ಅಡ್ಡಹಾಯುತ್ತದೆ. 


ಬಿ ಹರುಕತ೩, 


ಮಾರಣ 


ಧ 


' ಕೃ ತಿ ಕಾ ತೋಯ್ದಾ| 
- ಆಲ್ಲಿಯೋನೆ , 


“ ಅಟೆನಿಸ್ 


ವೈತಶಣಿ 


ಮಿಮೀ 


ಚಿತ್ರ 15 , ವೃಷಭ ರಾಶಿ, ಇದು ಸೂ aರ್t, ಚಂದ್ರ ಮತ್ತು ಗ್ರಹಗಳ ಸಂಚಾರ ವಕಾರ್ಗ" 
ದಲ್ಲಿಯ ಹನ್ನೆರಡು ರಾಶಿಗಳ ಪೈಕಿ ಎರಡನೆಯದು. ಮೊದಲನೆಯದು ಮೇಷ, ಇದು ವೃಷಭದ 

ಪಶ್ಚಿಮಕ್ಕಿದೆ. ನಕುಲಕ್ಕೂ ವೃಷಭಕ್ಕೂ ನಡುವೆ ಮೇಷವಿದೆ ( ಚಿತ್ರ 34 , 36) 


ಈಗ ಒಟ್ಟು ಚಿತ್ರ ನೋಡಿ, ಮಹಾವ್ಯಾಧನಿಗೆ ಹಾಯಾಲರಿ ಬರುತ್ತಿರುವ ವೃಷಭ 
ವನು ಅವನು ಹೊಡೆದು ಹಿಂದಟತ್ತಿದ್ದಾನೆ- ಪಶ್ಚಿಮಕ್ಕೆ ತಳ್ಳುತ್ತಿದ್ದಾನೆಂದು ಅರ್ಥ: 
ಲಂಬಕಸಹಿತ ವಹಶಾನ ಅವನನ್ನು ಹಿಂಬಾಲಿಸುತ್ತಿದೆ - ಪೂರ್ವಕ್ಕಿದೆ ಎಂದರ್ಥ 

ಸಂದೇಹವೇನಾದರೂ ಇದೆಯೇ ? 


ವಿರಹಿಗಳ ಶೃಂಗಾರ ವಿದ್ಯಾಪರಿಣತರಲಂಕಾರ ಕಾವ್ಯಕೆ ಗುರು -- ಆಕಾಶ 


೪೯ 


ಸುಬ್ರಹ್ಮಣ್ಯ : ನನಗೊಂದು ಸಂದೇಹವಿದೆ. ಕುಂತೀಪುಂಜದ ಒಟ್ಟು ಗಾತ್ರ 
ಕಳೆದ ತಿಂಗಳಿನಲ್ಲಿ ಪ್ರಕಟವಾದದ್ದಕ್ಕಿಂತ ತುಸು ಕುಗ್ಗಿರುವಂತೆಯೂ ಇದೇ ಅವಧಿಯಲ್ಲಿ 
ನಕುಲದ ಒಟ್ಟುಗಾತ್ರ ಹಿಗ್ಗಿರುವಂತೆ ಭಾಸವಾಗುತ್ತವೆ. ಇದು ವಾಸ್ತವತೆಯೇ , 
ಭ್ರಮೆಯೇ , ಅಥವಾ ಸಾಮೂಹಿಕ ಸಂಮೋಹಕತೆಯೇ ? 

ರಾಮಾ : ಬೀದಿ ದೀಪ ನಿಂತಲ್ಲೇ ಇರುವುದು , ನಿನ್ನ ಎತ್ತರ ಬದಲಾಗದು. 
ಆದರೂ ನೀನು ದೀಪದ ಅಡಿಯ ರಸ್ತೆಯಲ್ಲಿ ನಡೆಯುತ್ತಿರುವಾಗ ನಿನ್ನ ನೆರಳಿನ ವ್ಯಾಪ್ತಿ 
ಹೇಗಿರುವುದು ? 

ಸುಬ್ರಹ್ಮಣ್ಯ : ನಾನು ದೀಪದ ಹತ್ತಿರ ಹತ್ತಿರ ಹೋದಂತೆ ನೆರಳಿನ ವ್ಯಾಪ್ತಿ 
ಗಿಡ್ಡ ಗಿಡ್ಡವೂ ದೀಪದಿಂದ ದೂರದೂರಹೋದಂತೆ ಉದ್ದ ಉದ್ಬವೂ ಆಗುತ್ತದೆ. 

- ರಾಮಾ : ಇದಕ್ಕೆ ಸದೃಶವಾದ ಒಂದು ವಿದ್ಯಮಾನ ಆಕಾಶದಲ್ಲಿ ಘಟಿಸುತ್ತದೆ. 
ಇದು ನಮಗೆಲ್ಲರಿಗೂ ಒಂದೇ ರೀತಿ ವ್ಯಕ್ತವಾಗುವುದರಿಂದ ಇದನ್ನು ಒಂದು ತೆರನಾದ 
ಸಾಮೂಹಿಕಕಟ್ಟು ಎಂದು ಭಾವಿಸಬಹುದು. ಇಲ್ಲಿಯ ಸ್ವಾರಸ್ಯವೇನೆಂದರೆ ಯಾವುದೇ 
ನಕ್ಷತ್ರಚಿತ್ರ ದಿಗಂತದಿಂದ ಮೇಲೆಬರುತ್ತಿರುವಾಗ, ಅಂತೆಯೇ ದಿಗಂತದೆಡೆಗೆ ಜಾರುತ್ತಿರು 
ವಾಗ, ಅಂದರೆ ಪೂರ್ವಾಕಾಶದ ಚಡಾವನ್ನು ಏರುತ್ತಿರುವಾಗ, ಅಂತೆಯೇ ಫವರಾ . 
ಕಾಶದ ಇಳಿಜಾರಿನಲ್ಲಿ ಜಾರುತ್ತಿರುವಾಗ, ಅತಿಶಯವಾಗಿ ಲಂಬನಗೊಂಡು ದೊಡ್ಡದಾಗಿ 
ಕಾಣುತ್ತದೆ. ಅದೇ ಚಿತ್ರ ಯಾತ್ರೋತ್ತರದ ಆಸುಪಾಸಿನಲ್ಲಿರುವಾಗ ಕುಗ್ಗಿ ಚಿಕ್ಕದಾಗಿ 
ಪ್ರಕಟವಾಗುತ್ತದೆ. ಕುಂತೀಪುಂಜ ಕಳೆದ ತಿಂಗಳು ಈ ಹೊತ್ತಿಗೆ ಪೂರ್ವದ ಚಡಾವನು 
ಏರುತ್ತಿತ್ತು . ಈಗಲಾದರೂ ಅದು ಯಾಷ್ಟೋತ್ತರೆದ ಸನಿಹದಲ್ಲಿದೆ, ನಕುಲ ಹೀಗಲ್ಲ. 
ಆಗ ಯಶಾಮೋತರದ ಬಳಿ ಇದ್ದ ಈ ಪುಂಜ ಈಗ ಪಶ್ಚಿಮದ ತಗ್ಗಿಗೆ ಬಿದ್ದಿದೆ. ಹೀಗಾಗಿ 
ಕುಂತೀಪುಂಜದ ಗಾತ್ರ ಕುಗ್ಗಿದೆ, ನಕುಲಪುಂಜದ ಗಾತ್ರ ಹಿಗ್ಗಿದೆ. 

- ಸುಬ್ರಹ್ಮಣ್ಯ : ಈ ವಿವರಣೆ ನೀಡುವಾಗ, ಪರೋಕ್ಷವಾಗಿ, ನೀವು ಇನ್ನೊಂದು 
ಸಂಗತಿ ತಿಳಿಸಿರುವಿರೆಂದು ನಾನು ತರ್ಕಿಸಿದ್ದೇನೆ. ಕಳೆದ ತಿಂಗಳು ಈ ಹೊತ್ತಿನಲ್ಲಿ ವಿವಿಧ 
ನಕ್ಷತ್ರಪುಂಜಗಳು ಇದ್ದ ನೆಲೆಗಳು ಈ ತಿಂಗಳಿಗಾಗುವಾಗ ತುಸು ಪಶ್ಚಿಮಕ್ಕೆ ಸರಿದಿವೆ. 
ಆದ್ದರಿಂದ ಮುಂದಿನ ತಿಂಗಳು ಇದೇ ಹೊತ್ತಿಗೆ ಇನ್ನಷ್ಟು ಪವರಕ್ಕೆ ಸರಿಯಲಿವೆ 
ಇದೇ ರೀತಿ ಮುಂದುವರಿದಂದಾದರೆ ಆಕಾಶ ಪ್ರದರ್ಶಿಸುವ ನಕ್ಷತ್ರಚಿತ್ರಗಳು ಸತತವಾಗಿ 
ಬದಲಾಗುತ್ತಲೇ ಇರುತ್ತವೆ. ಈ ಬದಲಾವಣೆ ದೈನಂದಿನ ವಡು 
...ಕಂತು ಚಲನೆಗಿಂತ 
ಭಿನ್ನವಾದ ವಂತು ಅತಿ ನಿಧಾನವಾದ ಪೂರ್ವ- ಪಶ್ಚಿಮ ದಿಶೆಯ ಚಲನೆ ಎಂದು ಅರ್ಥ 
ವಾಗುತ್ತದೆ, 

ರಾವಶಾ : ಗಣಿತಪ್ರಚಂಡ ! ನಿನ್ನ ತರ್ಕ ತೀವರಾ೯ನ ಎಲ್ಲವೂ ಸರಿ , ಆದರೆ ಈ 
ಗಗನ ಸ್ವಾರಸ್ಯಗಳನ್ನು ಪ್ರತ್ಯೇಕವಾದ ಒಂದು ಬೈಠಕ್ಕಿನಲ್ಲಿಯೇ ವಿವರಿಸಬೇಕಾಗುತ್ತದೆ. 
ಇಂದಿನ ಸಭೆಗೆ ವಿದಾಯ ಹೇಳುವ ಮೊದಲು ಕ್ಷಿಪ್ರವಾಗಿ ಒಮ್ಮೆ ಗಗನ ಪ್ರದಕ್ಷಿಣೆ 
ವಕಾಡೋಣ. ಧ್ರುವನಕ್ಷತ್ರದಿಂದ ಆರಂಭಿಸಬೇಕು, ಇಬ್ರಾಹಿಮ್ ! ಶುರು ವರಾಡು 


# ಲಿ 


ನೋಡೋಣು ಬಾರಾ ನಕ್ಷತ್ರ 


ಇಬ್ರಾಹಿವರ್‌ : ಕುಂತೀಪುಂಜದ ಪೂರ್ವಕೊನದ ಸಮದ್ವಿಭಾಜಕವನ್ನು ಉತ್ತರಕ್ಕೆ 
ವೃದ್ಧಿಸಿದಾಗ ಇದಕ್ಕೆ ಮೊದಲು ಎದುರಾಗುವ ಕ್ಷೀಣಪ್ರಕಾಶದ ನಕ್ಷತ್ರವೇ ಧ್ರುವನಕ್ಷತ್ರ . 

ರವಿ : ಧ್ರುವನಕ್ಷತ್ರದಕೋನೋನ್ನತಿ ವೀಕ್ಷಕನ ಅಕ್ಷಾಂಶಕ್ಕೆ ಸಮ . 

ಶೈನಿ : ಕುಂತೀಪುಂಜದ ಪೂರ್ವಬಾಹುವಿನ ಕೊನೆ ನಕ್ಷತ್ರ ಕುಂತೀಪಂಚಮ , 
ಪಶ್ಚಿಮಬಾಹುವಿನ ಕೊನೆ ನಕ್ಷತ್ರ ಜಮದಗ್ನಿ , 

- ಸುಬ್ಬಯ್ಯ : ಈಗ ಪಶ್ಚಿಮಾಕಾಶದಲ್ಲಿ ಲಂಬಿತವಾಗಿರುವ ನಕುಲದ ಚೌಕಾಕೃತಿ 
ನೋಡುತ್ತಿದ್ದೇನೆ. ಇದರ ಶೃಂಗನಕ್ಷತ್ರಗಳಿವು: ಪೂರ್ವ- ಉತ್ತರ ಉತ್ತರಾಭಾದ್ರಾ 
ದ್ವಿತೀಯ , ಪಶ್ಚಿಮ - ಉತ್ತರ ಪೂರ್ವಾಭಾದ್ರಾದ್ವಿತೀಯ , ಪಶ್ಚಿಮ - ದಕ್ಷಿಣ ಪೂರ್ವಾ 
ಭಾದ್ರಾಪ್ರಥಮ , ಪೂರ್ವ- ದಕ್ಷಿಣ ಉತ್ತರಾಭಾದ್ರಾಪ್ರಥಮ . 

- ಸುಬ್ರಹ್ಮಣ್ಯ : ಪೂರ್ವಾಭಾದಾತೀಯ -ಉತ್ತರಾಭಾದ್ರಾದ್ವೀತೀಯ ರೇಖೆ 
ಯನ್ನು , ಅಂದರೆ ನಕುಲದ ಉತ್ತರಬಾಹುವನ್ನು , ಪೂರ್ವಾಭಿಮುಖವಾಗಿ ವಿಸ್ತರಿಸಿದರೆ 
ದೊರೆಯುವ ವಕ್ರರೇಖೆ ದೌಪದೀಪಂಜ, 

- ಇಬ್ರಾಹಿಮ್ : ದೌಪದಿಯಲ್ಲಿ ಇದೇ ರೀತಿ ಮುಂದುವರಿದರೆ, ಅಂದರೆ ವತ್ತೂ 
ಪೂರ್ವಾಭಿಮುಖವಾಗಿ ಸರಿದರೆ , ಪಾರ್ಥಪುಂಜ ತಲಪುತ್ತೇವೆ. ಕಡ್ಡಿ ಹುಳುವಿನಂತಿದೆ 
ಇದರ ಆಕೃತಿ. 

ರವಿ : ಪಾರ್ಥಪುಂಜದಲ್ಲಿಯ ಉಜ್ಜಲ ತಾರೆ ಎದ್ದು ಕಾಣುತ್ತಿದೆ. ಇದು 
ಪಾರ್ಥಪ್ರಥಮ . ಇದರ ಪಶ್ಚಿಮಕ್ಕೆ , ಅಂದರೆ ದೌಪದೀಪುಂಜದ ಕಡೆಗೆ, ಹರಿದಿ 
ರುವ ಬೆಳಕಿನ ಧಾರೆಯಲ್ಲಿ ನಿಯತಕಾಲಿಕವಾಗಿ ಕಣ್ಣಾಮುಚ್ಚಾಲೆ ಆಟವಾಡುತ್ತಿರುವ 
ಒಂದು ನಕ್ಷತ್ರ ಉಂಟು. ಅದು ಸೈಂಧವ 

ಶೈನಿ : ಈಗ ನಾವು ಪೂರ್ವಕಾಶದ ಚಡಾವನ್ನು ಏರುತ್ತಿರುವ ಮಹಾವ್ಯಾಧ 
ವನ್ನು ನೋಡುತ್ತಿದ್ದೇವೆ. ಇದರ ಶೃಂಗನಕ್ಷತ್ರಗಳಿವು: ಪೂರ್ವ-ಉತ್ತರ ಕೆಂಪುನಕ್ಷತ್ರ 
ಆದ್ರ್ರಾ, ಉತ್ತರ- ಪಶ್ಚಿಮ ವ್ಯಾಧಭುಜ, ಪಶ್ಚಿಮ - ದಕ್ಷಿಣ ವ್ಯಾಧಪೃಷ್ಟ , ದಕ್ಷಿಣ 
ಪೂರ್ವ ವ್ಯಾಧಜಂಘಾ, 

ಸುಬ್ರಹ್ಮಣ್ಯ : ಮಹಾವ್ಯಾಧಪುಂಜದ ಒಳಗೆ, ವ್ಯಾಧಭುಜ - ವ್ಯಾಧಜಂಘಾ 
ಕರ್ಣರೇಖೆಯಿಂದ ತಂಸು ಬೇರೆಯದಾಗಿ ಪ್ರಕಟವಾಗುವ, ಮರುಉಜೂಲ ನಕ್ಷತ್ರ 
ಗಳ ರೇಖೆ ವ್ಯಾಧಮೇಖಲೆ, 

- ಸುಬ್ಬಯ್ಯ : ವಖಲೆಯ ಹತ್ತಿರ ದಕ್ಷಿಣಕ್ಕೆ ಜಿನುಗಿರುವ ಬೆಳಕಿನ ಪಸೆ ವ್ಯಾಧ 
ಕರವಾಲ, 

ರವಿ : ಮೇಖಲೆಯನ್ನು ದಕ್ಷಿಣಕ್ಕೆ ವಿಸ್ತರಿಸಬೇಕು. ಈಗ ನಾವು ಮಹಾಶ್ಯಾನ 
ಪುಂಜದಲ್ಲಿದ್ದೇವೆ. ಮೇಖಲಾರೇಖೆಯ ತುಸು ಪಶ್ಚಿಮಕ್ಕೆ ಥಳಥಳಿಸುತ್ತಿರುವ ವಜ್ರ 
ಕಾಂತಿ ಲುಬ್ಧಕ. ಇದರ ಪಶ್ಚಿಮಕ್ಕಿರುವ ಸುಸ್ಪಷ್ಟತಾರೆ ಮಹಾಶ್ವಾನದ್ವಿತೀಯ 

ಇಬ್ರಾಹಿಮ್ : ಮೇಖಲಾರೇಖೆಯನ್ನು ಉತ್ತರಕ್ಕೆ ವಿಸ್ತರಿಸಿದಾಗ ವೃಷಭರಾಶಿ 


ಕಾರ್ತಿಕೇಯ ಗಾಂಗೇಯ ಗೌರಿತನಯಾ ! 


ತಲಪುತ್ತೇವೆ. ಐದು ನಕ್ಷತ್ರಗಳು ರಚಿಸುವ V - ಆಕೃತಿ ಇದು. ಇದರ ಕೊನಶೃಂಗ 
ಪಶ್ಚಿಮಾಭಿಮುಖವಾಗಿದೆ. ದಕ್ಷಿಣ ಬಾಹುವಿನ ಪೂರ್ವಕೊನೆಯ ನಕ್ಷತ್ರ ಕೆಂಪಗಿದೆ . 
- ಇದು ರೋಹಿಣಿ, ಉತ್ತರೆ ಬಾಹುವಿನ ಪೂರ್ವಕೊನೆಯ ನಕ್ಷತ್ರ ವೃಷಭದ್ವಿತೀಯ. 

ಸುಬ್ಬಯ್ಯ : ರೋಹಿಣಿ - ಆದ್ರ್ರಾ ಜೋಡಣೆ ಮಹಾವ್ಯಾಧದ ಉತ್ತರ 
ಬಾಹುವಿನ ತುಸು ಹೊರಕ್ಕಿರುವ ಬೆಳಕಿನ ನಲುಗುಗಳ ಮೂಲಕ ಸಾಗುತ್ತದೆ. ಇವುಗಳೆ 
ಒಟ್ಟು ಹೆಸರು ಮೃಗಶಿರಾ . 


೫ ಕಾರ್ತಿಕೇಯ ಗಾಂಗೇಯ ಗೌರಿತನಯಾ ! 


ರಾಮಾ : ಯಥಾಪ್ರಕಾರ ಧ್ರುವನಕ್ಷತ್ರಕೊಮ್ಮೆ ನಮಿಸಿ ನಮ್ಮ ವಿವರಣೆಯನ್ನು 
ಆರಂಭಿಸೋಣ, ಕುಂತೀಪುಂಜವೀಗ ಪಶ್ಚಿಮಾಕಾಶದ ತಗ್ಗಿಗೆ ಸರಿಯುತ್ತಿದೆ. ಇದರ 
ಪೂರ್ವಕೋನದ ಸಮದ್ವಿಭಾಜಕ ಧ್ರುವನಕ್ಷತ್ರದಮೂಲಕ ಸಾಗುತ್ತದೆ. 

ಕುಂತಿಯಿಲದ ನಕುಲಕ್ಕೆ ದೃಷ್ಟಿ ಹಾಯಿಸೋಣ. ಇದು ಈಗ ಅತಿ ವಿಶಾಲವಾದ 
ಚೌಕಾಕಾರ ತಳೆದು ಪಶ್ಚಿಮಾಕಾಶದಲ್ಲಿ ಜಗಂಳುತ್ತಿದೆ. ನಕ್ಷತ್ರಚಿತ್ರಗಳೆಲ್ಲವೂ ಹಾಗೆಯೇ , 
ಮರಿಡುವಾಗ ಹಾಗೂ ಕಂತುವಾಗ ಅತಿ ಲಿಂಬಿತವಾಗಿಯ ನಡು ಆಗಸದಲ್ಲಿರುವಾಗ 
ಅತಿಸಂಕೋಚಿತವಾಗಿಯೂ ಪ್ರಕಟವಾಗುತ್ತವೆ. ನಕುಲಪುಂಜ ಕುಂತಿಯು ಪಶ್ಚಿವು- ದಕ್ಷಿಣ 
ದಲ್ಲಿದೆ. ನಕುಲದ ಪೂರ್ವಕ್ಕೆ ಪಾರ್ಥ, ಹೆಡೆಬಿಚ್ಚಿದ ಸರ್ಪದ ಆಕೃತಿ, ಇಂದಿನ ಸಂಜೆಯ 
ಅಭೇದ್ಯ ಮೌನದಲ್ಲಿ ಈ ಚಿತ್ರ ವಿಶೇಷ ಅರ್ಥ ನೀಡುತ್ತದೆ: ದೃಷ್ಟಿ ಬಾನಿನಲ್ಲಿ ನೆಟ್ಟಿರಲಿ , 
ಕಾಲು ವರಾತ್ರ ನೆಲದಲ್ಲಿ ಭದ್ರವಾಗಿ ಊರಿರಲಿ ಎಂಬುದೇ ಆ ಅರ್ಥ, ಇದಲ್ಲವಾದರೆ 
ಬದುಕಿನಲ್ಲಿ ಅನಿರೀಕ್ಷಿತವಾಗಿ ಅಪಾಯಗಳು ಮೈದೋರಿ ಸರ್ಪದಂತೆ ಕಡಿಯಬಹುದು: 

ನಕುಲ ಮತ್ತು ಪಾರ್ಥಪುಂಜಗಳ ನಡುವೆ ಲಕ್ಷ ಕೇಂದ್ರೀಕರಿಸಿ ಹಾಗೆಯೇ ತಲೆ 
ಯೆತ್ತಿ ದೃಷ್ಟಿಯನ್ನು ಯರಾಮೋತ್ತರದ ತುಸು ಚಪ್ಪಟೆ ಭಾಗದತ್ತ ಹರಿಸಬೇಕು. ಅಲ್ಲಿ 
ವರೆ ನಕ್ಷತ್ರಗಳು ರಚಿಸುವ ವಿಶಾಲಕೋನ ಸ್ಪಷ್ಟವಾಗಿ ಕಾಣುತ್ತದೆ. ( ಚಿತ್ರ 32, 
ಮತ್ತು 36), ಇದರ ಕೋನಶೃಂಗ ಪಶ್ಚಿವರಾಭಿಮುಖವಾಗಿದೆ ಬಾಹುಗಳು ಮೂಡು 
ದಿಕ್ಕಿಗೆ ತೆರೆದುಕೊಂಡಿವೆ. ಇವುಗಳ ಪೈಕಿ ಪೂರ್ವಬಾಹು, ಅಂದರೆ ಸ್ಕೂಲವಾಗಿ 
ದಕ್ಷಿಣೋತ್ತರವಾಗಿ ಚಾಚಿರುವ ಬಾಹು, ಇನ್ನೊಂದು ಬಾಹುವಿಗಿಂತ, ಅಂದರೆ ಪಶ್ಚಿಮ 
ಬಾಹುವಿಗಿಂತ, ಸುವಕಾರು ಮೂರು ಮಡಿ ಉದ್ದವಾಗಿದೆ . ಈ ವಿಶಾಲನಮೇಷ 
ರಾಶಿಯನ್ನು ಸೂಚಿಸುತ್ತದೆ. 

ಸುಬ್ರಹ್ಮಣ್ಯ : ಇದು ದ್ವಾದಶರಾಶಿಗಳಲ್ಲಿ ಮೊದಲನೆಯದು, ವೃಷಭರಾಶಿ 
ಯನ್ನು ಹಿಂದಿನ ಸಲವೇ ತೋರಿಸಿದ್ದೀರಿ, ಇಂಗ್ಲಿಷಿನ V - ಅಕ್ಷರದಂತಿದೆ. ಇದೆ . 
ಮುಂದಿನದು ? 


ಜ 


ನೋಡೋಣು ಬಾರಾ ನಕ್ಷತ್ರ 


ರಾವಣಾ : ತಾಳು , ತಾಳು, ಅವಸರ ಬೇಡ. ಮೇಷರಾಶಿಯನ್ನು ಸರಿಯಾಗಿ 
ನೋಡಿ ಮನದಟ್ಟು ಮಾಡಿಕೊಂಡ ಬಳಿಕ ಇತರ ಸಂಗತಿ. ಈ ರಾಶಿಯಲ್ಲಿ ಶೃಂಗ 
ನಕ್ಷತ್ರದ ಹೆಸರು ಅಶ್ವಿನೀಪ್ರಥಮ . ಗಿಡ್ಡ ಬಾಹುವಿನ ತುದಿ ನಕ್ಷತ್ರ ಅಶ್ವಿನೀದ್ವಿತೀಯ . 
ಉದ್ದ ಬಾಹುವಿನ ತುದಿ ಭರಣಿ, ಅಶ್ವಿನೀನಕ್ಷತ್ರಗಳು ಎರಡು : ಪ್ರಥಮ , 
ದ್ವಿತೀಯ . ಇವುಗಳ ಪೂರ್ವಕ್ಕೆ ಭರಣಿ ನಕ್ಷತ್ರವಿದೆ. ಇದಾದ ತರುವಾಯ ಯಾವುದನ್ನು 
ನಿರೀಕ್ಷಿಸುತ್ತೀರಿ ? 

ಸುಬ್ಬಯ್ಯ : ಕೃತಿಕೆ, 
ಇಬ್ರಾಹಿಮ್ : ಮುಂದೆ ರೋಹಿಣಿ, ಮೃಗಶಿರಾ , ಆದ್ರ್ರಾ , ಪುನರ್ವಸು ,... 

ಶೈನಿ : ರೋಹಿಣಿ, ಮೃಗಶಿರಾ, ಆದ್ರ್ರಾ ನಕ್ಷತ್ರಗಳನ್ನು ಹಿಂದಿನ ಬೈಠಕ್ಕಿನಲ್ಲೇ 
ತೋರಿಸಿರುವಿರಿ , ಅವನ್ನು ನಾನೀಗನೋಡಿ ಗುರುತಿಸಬಲ್ಲೆ, 

ರಾವರಾ : ವಿಷಯಾಂತರವಾಯಿತು. ಕೇವಲ ನಾಲ್ಕಾರು ನಕ್ಷತ್ರಗಳನ್ನು ಪರಿಚ 
ಯಿಸಿಕೊಂಡದ್ದರಿಂದಲೇ ನಿಮ್ಮ ಉತ್ಸಾಹ ಹೀಗೆಕೋಡಿಬಿರಿದು ಹರಿಯುವುದಾದರೆ 
ಎಲ್ಲವನ್ನೂ ತಿಳಿದುಕೊಂಡಾಗ ಇಲ್ಲಿ ಹಿವಕಾ ಪ್ರವಾಹವೇ ಕವಿದೀತೋ ಏನೋ ! 
ಈಗ ನಾವು ಮೇಷರಾಶಿಯ ವಿಶಾಲ ಕೋನವನ್ನು ನೋಡುತ್ತಿದ್ದೇವೆ, ಕೋನಶೃಂಗ 
ದಲ್ಲಿರುವ ಅಶ್ವಿನೀಪ್ರಥಮವನ್ನು ಮುಂದಿನ ನಕ್ಷತ್ರಕ್ಕೆ ನೆಗೆಯಲು ಜಿಗಿಹಲಗೆಯಾಗಿ 
ಬಳಸೋಣ, ಅಶ್ವಿನೀಪ್ರಥಮದಿಂದ ತೊಡಗಿ ಪೂರ್ವಾಭಿಮುಖವಾಗಿ ಸರಿಯಾದಿತ್ಯ 
ರೋಹಿಣಿ ನಕ್ಷತ್ರವನ್ನು ತಲಪೋಣ. ಇದು ಕೆಂಪಗಿದೆ, ಅಶ್ವಿನೀಪ್ರಥಮ -ರೋಹಿಣಿ 
ರೇಖೆಯ ತುಸು ಉತ್ತರದೊತ್ತಿಗೆ ಹಲವಾರು ಮಸಕು ಕಿಡಿಗಳ ಜೊಂಪೆ ಕಾಣುತ್ತಿದೆ : 
ಚಳಿಗೆ ಮುದುರಿ ಹತ್ತಿರದಲ್ಲಿ ಒತ್ತೊತ್ತಿಗೆ ಸೇರಿರುವ ಕೋಳಿಮರಿಗಳೊ ಬಾನ ಚತು, 
ವಿನಲ್ಲಿ ಕೊರೆದ ಬಿಳಿ ತೂತುಗಳೊ ಆಕಾಶಕಾಮಧೇನುವಿನ ಕೆಚ್ಚಲಿನ ರಂಧ್ರಗಳೂ 
ಎಂಬಂತೆ, ಈ ಒಟ್ಟು ಗುಂಪಿನ ಹೆಸರು ಕೃತಿಕೆ, ಬೇರೆಯ ಒಂದು ನಕ್ಷತ್ರದಿಂದ 
ತೊಡಗಿ ಕೃತ್ತಿಕೆಗೆ ಮರಳೋಣ, ಮಹಾವ್ಯಾಧ ಪಂಜದ ಉತ್ತರ ಬಾಹುವಿನ ಪೂರ್ವ 
ನಕ್ಷತ್ರ ನೋಡಿ, ಇದು ರೋಹಿಣಿಯಂತೆ ಕೆಂಪಗಿದೆ. 

ಕವಿ : ಅದು ಆದ್ರ್ರಾ, 

ಕಾವರಾ : ಆದ್ರ್ರಾ -ರೋಹಿಣಿರೇಖೆಯನ್ನು ವಿಸ್ತರಿಸಿದರೆಕೂಡಕೃತಿಕೆಯನ್ನು 
ತಲಪುತ್ತೇವೆ.ರೋಹಿಣಿ ಕುರಿತಂತೆ ಕೃತಿಕೆಯ ಸ್ಥಾನ ತಂಸು ಪಶ್ಚಿಮಕ್ಕಿದೆ. 

ಸುಬ್ರಹ್ಮಣ್ಯ : ಈ ನಕ್ಷತ್ರಗುಂಪಿಗೆ ಸಪ್ತರ್ಷಿಮಂಡಲವೆಂಬ ಹೆಸರೂ ಇದೆ 
ಯಲ್ಲವೇ ? 

ರಾವರಾ : ಖಂಡಿತ ಇಲ್ಲ. ಸಪ್ತರ್ಷಿಮಂಡಲವನ್ನು ಸಂಜೆ ಆಕಾಶದಲ್ಲಿ ಸರಿಯಾಗಿ 
ನೋಡಲು ಇನ್ನೆರಡು ತಿಂಗಳು ಕಾಯಬೇಕು. ಈ ತಾಳ್ಮೆ ಇಲ್ಲವಾದರೆ ಇಂದು ರಾತ್ರಿಯೇ 
12 ಗಂಟೆಯ ಅನಂತರ ಆಕಾಶದ ಪೂರ್ವ - ಉತ್ತರ ಭಾಗನೋಡಿ: ಎದ್ದು ಕಾಣುವ 
ಆ ದೊಡ್ಡ ಚಿತ್ರವನ್ನು ನೀವು ಗುರುತಿಸದೇ ಇರುವುದು ಅಸಾಧ್ಯ . ಇದು ಹಾಗಿರಲಿ, 


ಕಾರ್ತಿಕೇಯ ಗಾಂಗೇಯ ಗೌರಿತನಯಾ ! 


ನೀನುಕೃತ್ತಿಕೆಯನ್ನು ಸಪ್ತರ್ಷಿಮಂಡಲವೆಂದು, ಅಂದರೆ ಹುಲಿಯನ್ನ ಕರಡಿಯೆಂದು 
ಭ್ರವಿರಿಸಲು ಕಾರಣವೇನು ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ಕಳೆದ ವರ್ಷ ಹಿರಿಯರೊಬ್ಬರು ಕೃತ್ರಿಕೆಯನ್ನು ತೋರಿಸಿ ಇದರಲ್ಲಿ 
ರುವ ಏಳು ನಕ್ಷತ್ರಗಳೇ ಏಳು ಋಷಿಗಳು, ಆದ್ದರಿಂದ ಇದೇ ಸಪ್ತರ್ಷಿಮಂಡಲವೆಂದರು . 

ರಾವರಾ : ತರ್ಕಬ್ರಹ್ಮನ ಅದ್ಭುತಸೃಷ್ಟಿ ! ಹುಲಿಯಂತೆ ಕರಡಿಗೂ ನಾಲ್ಕು ಕಾಲು 
ಎರಡು ಕಣ್ಣು ಮತ್ತು ಒಂದು ಬಾಯಿ ಒಟ್ಟು ಏಳು ಮುಖ್ಯ ಅಂಗಗಳು ಇವೆ . 
ಆದ್ದರಿಂದ ಹುಲಿ, ಕರಡಿ ಎರಡೂ ಒಂದೇ , ಭೇದವಿಲ್ಲ ! ಹೀಗಿದೆ ನಿನ್ನ ವಾದ . 

ಸುಬ್ಬಯ್ಯ : ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಹೊಳೆವುದೆಲ್ಲ ಹೊನ್ನಲ್ಲ, ಹರಿವುದೆಲ್ಲ 
ನೀರಲ್ಲ. 

ರಾಮಾ : ಕೃತ್ತಿಕಾಗುಚ್ಛದಲ್ಲಿ ಬಿಡಿಬಿಡಿಯಾಗಿ ನೀನೆಷ್ಟು ನಕ್ಷತ್ರಗಳನ್ನು ಎಣಿಸ 
ಬಲ್ಲೆ ಇಬ್ರಾಹಿಮ್ ? 

ಇಬ್ರಾಹಿಮ್ : ಎರಡು -ಮೂರು- ನಾಲ್ಕು ? 
ಶೈನಿ : ನಾನು ಐದು, ಅಲ್ಲಲ್ಲ, ಆರು ಬಿಡಿ ನಕ್ಷತ್ರಗಳನ್ನು ಎಣಿಸಿದ್ದೇನೆ. 
ಇಬ್ರಾಹಿಮ್ : ತಪ್ಪಾಯಿತು, ನನಗೂ ಆರು ಬಿಡಿ ನಕ್ಷತ್ರಗಳು ಕಾಣುತ್ತಿವೆ. 

ಸುಬ್ರಹ್ಮಣ್ಯ : ನನಗೆ ಏಳು ನಕ್ಷತ್ರಗಳು ಪ್ರಶ್ನಾರ್ಥಕ ಚಿಹ್ನೆಯ ರೂಪದಲ್ಲಿ ಸೇರಿ 
ಕೊಂಡಿರುವಂತೆ ತೋರುತ್ತವೆ. 

ರವಿ : ನನಗೂ ಹಾಗೆ, ಏಳು ನಕ್ಷತ್ರಗಳು ಚಿಕ್ಕ ಸೌಟು ಅಥವಾ ಕುಡುಗೋಲನ್ನು 
ರಚಿಸುವಂತೆತೋರುತ್ತವೆ. 

ರಾಮಾ : ನಾಲ್ಕು ಕಂಡವನ ದೃಷ್ಟಿಗೆ ಬೇಕು ಪುಷ್ಟಿ ! ಐದು ಕಂಡವನ ದೃಷ್ಟಿ 
ಕೈದು ! ಆರು ಕಂಡವನ ದೃಷ್ಟಿ ಅಪಾಯದಿಂದ ಪಾರು, ಏಳು ಕಂಡವನೇ ನಿಜಕ್ಕೂ 
ಈರೇಳು ಭುವನಗಳೊಡೆಯ ! 

ಸುಬ್ಬಯ್ಯ : ಎಂಟು ಕಂಡವನ ದೃಷ್ಟಿ ? 

ರಾಮಾ : ಅವನು ಬೀರುವುದು ಸುಳ್ಳಿನ ಗಂಟು ! ಬರಿಗಣ್ಣಿಗೆ ಅಲ್ಲಿ ಏಳಕ್ಕಿಂತ 
ಹೆಚ್ಚು ನಕ್ಷತ್ರಗಳು ಗೋಚರಿಸುವುದಿಲ್ಲ. ದೃಷ್ಟಿ ಪರೀಕ್ಷೆಗೆ ಕೃತ್ತಿಕಾಗುಚ್ಛ ಒಂದು 
ಒಳ್ಳೆಯ ಸವಾಲು. ಆದರೆ ಅಲ್ಲಿ ಎಲ್ಲ ಕಾಲವೂ ಏಳು ನಕ್ಷತ್ರಗಳು ಕಾಣುತ್ತಿದ್ದುವೆಂದೇನೂ 
ಭಾವಿಸಬೇಕಾಗಿಲ್ಲ. ಈಗ್ಗೆ ಕೆಲವು ಸಾವಿರ ವರ್ಷಗಳ ಹಿಂದಿನ ವರಾತು. ಆಗ ಅಲ್ಲಿ ಕಾಣು 
ತಿದ್ದುದು ಆರು ನಕ್ಷತ್ರಗಳು ಮಾತ್ರ . ಎಂದೇ ನಮ್ಮ ಪೌರಾಣಿಕ ಕಲ್ಪನೆ ಅಲ್ಲಿ ಆರು 
ಮಂದಿ ಕೃತ್ರಿಕಾದೇವಿಯರನ್ನು ಪ್ರತಿಷ್ಠಾಪಿಸಿದೆ. 

ಈಶ್ವರನ ಆತ್ಮರತಿಯಿಂದ ಜನಿಸಿದ ಶಿಶು ಸುಬ್ರಹ್ಮಣ್ಯ ಗಂಗಾನದಿಯಲ್ಲಿ ತೇಲಿ 
ಹೋಗುತ್ತಿದ್ದ . ಅಂದ ಹಾಗೆ ಗಂಗೆಯ ಉಗಮವೆಲ್ಲಿ ? 

ರವಿ : ದೇವಲೋಕದಲ್ಲಿ ಹರಿದು ಶಿವನ ಜಟೆಗೆ ಬಿದ್ದು ಅಲ್ಲಿ ಬಂಧಿತವಾಗಿ 
ಮುಂದೆ ಅಲ್ಲಿಂದ ಹನಿಹನಿಯಾಗಿ ಜಗುಳಿ ಈ ಧರೆಯಲ್ಲಿ ಹರಿಯುತ್ತದೆ, 


ನೋಡೋಣು ಬಾರಾ ನಕ್ಷತ್ರ 


ರಾಮಾ : ಹಿವರಾಲಯದಿಂದ ಕೆಳಕ್ಕೆ ಪ್ರವಹಿಸುತ್ತದೆ. ಶಿವನ ಆವಾಸಸ್ಥಾನ 
ಹಿವರಾಲಯವೆಂಬುದು ಪೌರಾಣಿಕ ಕಲ್ಪನೆ, ಗಂಗಾಪ್ರವಾಹದಲ್ಲಿ ತೇಲಿಹೋಗುತ್ತಿದ್ದ 
ಕಳಾಪುಂಜ ಶಿಶುವನ್ನು ನೋಡಿದ ಆರು ಮಂದಿ ಕೃತ್ತಿಕಾದೇವಿಯರು ಪರಮ ವಾತ್ಸಲ್ಯ 
ಭರಿತರಾಗಿ ಆತನಿಗೆ ಮೊಲೆಹಾಲೂಡಿಸಲು ಧರೆಗಿಳಿದು ಬಂದರು. ಆರು ವಂದಿ ತಾಯಿ 
ಯರು ಏಕಕಾಲದಲ್ಲಿ ಹಾಲು ಎರೆಯಲು ಎದುರು ನಿಂತರೆ ದೇವಾಂಶಸಂಭೂತ ಶಿಶು 
ಏನು ಮಾಡಬೇಕು ? ಸುಬ್ರಹ್ಮಣ್ಯನಿಗೆ ಆ ಕ್ಷಣದಲ್ಲಿ ಆರು ತಲೆಗಳು ಚಿಗುರಿದುವು: 
ಒಬ್ಬೊಬ್ಬ ಕೃತ್ತಿಕಾದೇವಿಯ ಒಂದೊಂದು ಮೊಲೆಗೆ ಒಂದೊಂದು ಬಾಯಿಯಂತೆ. 

ಹೀಗೆಕೃತಿಕಾದೇವಿಯರ ಸೈನ್ಯ ಉಂಡವನಾದ್ದರಿಂದ ಈ ವಂಗುವಿಗೆ ಕಾರ್ತಿಕೇಯ 
ಎಂಬ ಹೆಸರು ಬಂತು. ಗಂಗಾದೇವಿಯಿಂದ ರಕ್ಷಿತನಾದವನಾದ್ದರಿಂದ ಇವನು ಗಾಂಗೇಯ , 
ಶಿವಕುವಕಾರನಾದ್ದರಿಂದ ಈತ ಶಿವನ ಪತ್ನಿ ಗೌರಿಯ ತನಯನೂ ಹೌದು. ಎಂದೇ ಈ 
ಪ್ರಸಿದ್ಧ ಹಾಡು : ಕಾರ್ತಿಕೇಯ ಗಾಂಗೇಯ ಗೌರಿತನಯಾ. 

ಸುಬ್ಬಯ್ಯ : ನಮ್ಮ ಗಣಿತಪ್ರಚಂಡ ಸುಬ್ರಹ್ಮಣ್ಯನಿಗಲ್ಲ, ಆ ಶಿವಪುತ್ರ 
ಸುಬ್ರಹ್ಮಣ್ಯನಿಗೆ ಆರು ತಲೆ ಮೊಳೆತದ್ದರಿಂದಲೇ ಆತನಿಗೆ ಷಣ್ಮುಖ, ಷಡಾನನ' 
ಆರ್ಮೋಗ ವಾಂತಾದ ಹೆಸರುಗಳಿರುವುದು ? 

ರಾವರಾ : ಭಲೆ ಸುಬ್ಬಯ್ಯ ! ಈಗ ಮತ್ತೆ ಕೃತ್ತಿಕಾಗುಚ್ಛ ನೋಡಿ, ಕೃತ್ತಿಕಾ 
ರೋಹಿಣಿ ವಿಸ್ತರಣೆಯ ಮೇಲೆ ಮೃಗಶಿರಾ ಇದೆ. ಅಶ್ವಿನೀ ಭರಣಿ ನಕ್ಷತ್ರಗಳ 
ಪ್ರದೇಶವೂ ಕೃತಿಕಾಗುಚ್ಛದ ಒಂದಿಷ್ಟು ಪಶ್ಚಿಮ ಭಾಗವೂ ಸೇರಿ ಮೇಷ ರಾಶಿ ಆಗು 
ಇದೆ,ಕೃಷ್ಣಾಪ್ರದೇಶದ ಉಳಿದ ಪೂರ್ವಭಾಗ, ರೋಹಿಣಿಪ್ರದೇಶ ಹಾಗೂ ಮೃಗ 
ಶಿರಾಪ್ರದೇಶದ ಒಂದಿಷ್ಟು ಪಶ್ಚಿಮ ಭಾಗ ಸೇರಿ ವೃಷಭರಾಶಿ ನಿರ್ಧರಿತವಾಗುತ್ತದೆ. 
ಆದರೆ ಈ ಬಿಡಿ ವಿವರಗಳಿಗೆ ತಲೆ ಹಾಕಿ ನಾವು ಹಾದಿ ತಪ್ಪಬೇಕಾಗಿಲ್ಲ . ನಕ್ಷತ್ರಪಟಗಳಲ್ಲಿ 
ಇವೆಲ್ಲವನ್ನೂ ಪ್ರಕಟಿಸಿರುತ್ತಾರೆ. ಭೂಮಿಯಲ್ಲಿ ಖಂಡಗಳ ಆಥವಾ ರಾಷ್ಟ್ರಗಳ ಗಡಿಗೆರೆ 
ಗಳಂತೆ ನಕ್ಷತ್ರಪುಂಜ ಮತ್ತು ರಾಶಿಗಳ ಗಡಿಗೆರೆಗಳೂ ಅಂತಾರಾಷ್ಟ್ರೀಯ ಒಡಂಬಡಿಕೆ 
ಯಿಂದ ನಿರ್ಣಯವಾಗಿರುತ್ತವೆ. ಈಗ ಮೇಷ ಮತ್ತು ವೃಷಭ ರಾಶಿಗಳ ಸಾಪೇಕ್ಷ 
ಸ್ಥಾನಗಳು ಹೇಗಿವೆ ಶೈನಿ ? | 

ಶೈನಿ : ವೆಂಷದ ಪೂರ್ವಕ್ಕೆ ವೃಷಭವಿದೆ. 
ರಾಮಾ : ಹಾಗಾದರೆ ಮೇಷದ ಪಶ್ಚಿಮಕ್ಕೆ ಯಾವ ರಾಶಿ ಇರಬೇಕು ರವಿ ? 
ರವಿ : ಮೀನ? 

ರಾವಣಾ : ಸರಿ, ಮೇಷದಿಂದ ವಿಲೀನದವರೆಗೆ ಪಶ್ಚಿಮ - ಪೂರ್ವ ದಿಶೆಯಲ್ಲಿ 
ಒಂದು ಚಕ್ರ ಪೂರ್ತಿ ಆಗುವುದರಿಂದ ಮೀನದ ಪೂರ್ವಕ್ಕೆ ಮೇಷ, ಇದರ ಪೂರ್ವಕ್ಕೆ 
ವೃಷಭ ಇತ್ಯಾದಿ ಇರತಕ್ಕದ್ದು . 

ರವಿ : ಮೀನರಾಶಿಯನ್ನು ತೋರಿಸಬಹುದೇ ? 
ರಾವಣಾ : ಪ್ರತ್ಯೇಕವಾಗಿನೋಡಲಾಗುವುದಿಲ್ಲ. ಏಕೆಂದರೆ ಇದನ್ನು ರೂಪಿಸುವ 


೫೫ 


ಕಾರ್ತಿಕೇಯ ಗಾಂಗೇಯ ಗೌರಿತನಯಾ ! 


ನಕ್ಷತ್ರಗಳು ಅತಿ ಕ್ಷೀಣಕಾಂತಿಯವಾಗಿದ್ದು ದೂರದೂರ ಹರಡಿಹೋಗಿವೆ. ನಕುಲಪುಂಜ 
ವಿರುವ ನೆಲೆಯಲ್ಲಿ ಮೀನರಾಶಿ ಇದೆಯೆಂದು ತಿಳಿದುಕೊಂಡರೆ ಸಾಕು . ಅಲ್ಲದೇ ಮೀನ 
ರಾಶಿಯು ಎರಡು ಸದಸ್ಯ ತಾರೆಗಳನ್ನು ಈಗಾಗಲೇ ಪರಿಚಯಿಸಿಕೊಂಡಿದ್ದೇವೆ. ಪೂರ್ವಾ 
ಭಾದ್ರಾ ಹಾಗೂ ಉತ್ತರಾಭಾದ್ರಾ ಒಟ್ಟು ನಾಲ್ಕು ಇರುವ ಈ ತಾರೆಗಳು ನಕುಲದ 
ಬಾಹುಗಳನ್ನು ವ್ಯಾಖ್ಯಿಸುತ್ತವೆ. 

ಸುಬ್ರಹ್ಮಣ್ಯ: ಮೀನರಾಶಿ ನಕುಲಪುಂಜದ ವಲಯದಲ್ಲಿದೆ. ಅದೀಗ ಪಶ್ಚಿವಾಕಾಶ 
ದಲ್ಲಿದೆ. ಅದರ ಪೂರ್ವಕ್ಕೆ ಮೇಷ ರಾಶಿ ಇದೆ. ಇದು ಈಗ ಯಾವ್ರತ್ತರದಲ್ಲಿದೆ 
ಪಶ್ಚಿಮಕ್ಕೆ ಹೊರಳಲು ಒಲವು ತೋರಿಸುತ್ತಿದೆಯೋ ಎಂಬಂತೆ, ಇದರ ಪೂರ್ವಕ್ಕೆ 
ವೃಷಭರಾಶಿಯಿದೆ. ಪ್ರಾಯಶಃ ಇದೇ ಧಾಟಿಯಲ್ಲಿ ಮುಂದುವರಿದರೆ, ವೃಷಭರಾಶಿಯ 
ಪೂರ್ವಕ್ಕೆ ಮಿಥುನರಾಶಿ ಇರಬೇಕು, ಇತ್ಯಾದಿ. 

ನನಗೀಗ ಎರಡು ಸಂದೇಹಗಳಿವೆ. ಮೊದಲನೆಯದುಮೀನ, ಮೇಷ, ವೃಷಭ 
ಮುಂತಾದವನ್ನು ರಾಶಿಗಳೆಂದೂ ನಕುಲ, ಕುಂತಿ, ಮಹಾವ್ಯಾಧ ಮುಂತಾದವನ್ನು 
ಪುಂಜಗಳೆಂದೂ ಕರೆಯುವುದರ ವೈಶಿಷ್ಟ್ಯವೇನು ? 

ರಾವಣಾ : ಅಂದರೆ ಕೆಲವು ನಕ್ಷತ್ರ ಸಮುದಾಯಗಳನ್ನು ರಾಶಿಗಳೆಂದೂ ಬೇರೆ 
ಕೆಲವು ನಕ್ಷತ್ರ ಸಮುದಾಯಗಳನ್ನು ಪುಂಜಗಳೆಂದೂ ಕರೆಯಲು ಸ್ಪಷ್ಟ ಕಾರಣವೇನಾ 
ದರೂ ಇದೆಯೇ ಎಂಬುದು ತಾನೇ ನಿನ್ನ ಒಂದನೆಯ ಪ್ರಶ್ನೆ ? ಇರಲಿ. ಮುಂದಿನದು ? 

ಸುಬ್ರಹ್ಮಣ್ಯ : ವೇಷದಿಂದ ತೊಡಗಿ ಮೀನದ ವರೆಗಿನ ದ್ವಾದಶ ರಾಶಿಗಳನ್ನು 
ಪಶ್ಚಿಮ - ಪೂರ್ವ ದಿಶೆಯಲ್ಲಿ ಅಂಕಿಸಿದೆ ಎಂದು ಹೇಳಿದಿರಿ . ಇದು ಸ್ವಲ್ಪ ಅಸಹಜವೆನ್ನಿಸು 
ತದೆ. ಏಕೆಂದರೆ ಆಕಾಶಕಾಯಗಳೆಲ್ಲವೂ ಸತತ ಪೂರ್ವ - ಪಶ್ಚಿಮ ದಿಶೆಯಲ್ಲಿ ಚಲಿಸು 
ವುದು ನಮಗೆ ಯಾವಾಗಲೂ ಕಾಣುತ್ತಿರುವ ದೃಶ್ಯ . ಆದ್ದರಿಂದ ಪೂರ್ವ- ಪಶ್ಚಿಮ 
ದಿಶಾಚಲನೆ ಖಗೋಳದ ಸಹಜ ಗತಿ ಎಂದು ಭಾವಿಸಬಹುದು. ಅಂದಮೇಲೆ ದ್ವಾದಶ 
ರಾಶಿಗಳೂ ಪೂರ್ವ- ಪಶ್ಚಿಮ ದಿಶೆಯಲ್ಲಿಯೇ ಕ್ರಮಾಂಕಿತವಾಗಿದ್ದರೆ ಸರಿಯಾಗಿರುತ್ತಿ 
ತೆಂಬುದು ನನ್ನ ತರ್ಕ , ಆದರೆ ವಾಸ್ತವ ಸ್ಥಿತಿ ಹೀಗಿಲ್ಲ. ಇದರ ಕಾರಣವೇನು ? 

ರಾಮರಾ : ಗಣಿತಪ್ರಚಂಡ! ಮೂಲಭೂತಸಂದೇಹಗಳನ್ನು ಎತ್ತುವುದರಲ್ಲಿ ನೀನು 
ಬಲು ನಿಸ್ಸಿಮ ಕಣೋ ; ಆದರೆ ಇವುಗಳಿಗೆ ಉತ್ತರಹೇಳಲು ಬೇರೆಯೇ ಒಂದು 
ಬೈಠಕ್ಕನ್ನು ಏರ್ಪಡಿಸಬೇಕು. ಏಕೆಂದರೆ ನಕ್ಷತ್ರಪುಂಜಗಳ ಬಗ್ಗೆ ನಾವು ತಿಳಿಯಬೇಕಾ 
ದದ್ದು ಇನ್ನೂ ಸಾಕಷ್ಟಿದೆ. ಮುಂದಿನ ಸಲ ನಾವುಸೇರಿದಾಗ ನಿನ್ನ ಸಂದೇಹಗಳನ್ನು 
ಆಮೂಲಾಗ್ರ ಚರ್ಚಿಸೋಣ. ಸದ್ಯ ಇವೆಲ್ಲವನ್ನೂ ಬದಿಗಿರಿಸಿ ಆಕಾಶದ ಉತ್ತರ ವಲಯ 
ವನ್ನು ಗಮನಿಸೋಣ. 

ಮಹಾವ್ಯಾಧ ನಡು ಆಗಸದಿಂದ ಯಶಾಷ್ಟೋತ್ತರಕ್ಕೆ ಬಡ್ತಿ ಪಡೆಯುವುದರಲ್ಲಿದೆ. 
ಆದ್ರ್ರಾ -ರೋಹಿಣೀ ರೇಖೆಯ ಪೂರ್ವ -ಉತ್ತರಕ್ಕೂ ಕುಂತೀ - ವಾರ್ಥ ಪುಂಜಗಳ 


ನೋಡೋಣು ಬಾರಾ ನಕ್ಷತ್ರ 


ಪೂರ್ವ- ದಕ್ಷಿಣಕ್ಕೂ ಹರಡಿಹೋಗಿರುವ ಹಲವಾರು, ಕನಿಷ್ಠ ಪಕ್ಷ ನಾಲ್ಕಾದರೂ 
ನಕ್ಷತ್ರಗಳನ್ನು ಗುರುತಿಸಿ ಅವು ಎಂಥ ಚಿತ್ರವನ್ನು ಬಿಂಬಿಸುತ್ತವೆಂದು ಹೇಳಿನೋಡೋಣ. 

- ಸುಬ್ರಹ್ಮಣ್ಯ : ನಾನು ಗುರುತಿಸಿಯೇ ಬಿಟ್ಟೆ ಸಾರ್ , ಅದೊಂದು ಮಹಾ 
ತ್ರಾಪಿಜ್ಯ - ವಂಹಾವ್ಯಾಧದಂತೆಯೇ ( ಚಿತ್ರ 13 ), ಇಲ್ಲ, ಒಂದು ವ್ಯತ್ಯಾಸ ಕಾಣುತ್ತಿ 
ದೈನೆ, ಮಹಾವ್ಯಾಧದ ಯಾವಕೋನವೂ ಲಂಬಕೋನವಲ್ಲ. ಸವು ಉದ್ದದ ಬಾಹು 
ಗಳು ಅಲ್ಲಿಲ್ಲ. ಆದ್ದರಿಂದ ಅದೊಂದು ಸಾಧಾರಣ ತ್ರಾಪಿಜ್ಯ ವಕಾತ್ರ . ಆದರೆ ಈಗ 
ನಾನ ಮಹಾವ್ಯಾಧದ ಉತ್ತರದಲ್ಲಿ ಉತ್ತರಾಕಾಶದ ಎತ್ತರದಲ್ಲಿ ಗುರುತಿಸಿರುವ 
ತ್ರಾಪಿಜ್ಯ ಹೀಗಲ್ಲ . ಇದರ ಒಂದು ಶೃಂಗ ಲಂಬಕೋನ. ಈ ಶೃಂಗವನ್ನು ರಚಿಸುವ 
ಎರಡು ಬಾಹುಗಳು ಸ್ಕೂಲವಾಗಿ ಸಮವಾಗಿವೆ . ಅಲ್ಲದೇ ಈ ಹೊಸತ್ರಾಪಿಜ್ಯದ 
ಪೂರ್ವಬಾಹು ಮಹಾವ್ಯಾಧದ ಪೂರ್ವಬಾಹುವಿಗೆ ಬಹುತೇಕ ಸವಾಂತರವೂ ಆಗಿದೆ. 


ಬ್ರಹ್ಮ ಹೃದಯ 


ವಿಜಯಸಾಚ ಫಿ 
ದ್ವಿತೀಯ 


ಪಾ | ಡಿ . 


ವಿ ಯ 
ವಿಓ ಮಸಾಲೆ 

ಅಷ್ಟಮ 'A ' 


ಚಿತ್ರ 16 , ವಿಜಯಸಾರಥಿಯನ್ನು ಸ್ಕೂಲವಾಗಿ ನೋಡಿದಾಗ ಅಗ್ನಿ , ವಿಜಯಸಾರಥಿ 
ಅಷ್ಟಮ, ವಿಜಯಸಾರಥಿದ್ವಿತೀಯ ಮತ್ತು ಬ್ರಹ್ಮಹೃದಯ ರಚಿಸುವ ( ಮತ್ತು ವಿಜಯ 
ಸಾರಥೀದ್ವಿತೀಯದಲ್ಲಿ ಲಂಬಕೋನವಿರುವ) ಚತುರ್ಭುಜ ಮಾತ್ರ ಕಾಣುತ್ತದೆ, 

ಕಳಿತ ಮಾವಿನ ಹಣ್ಣಿನ ಆಕಾರವಲ್ಲ 


ರಾಮಾ : ಶಾಭಾಸ್ ! ಈ ಆಕೃತಿಗೆ ವಿಜಯಸಾರಥಿ ಎಂದು ಹೆಸರು. ಇದರ 
ಆಕಾರ ಮೇಲುನೋಟಕ್ಕೆ ಲಂಬಕೋನ ಸಮದ್ವಿಭುಜ ತ್ರಾಪಿಜ್ಯವೆಂದು ಭಾಸವಾಗು 
ವುದು ದಿಟ . ಆದರೆ ಇದೇ ವಲಯದಲ್ಲಿ ಇನ್ನೂ ನಾಲ್ಕು ನಕ್ಷತ್ರಗಳನ್ನಾದರೂ 
ಹೆಕ್ಕಿ ಆಸುಪಾಸಿನ ಈ ಎಂಟು ನಕ್ಷತ್ರಗಳನ್ನು ಕಲ್ಪನೆಯ ಎಳೆಗಳಿಂದ ಹೆಣೆಯುವುದು 
ಸಾಧ್ಯವಿದೆ. ಹೀಗೆ ವರಾಡಿದುದಾದರೆ ನಿಮಗೆ ಅಲ್ಲೊಂದು ಭಾರೀಗಾತ್ರದ ಮಾವಿನ ಹಣ 
ಕಾಣುತ್ತದೆ, 
ಸುಬ್ಬಯ್ಯ : ಕಂಡೆ ನಾನಲ್ಲೊಂದು ಚೂತಫಲ ; ಅದರೆ ಸವಿ 

ಉಂಡೆ ನಾ ಮೃದು ಮಧುರ ದಿವ್ಯಸಂಧ್ಯೆ 


ಕಾರ್ತಿಕೇಯ ಗಾಂಗೇಯ ಗೌರಿತನಯ ಶಾ ! 


ರಾವರಾ : ಶಿಶು ಆಂಜನೇಯ ಉದಯರವಿಯನ್ನು ತನಗೆ ತಿನ್ನಲು ಒದಗಿರುವ 
ಹಣ್ಣೆಂದು ಭಾವಿಸಿ ಗಗನಕ್ಕೆ ಜಿಗಿದನಂತೆ. ಅವನೋ ಕಪಿ, ಸಹಜವಾಗಿ ಅತಿ, ನಮ್ಮ ಈ 
ಅಭಿನವ ಕಪೀಶ್ವರ ಕಲ್ಪನೆಯಲ್ಲೇ ಆ ಕಾರ್ಯ ಮಾಡಿ ಮುಗಿಸಿದ ಮಹಾಮತಿ ! ಈಗ 
ನೋಡಿ, ಆಕಾಶದ ಈ ವರಾವಿನಹಣ್ ವಿಜಯಸಾರಥಿ. ಇದರ ತೊಟ್ಟು ಮತ್ತು 
ಮೂಗು ಎಲ್ಲಿ ಹೇಗೆ ಇವೆ ಹೇಳು ಇಬ್ರಾಹಿವರ್‌ , 
- ಇಬ್ರಾಹಿಮ್ : ತೊಟ್ಟು ವೃಷಭರಾಶಿಯ ಕಡೆಗಿದೆ, ಮೂಗು? 
ರಾವರಾ : ಸರಿ, 
ರವಿ : ನನಗೆ ಕಾಣುತ್ತಿದೆ - ಪಶ್ಚಿಮಾಭಿಮುಖವಾಗಿದೆ. 

ರಾವಣಾ : ಸರಿ, ವಠಾವಿನಹಣ್ಣಿನ ಮಗು ಅಂದಿರಲ್ಲ. ಅಲ್ಲಿ ವಿಜಯಸಾರಥಿ 
ಪುಂಜದ ಅತ್ಯುಜ್ವಲ ನಕ್ಷತ್ರವಿದೆ. ಪುಂಜವನ್ನು ತ್ರಾಪಿಜ್ಯವಾಗಿ ನೋಡಿದುದಾದರೆ ಈ 
ನಕ್ಷತ್ರ ತ್ರಾಪಿಜ್ಯದ ಉತ್ತರಬಾಹುವಿನ ಪಶ್ಚಿಮ ಕೊನೆ. ಇದರ ಹೆಸರು ಬ್ರಹ್ಮ 
ಹೃದಯ , ಇದೇ ಬಾಹುವಿನ ಪೂರ್ವ ಕೊನೆಯಲ್ಲಿರುವ ನಕ್ಷತ್ರ ವಿಜಯಸಾರಥಿ 
ದ್ವಿತೀಯ . ಇದರೆ ದಕ್ಷಿಣಕ್ಕೆ ವಿಜಯಸಾರಥೀಅಷ್ಟಮವಿದೆ , ಇಲ್ಲಿಂದ ಪಶ್ಚಿಮ 
ದಕ್ಷಿಣಕ್ಕೆ ಸಾಗಿದರೆ ನಾವು ತಲಪುವ ನಕ್ಷತ್ರದ ಹೆಸರು ಅಗ್ನಿ , ಹೀಗೆ ಬ್ರಹ್ಮಹೃದಯ , 
ವಿಜಯಂಸಾರಥೀದ್ವಿತೀಯ , ವಿಜಯಸಾರಥೀಅಷ್ಟಮ ಮತ್ತು ಅಗ್ನಿ ನಕ್ಷತ್ರಗಳು ರಚಿ 
ಸುವ ತ್ರಾಪಿಜ್ಯದಲ್ಲಿ ಯಾವ ಬಾಹುಗಳು ಸಮವಾಗಿವೆ ಶೈನಿ ? 

ಶೈನಿ : ಉತ್ತರ ಮತ್ತು ಪೂರ್ವಬಾಹುಗಳುಸ್ಕೂಲವಾಗಿ ಸಮವಾಗಿವೆ. 
ರಾವಣಾ : ವಿವರಿಸು ರವಿ . 

ರವಿ : ಬ್ರಹ್ಮಹೃದಯ...ವಿಜಯಸಾರಥೀದ್ವಿತೀಯ ರೇಖೆ ಉತ್ತರ ಬಾಹು. 
ವಿಜಯಸಾರಥೀದ್ವಿತೀಯ - ವಿಜಯಸಾರಥೀಅಷ್ಟಮ ಪೂರ್ವಬಾಹು. 

ರಾವಣಾ : ಲಂಬಕೋನವೆಲ್ಲಿದೆ ಇಬ್ರಾಹಿಮ್ ? 
ಇಬ್ರಾಹಿಮ್ : ವಿಜಯಸಾರಥೀದ್ವಿತೀಯ ನಿರ್ಧರಿಸುವ ಶೃಂಗ ಲಂಬಕೋನ 

ರಾಮಾ : ಈಗ ಬ್ರಹ್ಮಹೃದಯದ ಮೇಲೆ ಲಕ್ಷ ಸಾಂದ್ರೀಕರಿಸಿ, ಇದು ಲಭ್ಯ 
ಕದ ಮರಿಯೋ ಎನ್ನುವಷ್ಟು ಕಾಂತಿಯುತವಾಗಿದೆ, ಮಹಾವ್ಯಾಧದ ಮೇಖಲೆಯನ್ನು 
ದಕ್ಷಿಣಕ್ಕೆ ವಿಸ್ತರಿಸಿ ಈ ರೇಖೆಯ ಪಶ್ಚಿಮಕ್ಕೆ ಇರುವ ನೀಲವರ್ಣದ ಮಹೋಜ್ವಲ 
ನಕ್ಷತ್ರವನ್ನು ಗುರುತಿಸುವುವು ಸುಲಭ. ಇದೇ ಲಂ . ಇರುಳ ಬಾನಿನ ಸಕಲ ನಕ್ಷತ್ರ 
ಗಳ ಸಾಲಿನಲ್ಲಿ ಪರಮೋಜೂಲ ನಕ್ಷತ್ರ . 

- ಲುಬ್ಬಕದಿಂದ ಉತ್ತರಾಭಿಮುಖವಾಗಿ ಜಿಗಿದು ಕೆಂಪುನಕ್ಷತ್ರ ಆದ್ರ್ರಾದಲ್ಲಿ ಕ್ಷಣ 
ಕಾಲ ತಂಗಿ ಮುಂದೆ ಬ್ರಹ್ಮ ಹೃದಯದಲ್ಲಿ ಇಳಿಯಬೇಕು. ಆಗ ನಕ್ಷತ್ರಗಳ ಸಾಪೇಕ್ಷ 
ಉಜ್ಜಲತೆ ಕುರಿತಂತೆ ಒಂದು ಹೋಲಿಕೆ ತಿಳಿಯುತ್ತದೆ : ಲುಬ್ದಕ ವಜ್ರ , ಆದ್ರ್ರಾ 
ವರಾಣಿಕ್ಯ , ಬ್ರಹ್ಮಹ್ಮದಯವಾದರೋ ಪುಷ್ಯರಾಗ. 

ಅಗ್ನಿ ನಕ್ಷತ್ರ ಕುರಿತು ಒಂದು ವರಾತು, ಅದು ಎಲ್ಲಿದೆತೋರಿಸು ಸುಬ್ಬಯ್ಯ , 


೫೮ 


ನೋಡೋಣು ಬಾರಾ ನಕ್ಷತ್ರ 


ಸುಬ್ಬಯ್ಯ : ವಿಜಯಸಾರಥೀಪುಂಜದ ಉತ್ತರ- ಪೂರ್ವ ಶೃಂಗದಿಂದ ದಕ್ಷಿಣ 
ಪಶ್ಚಿಮ ದಿಶೆಗೆ ಚಾಚಿರುವ ಬಾಹುವಿನ ಕೊನೆ ನಕ್ಷತ್ರ , ಲಂಬಕೋನದ ನೇರಿದಿರು ಶೃಂಗ. 

ರಾವರಾ : ನಿಜಕ್ಕೂ ಅಗ್ನಿ ನಕ್ಷತ್ರ ವಿಜಯಸಾರಥೀಪುಂಜದ ಸದಸ್ಯ ತಾರೆ ಅಲ್ಲ , 
ವೃಷಭರಾಶಿಯ ಸದಸ್ಯ , 

- ಸುಬ್ರಹ್ಮಣ್ಯ : ಯಶಾವ ನಕ್ಷತ್ರ ಯಾವ ರಾಶಿಯ ಅಥವಾ ಪುಂಜದ ಸದಸ್ಯ ಎಂದು 
ನಿರ್ಧರಿಸುವುದು ಹೇಗೆ ? 

ರಾವಣಾ : ವಕಾನವನಿಗೆ ಮೊದಲು ಗೋಚರವಾಗುವುದು ಆಕಾಶಗೋಳದಲ್ಲಿಯ 
ಅಸಂಖ್ಯ ರಂಗವಲ್ಲಿಗಳು. ಇವೇ ನಕ್ಷತ್ರ ಚಿತ್ರಗಳು , ಕಾಲಸಂದಂತೆ ಮಾನವ ಇವುಗಳ 
ಸುತ್ತ ಕಲ್ಪನೆ ಹಾಗೂ ಅನುಭವ ಬೆರೆತ ಐತಿಹ್ಯಗಳನ್ನು ಹೆಣೆದ. ಹೀಗೆ ಪರಂಪರಾಗತ 
ವಾಗಿ ಪ್ರತಿಯೊಂದು ನಕ್ಷತ್ರಪುಂಜದ ವ್ಯಾಪ್ತಿ ಅಥವಾ ಗಡಿ ಮತ್ತು ಆ ಪುಂಜದ ಸದಸ್ಯ 
ತಾರೆಗಳ ವಿವರಗಳು ನಿರ್ಣಿತವಾದುವು ಭೂಮಿಯಲ್ಲಿ ಖಂಡ , ದೇಶ, ರಾಜ್ಯ , ನಗರ 
ಮುಂತಾದವು ವಿಕಾಸಗೊಳ್ಳುವಂತೆ ಪ್ರತಿಯೊಂದರ ಮಲವೂ ಅಜ್ಞಾತ ಭೂತದಲ್ಲಿ, 
ಅಂದಿನ ಸೀಮಿತ ಜ್ಞಾನದಲ್ಲಿ ಮತ್ತು ನೈಸರ್ಗಿಕ ವಿತಿಗಳಲ್ಲಿ ಹುದುಗಿಹೋಗಿದೆ, 

ಜ್ಞಾನವಾಹಿನಿಯ ಹರಿವು ಒಂದು ಘಟ್ಟ ತಲಪಿದಾಗ ಖಗೋಳದ ವೈಜ್ಞಾನಿಕ 
ಅಧ್ಯಯನ ಆರಂಭವಾಯಿತು. ಆಗ ಪುಂಜಗಳ ಗಡಿಗಳನ್ನೂ ಸದಸ್ಯತಾರೆಗಳನ್ನೂ ಕರಾರು 
ವಾಕ್ಕಾಗಿ ನಿರ್ಧರಿಸಿ ವಿವರಿಸುವುದು ಅಗತ್ಯವೆನ್ನಿಸಿತು . ಹೀಗೆ ಖಗೋಳಪಟಗಳು ತಯಾ 
ರಾದುವು - ಭೂಪಟಗಳಂತೆ. ಪುಂಜಗಳ ಗಡಿಗಳನ್ನು ಗುರುತಿಸಲಾಯಿತು - ಭೂಪಟ 
ಗಳಲ್ಲಿ ದೇಶಗಳ ಮೇರೆಗಳನ್ನು ಚಿತ್ರಿಸುವಂತೆ, ಇಲ್ಲೆಲ್ಲ ಆಧಾರವಾಗಿ ನಿಂತದ್ದು ವರಂಪರೆ 
ಒದಗಿಸಿದ ಅನುಭವಜನ್ಯ ಸ್ಕೂಲಚಿತ್ರ , 

ಉದಾಹರಣೆಗೆ ಭಾರತ ಪರ್ಯಾಯದ್ವೀಪವನ್ನೇ ಪರಿಶೀಲಿಸೋಣ. ಕೇವಲ 
ನೈಸರ್ಗಿಕ ಮೇರೆಗಳನ್ನು ಆಧರಿಸಿದ್ದಾದರೆ ಇಂದಿನ ಪಾಕಿಸ್ತಾನ, ಭಾರತ, ಬಾಂಗ್ಲಾದೇಶ, 
ಬವರ್ಣಾ ಮುಂತಾದ ಸಮಸ್ತ ನೆಲಭಾಗಗಳನ್ನ ಒಂದೇ ಗಡಿಯೊಳಗೆ ಗುರುತಿಸಬೇಕಾ 
ದೀತು. ಆದರೆ ಅಸಂಖ್ಯ ವರಾನವೀಯ ಕಾರಣಗಳಿಂದಾಗಿ ಇತಿಹಾಸ, ಸಂಸ್ಕೃತಿ, 
ಬಲಾಬಲ, ರಾಜಕಾರಣ, ಆರ್ಥಿಕತೆ ಇತ್ಯಾದಿ - ಈ ಪರ್ಯಾಯದ್ವೀಪ ಹಲವಾರು 
ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜಿತವಾಗಿದೆ ; ಮತ್ತು ಆಯಾ ರಾಷ್ಟ್ರದ ಮೇಲೆ ನಿರ್ಣಿತ 
ವಾಗಿದೆ. ಆಕಾಶರಾಜ್ಯದಲ್ಲಿಯೂ ಹೀಗೆಯೇ ಒಂದು ವ್ಯತ್ಯಾಸದ ಹೊರತಾಗಿ , 
ಅದೇನೆಂದರೆ ಅಲ್ಲಿ ಗಡಿ ಉಲ್ಲಂಘನೆ, ಅತಿಕ್ರಮಣ ಅಥವಾ ಯುದ್ಧವಿಲ್ಲ. ಯುದ್ಧ 
ನಿಮಗೆ ತಿಳಿದಿರುವಂತೆ , ವರಾನವನ ಏಕೈಕ ಆಸ್ತಿ ! ಆದ್ದರಿಂದ ಯಾವುದೇ ಪುಂಜದ 
ವ್ಯಾಪ್ತಿ ಎಷ್ಟು , ಅದರ ಸದಸ್ಯತಾರೆಗಳಾವುವು ಮುಂತಾದ ಪ್ರಶ್ನೆಗಳಿಗೆ ಸುಲಭ 
ಉತ್ತರವಿಲ್ಲ. ಇವು ಹೇಗೂ ಸದ್ಯ ಪ್ರಸರಿತವಲ್ಲ . ಇಂದಿನ ಬೈಠಕ್ಕನ್ನು ಸವರಾರೋಪಿ 
ಸುವ ಮೊದಲು ನಾವು ಇಲ್ಲಿಯ ತನಕ ಕಲಿತ ಸಂಗತಿಗಳನ್ನು ಒಮ್ಮೆ ಸಿಂಹಾವ 
ಲೋಕಿಸೋಣ. ಆಕಾಶದ ಅತ್ಯಂತ ಉಜ್ವಲ ತಾರೆಯಾದ ಲುಬ್ಧಕದಿಂದ ತೊಡ 
ಗೋಣ, ಸುಬ್ರಹ್ಮಣ್ಯ ! ನಿನ್ನಿಂದಲೇ ಈ ಕ್ಷಿಪ್ರ ಅವಲೋಕನ ಆರಂಭವಾಗಲಿ , 


ಅದೇನೆಂದರೆ ಅಲ್ಲಿ ಗಡಿಅವನ ಏಕೈಕ ಆಸ್ತಿ ಅಂತಾದ ಪ್ರಶ್ನೆಗಳಿಗೆ ಸರಿ 


ಕಾರ್ತಿಕೇಯ ಗಾಂಗೇಯ ಗೌರಿತನಯಾ ! 


೫೯ 


ಸುಬ್ರಹ್ಮಣ್ಯ : ಲುಬ್ಧಕವೀಗ ಪೂರ್ವ- ದಕ್ಷಿಣ ಆಕಾಶದ ಚಡಾವನ್ನೇರುತ್ತಿದೆ. 
ಮಹಾಶ್ವಾನಪುಂಜದ ಪ್ರಥಮತಾರೆ ಇದು. 

ರವಿ : ಲುಬ್ಬಕದಿಂದ ನನ್ನ ದೃಷ್ಟಿಯನ್ನು ಬಾನಿನ ಉತ್ತರ- ಪಶ್ಚಿಮದ ಎತ್ತರಕ್ಕೆ 
ಹರಿಸುತ್ತೇನೆ. ಮಹಾವ್ಯಾಧಪುಂಜದ ಒಳಹೊಕ್ಕು ಅದರ ವಖಲೆಯನ್ನು ಕೆತ್ತಿರುವ 
ಮೂರು ಏಕರೇಖಾಸ್ಯ ತಾರೆಗಳನ್ನು ನೋಡುತ್ತೇನೆ. 

ಶೈನಿ : ಈ ಪುಂಜದ ಪೂರ್ವ- ಉತ್ತರ ಶೃಂಗದಲ್ಲಿರುವ ಕೆಂಪು ನಕ್ಷತ್ರ ಆದ್ರ್ರಾ 
ಹಣೆಗೆ ಕುಂಕುಮವಿಟ್ಟಂತೆ ಶೋಭಿಸುತ್ತಿದೆ. 
- ಸುಬ್ಬಯ್ಯ : ಕುಂಕುವರಿವಲ್ಲ ವರಾಣಿಕ್ಯ . ಸಹಜವಾಗಿ ನನ್ನ ನೋಟ ಆಕಾಶದ 
ಇನ್ನೊಂದು ಮಾಣಿಕ್ಯವಾದ ರೋಹಿಣಿಯತ್ತ ಹೊರಳುತ್ತದೆ. ಇಲ್ಲಿಯ V - ಆಕೃತಿ 
ವೃಷಭರಾಶಿಯನ್ನು ಸೂಚಿಸುತ್ತದೆ. 

ಇಬ್ರಾಹಿಮ್ : ಆದ್ರ್ರಾ -ರೋಹಿಣಿ ರೇಖೆಯ ಮೇಲೆ, ಮಹಾವ್ಯಾಧದ 
ಉತ್ತರ ಬಾಹುವಿನ ತುಸು ಹೊರಕ್ಕೆ , ಇರುವ ಬೆಳಕಿನ ಪಸೆ ಮೃಗಶಿರಾ, 

ಸುಬ್ರಹ್ಮಣ್ಯ : ವೃಷಭ ಎನ್ನಿ ರೋಹಿಣಿ ಎನ್ನಿ ಒಡನೆ ನೆನಪಿಗೆ ಬರುವುದು 
ಕೃತ್ತಿಕಾಗುಚ್ಛ , ರೋಹಿಣಿಯ ತುಸು ಪಶ್ಚಿಮಕ್ಕಿರುವ ಈ ನಿಕಟ ಒಕ್ಕೂಟದಲ್ಲಿ ಏಳು 
ಬಿಡಿ ನಕ್ಷತ್ರಗಳಿವೆ, ನಿಕಟವಾಗಿ ಸೇರಿಕೊಂಡಿವೆ. 

ರವಿ : ಕೃತಿಕೆಯಿಂದ ಮುಂದಿನ ನೆಗೆತ ಅಗ್ನಿಗೆ, ಇದು ವೃಷಭರಾಶಿಯ ಸದಸ್ಯ . 
ಆದರೆ ಖಗೋಳಪಟದಲ್ಲಿ ಇದನ್ನು ವಿಜಯಸಾರಥಿಪುಂಜದ ಸದಸ್ಯ ತಾರೆಯಾಗಿ 
ಚಿತ್ರಿಸಿರುವುದು ವಾಡಿಕೆ , 

ಕೈನಿ : ಮಹಾವ್ಯಾಧಪುಂಜದ ಉತ್ತರಕ್ಕಿದ ವಿಜಯಸಾರಥಿ , ಸುವಕಾರು ಎಂಟು 
ನಕ್ಷತ್ರಗಳು ರಚಿಸುವ ಬಲಿತ ವರಾವಿನ ಹಣ್ಣಿನ ಆಕಾರ, ಮೇಲುನೋಟಕ್ಕೆ ಲಂಬ 
ಕೋನಸಮದ್ವಿಭುಜ ತ್ರಾಪಿಜ್ಯ , ದಕ್ಷಿಣ ಬಾಹುವಿನ ಪೂರ್ವಕೊನೆಯ ನಕ್ಷತ್ರ ಅಗ್ನಿ , 

ಸುಬ್ಬಯ್ಯ : ಪೂರ್ವಬಾಹುವಿನ ದಕ್ಷಿಣ ಕೊನೆಯ ನಕ್ಷತ್ರ ವಿಜಯಂಸಾರಥಿ 
ಅಷ್ಟಮ , ಉತ್ತರಕೊನೆಯ ನಕ್ಷತ್ರ ವಿಜಯಸಾರಥೀದ್ವಿತೀಯ , ಉತ್ತರ ಬಾಹುವಿನ 
ಪಶ್ಚಿಮ ಕೊನೆಯ ನಕ್ಷತ್ರ ಬ್ರಹ್ಮಹೃದಯ , ಇದೇ ಈ ಪುಂಜದ ಅತ್ಯುಜ್ಜಲತಾರೆ. 

- ರಾವರಾ : ವಿಜಯಸಾರಥೀದ್ವಿತೀಯದಲ್ಲಿಯ ಕೊನಸುವರಾರಾಗಿ ಲಂಬಕೋನ. 
ಇನ್ನು ನಕುಲ, ದೌಪದಿ, ಕುಂತಿ ಹಾಗೂ ಪಾರ್ಥಪುಂಜಗಳ ಬಗ್ಗೆ ನಿಮಗೆ ಹೇಗೂ 
ಚೆನ್ನಾಗಿ ತಿಳಿದಿದೆ. ನಕ್ಷತ್ರ ಸಭಾಪತಿ ಧ್ರುವತಾರೆ ಈ ಎಲ್ಲ ಚಟುವಟಿಕೆಗಳಿಗೆ ಸಾಕ್ಷಿ 
ಭೂತವಾಗಿ ಅಲ್ಲಿ ನಿಂತಿದೆ ಅಲ್ಲಾಡದೇ , ವಾಸ್ತವವಾಗಿ ಡಿಸೆಂಬರ್ , ಜನವರಿ ತಿಂಗಳು 
ಗಳು ನಕ್ಷತ್ರವೀಕ್ಷಣೆಗೆ ಅತ್ಯಂತ ಪ್ರಶಸ್ತ ಶ್ರಾಯ. ತಾರೆಗಳ ಚಿರಂತನ ವತೂಕಶ್ಲೋಕ 
ಈ ಅವಧಿಗಿಂತ ಮಧುರವಾಗಿ ಬೇರಾವ ಅವಧಿಯಲ್ಲಿಯೂ ನಮ್ಮ ಹೃದಯಗಮ್ಮ 
ವಾಗುವುದಿಲ್ಲ. ಇದನ್ನು ಆಲಿಸಿ ಅರಿತು ಇದಕ್ಕೆ ಸ್ಪಂದಿಸಿ ಆನಂದಿಸಲು ನಾವು ವಾಡ 
ಬೇಕಾದದ್ದಿಷ್ಟೆ : ಕಣ್ತೆರೆದಿರಲಿ , ಕಿವಿ ಬಿಚ್ಚಿರಲಿ, ಮನ ಮುಕ್ತವಾಗಿರಲಿ, ಆದರೆ 


೬೦ 


ನೋಡೋಣು ಬಾರಾ ನಕ್ಷತ್ರ 


ಬಾಯ ಬಂದ್ ಆಗಿರಲಿ, ಶ್ರುತಗಾನವಭಿರಾಮವುಶ್ರುತಗಾನವಂಭಿರಾವುತರಮ್ . 
ಅಂದರೆ heard melodies are sweet , but those unheard are sweeter 
ಎಂಬ ಕವಿ ವಾಣಿಯ ಧ್ವನ್ಯರ್ಥ ಹಾಗೂ ಗೂಢಾರ್ಥ ಸ್ಪಷ್ಟವಾಗುವುದು ಈ ಸಂದರ್ಭ 
ದಲ್ಲೇ . ನೀವೆಂದಾದರೂ ನಕ್ಷತ್ರಪಟ ನೋಡಿದ್ದೀರಾ? 

- ಸುಬ್ರಹ್ಮಣ್ಯ : ಕೆಲವು ದೈನಿಕಗಳಲ್ಲಿಯ ವಿಜ್ಞಾನ ವರಾಸಪತ್ರಿಕೆಗಳಲ್ಲಿಯೂ 
ಪ್ರಕಟವಾಗುವ ಪಟಗಳನ್ನು ನೋಡಿದ್ದೇನೆ. 

ರವಿ : ಜನಪ್ರಿಯ ಖಗೋಳವಿಜ್ಞಾನ ಪುಸ್ತಕಗಳಲ್ಲಿ ಕಂಡಿದ್ದೇನೆ. 
ಶೈನಿ : ನಮ್ಮ ಮನೆಯಲ್ಲಿ ಒಂದು 'ಸ್ಮಾರ್‌ ಅಟ್ಟಾಸ್' ಇದೆ. 
ರಾವರಾ : ಅದನ್ನು ಓದಿ ತಿಳಿಯಲು ಪ್ರಯತ್ನಿಸಿದ್ದುಂಟೇ ? 
ಸುಬ್ರಹ್ಮಣ್ಯ : ನಾನು ಹಾಗೆ ವರಾಡಿ ಗೊಂದಲದಲ್ಲಿ ಸಿಕ್ಕಿಹಾಕಿಕೊಂಡೆ, 
ರಾವಣಾ : ಏನು ಸವರಾಚಾರ ? ವಿವರಿಸು. 

ಸುಬ್ರಹ್ಮಣ್ಯ : ಕಳೆದ ತಿಂಗಳ ನಕ್ಷತ್ರಪಟ ತೆಗೆದುಕೊಂಡೆ, ಕುಂತಿ , ನಕುಲ 
ದೌಪದಿ ಎಲ್ಲವೂ ಪಟದಲ್ಲಿ ಚಿತ್ರಿತವಾಗಿದ್ದುವು ( ಚಿತ್ರ 3a ಮತ್ತು 36 ), ಆದರೆ ಮೇಲೆ 
ಬಾನಿನಲ್ಲಿಯ ವಾಸ್ತವಚಿತ್ರದ ವಿನ್ಯಾಸಕ್ಕೂ ಕೆಳಗೆ ಮೇಜಿನ ಮೇಲೆ ಹರಡಿದ್ದ ಪಟದಲ್ಲಿಯ 
ಚಿತ್ರದ ವಿನ್ಯಾಸಕ್ಕೂ ದಿಕ್ಕುಗಳ ವಿತರಣೆಯಲ್ಲಿ ಏನೋ ಗೊಂದಲವಿದ್ದಂತೆ ಅನ್ನಿಸಿತು. 


' ಉತ್ತರ 


೬.೯೩೬ 


ಚಕ್ಷಿಣ 


ಚಿತ್ರ 17, ಎಡ : ಆಕಾಶಪಟದ ( ಖಗೋಳದ) ಹೊರರೇಖೆ, ಖ - ಖಮಧ್ಯ , ಉ , ಪೂ , 
ದ, ಪ – ನಾಲ್ಕು ಪ್ರಮುಖ ದಿಗ್ವಿಂದುಗಳು , ಬಲ : ಭೂಪಟಕ್ಕೆ ಹೊದೆಸಿದ ಅಕ್ಷಾಂಶ ರೇಖಾಂಶ 
ಜಾಲ , ಇವೆರಡು ಚಿತ್ರಗಳನ್ನು ತುಲನಾತ್ಮಕವಾಗಿ ಪರಿಶೀಲಿಸುವಾಗ ಪೂರ್ವ, ಪಶ್ಚಿಮ ( ಅಥವಾ 

ಉತ್ತರ, ದಕ್ಷಿಣ) ಬಿಂದುಗಳು ಅದಲುಬದಲಾಗಿರುವುದು ತಿಳಿಯುತ್ತದೆ 


ರಾವಣಾ : ಏನು ಪೂರ್ವ ಪಶ್ಚಿಮವಾಯಿತೇ ? ಉತ್ತರ ದಕ್ಷಿಣವಾಯಿತೇ ?? 

ಸುಬ್ರಹ್ಮಣ್ಯ : ಹಾಗಲ್ಲ ಸಾರ್, ನಾವು ಕಲಿತಿರುವುದು ವತ್ತು ಅನುಭವದಿಂದ 
ಅರಿತಿರುವುದು ಏನೆಂದರೆ ಪೂರ್ವದ ಎಡಕ್ಕೆ ಉತ್ತರವಿದೆ, ಬಲಕ್ಕೆ ದಕ್ಷಿಣವಿದೆ. ಆದರೆ 


ಕಾರ್ತಿಕೇಯಃ ಗಾಂಗೇಯ ಗೌರಿತನಯಾ ! 


ನಕ್ಷತ್ರಪಟದಲ್ಲಿ ಪೂರ್ವದ ಎಡಕ್ಕೆ ದಕ್ಷಿಣವಿದೆ - ಉತ್ತರೆ, ದಕ್ಷಿಣ ದಿಕ್ಕುಗಳು ತಮ್ಮ 
ಸ್ಥಾನಗಳನ್ನು ಅದಲುಬದಲು ಮಾಡಿಕೊಳ್ಳುವಂಥ ಪರಿಸ್ಥಿತಿ, ಇತರೆ ಹಲವಾರು 
ನಕ್ಷತ್ರಪಟಗಳನ್ನು ಈ ದೃಷ್ಟಿಯಿಂದಲೇ ನೋಡಿದೆ ಅಲ್ಲಿಯ ಹೀಗೆಯೇ ಈ 
ಗೊಂದಲ ನಕ್ಷತ್ರಪಟಗಳಲ್ಲಿದೆಯೋ ನನ್ನ ತಲೆಯಲ್ಲಿದೆಯೋ ಗೊತ್ತಿಲ್ಲ. 

ಕಾವರಾ : ಆಕಾಶ ಮತ್ತು ಅಲ್ಲಿಯ ನಕ್ಷತ್ರಚಿತ್ರಗಳು ವಾಸ್ತವತೆ, ನಕ್ಷತ್ರಪಟ 
ಇದರ ಯಥಾಚಿತ್ರಣ, ಸರಿಯೇ ? 

ಸುಬ್ರಹ್ಮಣ್ಯ : ಸರಿ , 
ರಾಮಾ : ಚಿತ್ರಣದ ಉದ್ದೇಶವೇನು ? 
ಸುಬ್ರಹ್ಮಣ್ಯ : ವಾಸ್ತವತೆಯನ್ನು ಗುರುತಿಸಲು ನೆರವಾಗುವುದು . 
ರಾವಣಾ : ವಾಸ್ತವತೆ ಎಲ್ಲಿದೆ ? 
ಸುಬ್ರಹ್ಮಣ್ಯ : ತಲೆಯ ಮೇಲಿದೆ. 
ರಾಮಾ : ಅಂದರೆ ಕಣ್ಣೆತ್ತಿ ಅದನ್ನು ನೋಡಬೇಕು ? 
ಸುಬ್ರಹ್ಮಣ್ಯ ! ಹೌದು, 

ರಾವಣಾ : ಈಗಸ್ಕೂಲವಾಗಿ ನಾವೇ ಒಂದು ನಕ್ಷತ್ರಪಟ ರಚಿಸೊಣ, ಎಲ್ಲರೂ 
ಅಂಗಾತ ಮಲಗಿಕೊಳ್ಳಿ , ಆಕಾಶವನ್ನು ನೋಡುತ್ತಿದ್ದೀರಿ, ಕಾಗದದ ಹಾಳೆ ತೆಗೆದು 
ಕೊಳ್ಳಿ. ನಿಮ್ಮ ಕಣ್ಣಮೇಲೆ ಕೈಚಾಚಿ ಅದನ್ನು ಹಿಡಿಯಿರಿ. ಆಕಾಶದ ನಕಲು ತೆಗೆಯಲು 
ಕಾಗದವನ್ನು ತಯಾರಾಗಿ ಹಿಡಿದುಕೊಂಡಿದ್ದೀರೆಂದಾಯಿತು. ಹಾಳೆಯ ಕೆಳತಲದಲ್ಲಿ , 
ಅಂದರೆ ನಿಮಗೆ ಕಾಣುವ ಮೈಯಲ್ಲಿ, ಧ್ರುವನಕ್ಷತ್ರದ ದಿಕ್ಕನ್ನು ಉತ್ತರ, ಇದರ 
ಎದುರು ದಿಕ್ಕನ್ನು ದಕ್ಷಿಣ, ಉತ್ತರ ದಿಕ್ಕಿನ ಬಲದಿಕ್ಕನ್ನು ಪೂರ್ವ ಮತ್ತು ಇದರ 
ಎದುರು ದಿಕ್ಕನ್ನು ಪಶ್ಚಿಮ ಎಂದು ಗುರುತು ವಕಾಡಿ, ಸಂದೇಹವಿದೆಯೇ ? 
- ರವಿ : ಸರಿಯಾಗಿದೆ ಸಾರ್ , ಉತ್ತರದ ಬಲಕ್ಕೆ ಪೂರ್ವ ಮತ್ತು ಪೂರ್ವದ 
ಎದುರು ಪಶ್ಚಿಮ 

. ರಾವಶಾ : ಆಕಾಶದಲ್ಲಿ ಈಗ ಕಾಣುವಂತೆ ಮಹಾವ್ಯಾಧ, ವೃಷಭ, ವಿಜಯ 
ಸಾರಥಿ , ವೇಷ, ಮತ್ತು ನಕುಲ ಪುಂಜಗಳ ಸಾಪೇಕ್ಷ ಸ್ಥಾನಗಳನ್ನು ನಕಲುವರಾಡಿ . 
ಆಯಿತೇ ? ಈಗ ಏಳಿ , ನಿಮ್ಮ ಹಾಳೆಗಳನ್ನು ನೆಲದ ಮೇಲಿಟ್ಟು ನೋಡಿ- ದಿಕಗಳ 
ವಿನ್ಯಾಸ ಹೇಗಿದೆಯೆಂದು 

- ಶೈನಿ : ಸುಬ್ರಹ್ಮಣ್ಯ ಹೇಳಿದ ಗೊಂದಲ ಇಲ್ಲಿಯ ತಲೆದೋರಿದೆ - ಉತ್ತರದ 
ಎಡಕ್ಕೆ ಇದೆ ಪೂರ್ವ ! ನಿಜವಾಗಿ ಇರಬೇಕಾದದ್ದು ಬಲಕ್ಕೆ ? 

ರಾಮರಾ : ನೋಡಿ ಮಕ್ಕಳೇ ! ನಾನೇನೂ ಮೋಡಿ ಮಾಡಲಿಲ್ಲ, ಭೂಮಂತ್ರ 
ಗಾಳಿ ಹಾಕಲಿಲ್ಲ . ನೀವೇ ಚಿತ್ರಿಸಿದ ಕಾಗದದ ಹಾಳೆ ನಿಮ್ಮ ಕೈಯಲ್ಲಿದೆ. ಪುನಃ 
ಅಂಗಾತ ಮಲಗಿ , ಹಾಳೆಯ ಮೈ ನಿವಂಗೆ ಕಾಣುವಂತೆ ಕಣ್ಣ ಮೇಲೆ ಎತ್ತಿಹಿಡಿದು, 
ಉತ್ತರ ದಿಕ್ಕನ್ನು ಹೊಂದಿಸಿ ನೋಡಿ. ಪೂರ್ವ ಎಲ್ಲಿದೆ ? 


ನೋಡೋಣು ಬಾರಾ ನಕ್ಷತ್ರ 


ಸುಬ್ಬಯ್ಯ : ಉತ್ತರದ ಬಲಕ್ಕೆ . 
ರಾಮಾ : ನಿಜಸ್ಥಿತಿ ಏನು ? 
ಸುಬ್ಬಯ್ಯ : ಉತ್ತರದ ಬಲಕ್ಕೆ ಪೂರ್ವ. 
ರಾವರಾ : ಅಂದ ಮೇಲೆ ಗೊಂದಲವೆಲ್ಲಿಂದ ಬಂತು ? 

ರವಿ : ಅಂದರೆ ನೆಲದಲ್ಲಿ ಹಾಸಿನೋಡಿದಾಗ ಪುನಃ ಉತ್ತರದ ಎಡಕ್ಕೆ - ಬಲಕ್ಕೆ 
ಅಲ್ಲ – ಪೂರ್ವ ಅಣಕಿಸುತ್ತಿದೆ ! 

ಸುಬ್ರಹ್ಮಣ್ಯ : ನನಗೆ ತಿಳಿಯಿತು. ನಮ್ಮ ತರ್ಕದಲ್ಲೇ ಒಂದು ಮೂಲಭೂತ 
ದೋಷವಿದೆ. 

ರಾಮಾ : ಅದೇನು ವಿವರಿಸು ಸುಬ್ರಹ್ಮಣ್ಯ , 

ಸುಬ್ರಹ್ಮಣ್ಯ : ಆಕಾಶಪಟವನ್ನು ಭೂಪಟದ ಹಾಗೆ ನೋಡಲು ಪ್ರಯತ್ನಿಸಿದ್ದ 
ರಿಂದ ಈ ಗೊಂದಲ ಹಣಿಕಿತು, ಅಷ್ಟೆ , ಕನ್ನಡಿ ಪ್ರತಿಬಿಂಬ ! 

ರಾವರಾ : ಭಲೆ ! ಆಕಾಶಪಟವನ್ನು ನೋಡುವಾಗ ನೀವು ತಿಳಿದಿರಬೇಕಾದ ಅತಿ 
ಮುಖ್ಯ ಸಂಗತಿ ಎರೆಡು : ಅದನ್ನು ನೆಲದ ಮೇಲೆ ಮೇಲೋಗವಾಗಿಟ್ಟು ಪಟದ 
ಚಿತ್ರಕ್ಕೂ ಆಕಾಶದ ವಾಸ್ತವತೆಗೂ ತಳಕುಹಾಕಲು ಪ್ರಯತ್ನಿಸಬೇಡಿ, ಉದಾ 
ಹರಣೆಗೆ, ಉತ್ತರಾಭಿಮುಖವಾಗಿ ನಿಂತು ಆಕಾಶ ನೋಡುವಾಗ ವಿಜಯಸಾರಥಿಯ 
ಎಡಕ್ಕೆ ನಕುಲವಿದೆ. ಇದನ್ನೇ ನೀವು ಇದೀಗ ತಾನೆ ಆಗದದ ಹಾಳೆಯಲ್ಲಿ ಚಿತ್ರಿಸಿದ್ದರೂ 
ಇದನ್ನು ನೆಲದ ಮೇಲೆ ಹಾಸಿ ಉತ್ತರ ದಿಕ್ಕನ್ನು ಹೊಂದಿಸಿ ನೋಡುವಾಗ ವಿಜಯ 
ಸಾರಥಿಯ ಬಲಕ್ಕೆ - ಎಡಕ್ಕೆ ಅಲ್ಲ - ನಕುಲವಿರುವಂತೆ ಕಾಣುತ್ತದೆ. ಆದ್ದರಿಂದ, 
ಈ ಗೊಂದಲ ನಿವಾರಣೆಗೆ, ನೀವು ತಿಳಿದಿರಬೇಕಾದ ಎರಡನೆಯ ಸಂಗತಿ ಇದು : ನೆಲದ 
ಮೇಲೆ ಅಂಗಾತ ಮಲಗಿ ನಕ್ಷತ್ರಪಟವನ್ನು ಕಣ್ಣ ಮೇಲೆ ಕೆಳಮೊಗವಾಗಿ – ಅಂದರೆ 
ನಿಮಗೆ ಕಾಣುವಂತೆ ಎತ್ತಿಹಿಡಿದು ಉತ್ತರ ದಿಕ್ಕನ್ನು ಹೊಂದಿಸಬೇಕು. ಈಗ ನಕ್ಷತ್ರ 
ಪಟ ಆಕಾಶದ ಸಂಕ್ಷಿಪ್ತ ರೂಪವಾಗುತ್ತದೆ. 

ಸುಬ್ಬಯ್ಯ : ಭಾವನಾಸಂಕರ ಸಲ್ಲದೆಂದಾಯಿತು ! 


೬ ಚಂದ್ರನ ಮಾಸಿಕ ಪರ್ಯಟನೆ 


ರಾವರಾ : ಪಶ್ಚಿವಾಕಾಶದಲ್ಲಿ ಕಾಣುವ ದೃಶ್ಯವನ್ನು ವಿವರಿಸು ರವಿ, 

ರವಿ : ಪಶ್ಚಿಮ ದಿಗಂತದಿಂದ ಸಾಕಷ್ಟು ಎತ್ತರಕ್ಕೆ ಕೆಂಬಣ್ಣ ಸೂರೆಹೋಗಿದೆ. 
ನಕ್ಷತ್ರವೇನೂ ಕಾಣುತ್ತಿಲ್ಲ. ಪ್ರಾಯಶಃ ಇನ್ನೂ ಕೊಂಚ ವೇಳೆ ಸರಿಯಬೇಕೋ ಏನೋ , 

ರಾವರಾ : ಹೌದು, ಸೂರ್ಯ ಫೆಬ್ರುವರಿ ತಿಂಗಳಿನಲ್ಲಿ ಸಂಜೆ 6 ಗಂಟೆಯ 
ಹೊತ್ತಿಗೆ ಕಂತುತ್ತದೆ. ಆದರೆ ಅದರ ಉತ್ತರದೀಪ್ತಿ - ಅಂದರೆ ಅಸ್ತವರಾನಾನಂತರ 


೬೩ 


ಚಂದ್ರನ ಮಾಸಿಕ ಪರ್ಯಟನೆ 


ಉಳಿಯುವ ಶೇಷ ಕಾಂತಿ - ಸಾಕಷ್ಟು ಹೊತ್ತು ಅಲ್ಲಿಯೇ ನಲಿಯುತ್ತಿದ್ದು ಕ್ರಮೇಣ 
ಮಸುಳಿ ಹೋಗುತ್ತದೆ. 

ಸುಬ್ಬಯ್ಯ : ಬದುಕಿನಲ್ಲಿಯೂ ಹೀಗೆಯೇ ಅಲ್ಲವೇ ಸಾರ್ ? 

ರಾವರಾ : ನಿಸರ್ಗವೂ ಜೀವನವೂ ಅವಿಭಾಜ್ಯ ಸಂಬಂಧಿಗಳಾಗಿರುವುದರಿಂದಲೇ 
ನಿಸರ್ಗದಲ್ಲಿ ಜೀವನ ಕುರಿತಂತೆ, ಅಂತೆಯೇ , ಜೀವನದಲ್ಲಿ ನಿಸರ್ಗ ಕುರಿತಂತೆ, ಇಂಥ 
ಸಾದೃಶ್ಯಗಳು ಮತ್ತೆ ಮತ್ತೆ ಎದ್ದು ಕಾಣುತ್ತವೆ. ಪಶ್ಚಿವರಾಕಾಶದಲ್ಲಿ ಈಗ ನಕ್ಷತ್ರ 
ವೇನೂ ಗೋಚರಿಸುತ್ತಿಲ್ಲ. ಆದರೂ .... 

ಸುಬ್ರಹ್ಮಣ್ಯ : ಚಂದ್ರದರ್ಶನವಾಗುತ್ತಿದೆ. 
ಶೈನಿ : ಅದು ನಕ್ಷತ್ರವಲ್ಲ, ಗ್ರಹವೂ ಅಲ್ಲ. 

ರಾವತಾ : ಶೈನಿ ಶೈನಿಯೇ ! ಲಿಲ್ಲಿಯೂ ಅಲ್ಲ, ಸಬೀಹಾಳೂ ಅಲ್ಲ ! ಈಗ 
ಚಂದ್ರನ ಸ್ವಭಾವ ಲಕ್ಷಣ ಮುಂತಾದವುಗಳ ಗೊಡವೆ ಬೇಡ, ಅದು ಕಾಣುತ್ತಿರುವುದು 
ಸರಿಯಷ್ಟೆ , ಅದರ ಆಕಾರ ಹೇಗಿದೆ ? 

ಇಬ್ರಾಹಿಮ್‌ : ಕವಿಚಿಟ್ಟ ಕವರಾನಿನ ಹಾಗಿದೆ, 
ರವಿ : ಈ ಕವರಾನು ಏನನ್ನೂ ಹೊತ್ತಿರುವಂತೆತೋರುತ್ತದೆ. 

ಶೈನಿ : ಈಗ ಕಮಾನಿನ ತಳಭಾಗ ದಿಗಂತರೇಖೆಯ ಮೇಲೆಯೇ ಕುಳಿತಿರುವಂತೆ 
ಕಾಣುತ್ತದೆ. 

ರಾಮಾ : ಚಂದ್ರನ ಕವನಾನುಭಾಗವನ್ನು ಹೊಳೆಯುವ ಭಾಗವೆಂದೂ ಇದು 
ಹೊತ್ತಿರುವಂತೆ ಕಾಣುವ ಮಸಕುಭಾಗವನ್ನು ಹೊಳೆಯದ ಭಾಗವೆಂದೂ ಕರೆಯೋಣ. 
ಹೊಳೆಯುವ ಮತ್ತು ಹೊಳೆಯದ ಭಾಗ ಎರಡೂ ಸೇರಿ ಪೂರ್ಣಚಂದ್ರಬಿಂಬವಾಗು 


ಚಂದ್ರ 


ಪಶ್ಚಿಮ 
ಬಿ ) Gತ 


ಭೂಮಿ 


ಸೂರ್ಯ 


- ಪಶ್ಚಿಮ ದಿಗಂತ 


ಚಿತ್ರ 18. ಪಶ್ಚಿಮಾಭಿಮುಖವಾಗಿ ನಿಂತ ವೀಕ್ಷಕನಿಗೆ ( ವೀ ) ಕಾಣುವ ಬಾಲಚಂದ್ರಾಸ್ತಮಾನ 
ದೃಶ್ಯ . ಈತನಿಗೆ ಸೂರ್ಯ ಕಾಣುತ್ತಿಲ್ಲ. ಎಡ : ಚಂದ್ರನ ವಾಸ್ತವ ರೂಪ, ಬಲ : ಅದೇ 

ಚಂದ್ರನಗೋಚರ ದೃಶ್ಯ 


ನೋಡೋಣು ಬಾರಾ ನಕ್ಷತ್ರ 


ತದೆ. ಇದೊಂದು ದುಂಡು ಬಿಲ್ಲೆ, ಹೊಳೆಯುವ ಭಾಗ ಚಂದ್ರಬಿಂಬದ ಯಾವ ಪಾರ್ಶ್ವ 
ದಲ್ಲಿದೆ ಸುಬ್ಬಯ್ಯ ? 

ಸುಬ್ಬಯ್ಯ : ಕೆಳಪಾರ್ಶ್ವದಲ್ಲಿದೆ, 

ರಾವರಾ : ಕೆಳಗೆ, ಮೇಲೆ, ಬಲ, ಎಡ, ಪ್ರದಕ್ಷಿಣೆ, ಅಪ್ರದಕ್ಷಿಣೆ ಎಂಬ ದಿಶಾ 
ಸೂಚಕಗಳು ವ್ಯಕ್ತಿಕೇಂದ್ರಿತವಾದವೆಂದು ಹಿಂದೆಯೇ ಹೇಳಿದ್ದೇನೆ. ಯಾವುದೇ ಆಕಾಶ 
ಕಾಯ ಅಥವಾ ನಕ್ಷತ್ರಚಿತ್ರ ಮಾಡುತ್ತಿರುವಾಗ ಅದರ ಕೆಳ, ಮೇಲು, ಬಲ ಮತ್ತು 
ಎಡ ಭಾಗಗಳು ಅದೇ ಕಾಯ ಅಥವಾ ಚಿತ್ರ ಕಂತುತ್ತಿರುವಾಗ ನಮಗೆ ಕಾಣುವಂತೆ 
ಅನುಕ್ರಮವಾಗಿ ಅದರ ಮೇಲು, ಕೆಳ, ಎಡ ಮತ್ತು ಬಲಭಾಗಗಳಾಗುತ್ತವೆ - ಅದಲು 
ಬದಲು ! ನಾನಿಲ್ಲಿ ನಿಮ್ಮೆದುರು ನಿಂತು ನನ್ನ ಬಲಕ್ಕೆ ಕೈಚಾಚುತ್ತೇನೆ. ಅದು ನಿಮಗೆ ? 

ರವಿ : ಎಡಗಡೆಯಾಗುತ್ತದೆ. 

ರಾವಣಾ : ನನ್ನ ತೋರುಬೆರಳಿನಿಂದ ಗಾಳಿಯಲ್ಲಿ ನೃತ್ಯ ಬಿಡಿಸುತ್ತೇನೆ - ಪ್ರದಕ್ಷಿಣ 
ದಿಶೆಯಲ್ಲಿ. 

ಸುಬ್ಬಯ್ಯ : ನವರಿಗೆ ನೀವು ಅಪ್ರದಕ್ಷಿಣ ದಿಶೆಯಲ್ಲಿ ವೃತ್ತ ಬಿಡಿಸುತ್ತಿರುವಂತೆ 
ಕಾಣಂತ್ತದೆ. 
- ರಾಮರಾ : ನೆಲದಲ್ಲಿ ನಿಂತು ವಡಿಗೆ ಅಂಟಿಕೊಂಡಿರುವ ಹಲ್ಲಿಯನ್ನು ನೋಡು 
ತೇನೆ, ಹೇಗೆ ? 

ಶೈನಿ : ತಲೆ ಎತ್ತಿ , 

ರಾವತ : ಆದ್ದರಿಂದ ಹಲ್ಲಿ ನನ್ನ ಮೇಲಕ್ಕಿದೆ ಎಂದು ತೀವರ್ಶಾನಿಸುತ್ತೇನೆ. 
ಹಾಗಾದರೆ ಹಲ್ಲಿಗೆ ನಾನು ಎಲ್ಲಿ ಕಾಣುತ್ತೇನೆ - ಕೆಳಕೊ ? ಮೇಲಕೊ ? 

- ಸುಬ್ರಹ್ಮಣ್ಯ : ಹಲ್ಲಿಯ ಕಾಲುಗಳು ವಕಾಡಿಗೆ ಅಂಟಿಕೊಂಡಿವೆ. ಆದ್ದರಿಂದ 
ಆದು ತಲೆಯೆತ್ತಿ ನಿಮ್ಮನ್ನು ನೋಡಬೇಕಾಗುತ್ತದೆ. ಅಂದ ಮೇಲೆ ಹಲ್ಲಿ ಕುರಿತಂತೆ 
ನೀವು ಅದರ ಮೇಲಕ್ಕಿದ್ದೀರಿ, 

- ರಾಮಾ : ಆದ್ದರಿಂದ ಸುಬ್ಬಯ್ಯ ! ಈಗ ನೀನು ಹೇಳು-- ಚಂದ್ರಬಿಂಬದ 
ಹೊಳೆಯುವ ಪಾರ್ಶ್ವ ಎಲ್ಲಿದೆ ? 

ಸುಬ್ಬಯ್ಯ : ಪಶ್ಚಿಮ ಪಾರ್ಶ್ವ ಹೊಳೆಯುತ್ತಿದೆ. 
ರಾವಣಾ : ಸೂರ್ಯ ಈಗ ಎಲ್ಲಿದೆ ಇಬ್ರಾಹಿಮ್ ? 

ಇಬ್ರಾಹಿಮ್ : ಚಂದ್ರನ ಪಶ್ಚಿಮಕ್ಕೆ, ಪಶ್ಚಿಮ ದಿಗಂತದ ಅಗೋಚರ ಭಾಗ 
ದಲ್ಲಿ ಮರೆಯಲಾಗಿದೆ. 

ರಾವತಾ : ಸರಿ, ಈಗ ನಾನು ವಿವರಿಸುವ ಸನ್ನಿವೇಶ ಕಲ್ಪಿಸಿಕೊಳ್ಳಿ, ಪಶ್ಚಿಮ 
ದಿಗಂತದ ಅದೇ ಮೇಲುಗಡೆ, ಅಂದರೆ ನಮ್ಮ ಗೋಚರ ಖಗೋಳಾರ್ಧದಲ್ಲಿ , ಚಂದ್ರ 
ಇದೆ ! ಅದೇ ಕೆಳಗಡೆ, ನವ ಅಗೋಚರ ಖಗೋಳಾರ್ಧದಲ್ಲಿ , ಸೂರ್ಯ ಇದೆ. 
ಸೂರ್ಯ ನಮಗೆ ಕಾಣುತ್ತಿಲ್ಲ. ಚಂದ್ರ ಕಾಣುತ್ತಿದೆ. ಚಂದ್ರನಿಗಾದರೋ ಸೂರ್ಯನೂ 


ಚಂದ್ರನ ವಾಸಿಕ ಪರ್ಯಟನೆ 


ಕಾಣುತ್ತಿದೆ. ನಾವೂ ಕಾಣುತ್ತಿದ್ದೇವೆ. ಸೂರ್ಯನಿಂದ ಸತತವಾಗಿ ಎಲ್ಲ ದಿಶೆಗಳಿಗೂ 
ವೆಗೆಯುತ್ತಿರುವ ಬೆಳಕಿನ ಹೊನಲು ನಮಗೆ ತಲಪುತ್ತಿಲ್ಲ. ಆದರೆ ಚಂದ್ರನನ್ನು ಸೇಚಿ 
ಸುತ್ತಿದೆ. ಏಳಿ ಹೇಳು ಸುಬ್ರಹ್ಮಣ್ಯ, 

ಸುಬ್ರಹ್ಮಣ್ಯ : ನವಂಗೂ ಸೂರ್ಯನಿಗೂ ನಡುವೆ ಭೂಮಿಯು ಅಪಾರದರ್ಶಕ 
ಭಾಗ ಅಥವಾ ವಕ್ರತೆ ಅಡ್ಡ ಬರುವುದರಿಂದ ಸೂರ್ಯಪ್ರಕಾಶ ನಮಗೆ ತಲಪುತ್ತಿಲ್ಲ. 
ಚಂದ್ರನಿಗೂ ಸೂರ್ಯನಿಗೂ ನಡುವೆ ಇಂಥ ಯಾವ ಅಡಚಣೆಯೂ ಇಲ್ಲವಾದ್ದರಿಂದ 
ಸೂರ್ಯಪ್ರಕಾಶ ಚಂದ್ರನ ಮೇಲೆ ಪೂರ್ತಿಯಾಗಿ ಬೀಳುತ್ತದೆ. 

ರಾವರಾ : ಸೂರ್ಯಪ್ರಕಾಶ ಚಂದ್ರನ ಮೇಲೆ ಪೂರ್ತಿಯಾಗಿ ಬೀಳಲಾರದು. 


ಶೈನಿ : ನಾನು ಹೇಳುತ್ತೇನೆ ಸಾರ್ , ಸೂರ್ಯಾಭಿಮುಖವಾಗಿರುವ ಚಂದ್ರನ 
ಭಾಗದ ಮೇಲೆ ಮಾತ್ರ ಆ ಬೆಳಕು ಬೀಳುತ್ತದೆ. ಸೂರ್ಯವಿಮುಖವಾಗಿರುವ ಭಾಗ, 
ಭೂಮಿಯ ಇರುಳ ಭಾಗದಂತೆ , ಕತ್ತಲಿನಲ್ಲೇ ಇರುತ್ತದೆ, 

ರಾವರಾ : ಸರಿ ಶೈನಿ, ಅಲ್ಲಿಗೇನಾಯಿತು ? ಚಂದ್ರನ ಸೂರ್ಯಾಭಿಮುಖ 
ಗೋಳಾರ್ಧ ಬೆಳಗುತ್ತದೆ. ಆದರೆ ನಾವುನೋಡುತ್ತಿರುವುದು ಈ ಬೆಳಗು ಗೋಳಾರ್ಧ 
ವನ್ನಲ್ಲ, ನಮ್ಮೆಡೆಗೆ ತಿರುಗಿರುವ ಚಂದ್ರನ ಬೇರೊಂದು ಗೋಳಾರ್ಧವನ್ನು ಇದರ 
ಒಂದಂಶ ಮಾತ್ರ ಬೆಳಗುತ್ತಿದ್ದು ಇನ್ನೊಂದಂಶ ಕತ್ತಲಿನಲ್ಲಿದೆ. ಹೀಗೆ ನಾವುನೋಡ 
ರುವುದು ಬೆಳಕು - ಕತ್ತಲೆ ವಿಶ್ರಣವಾದ ಗೋಳಾರ್ಧ , ಇದರ ಫಲವಾಗಿ ಚಂದ್ರನ 
ಒಂದಿಷ್ಟು ಭಾಗ ವರಾತ್ರ ಹೊಳೆಯುತ್ತಿರುವುದು ನಮಗೆ ಕಾಣುತ್ತದೆ, 

ರವಿ : ಅದು ಕವಕಾನಿನಂತೆ ಕಾಣಲು ಕಾರಣವೇನು ? 

ರಾಮಾ : ವಾಸ್ತವವಾಗಿ ಚಂದ್ರ , ನಮ್ಮ ಭೂಮಿಯಂತೆ, ಒಂದಂ ಗೋಳ 
ಆದರೆ ಆಕಾಶದ ಅಗಾಧ ದೂರಗಳ ಕಾರಣವಾಗಿ ಅದೊಂದು ಉರೆಟರಿ ಬಿಲೆಯಂತೆ 
ನಮಗೆ ಭಾಸವಾಗುತ್ತದೆ, ಈಗ ಕಾಣುತ್ತಿರುವಂತೆ ಚಂದನ ಎರಡು ಗೋಳಾರ್ಧಗಳ 
ಸಾವಕಾನ್ಯ ಭಾಗ ನಮಗೆ ಬೆಳಗು ಭಾಗವಾಗಿ ಪ್ರಕಟವಾಗುತ್ತದೆ, ಸೂರರ್ಶಾಭಿಮುಖ 
ಗೋಳಾರ್ಧ ನಿಂತು ಭವಭಿಮುಖ ಗೋಳಾರ್ಧ ಇವರಡರ ಸಾವರಾನ್ನ ಗೋಳ 
ಖಂಡವಿದು, ಪುನಃ, ಆಕಾಶದ ಅಪಾರ ದೂರಗಳ ಕಾರಣವಾಗಿ ಈ ಗೊಳಖಂಡ ಕವರಾ 
ನಾಗಿ, ಅಂದರೆ ವೃತ್ಯದ ಒಂದು ಭಾಗವಾಗಿ ಗೋಚರಿಸುತ್ತದೆ. 

ಸುಬ್ರಹ್ಮಣ್ಯ : ಚಂದ್ರನ ಈ ಪ್ರಕಾಶಭಾಗ ಈಗಸೂರ್ಯನ ಕಡೆಗೆ ಅಂದರೆ 
೯ಶಿ ಗೆ - ೯ರಗಿ೬ಂಡಿದೆ. ಇಂಥ ವಿನ್ಯಾಸವನ್ನು ಒಂದು ನಿಯಮವೆಂದೇ 
ಹೇಳಬಹುದಲ್ಲವೇ ಸಾರ್ ? 

ರಾವಣಾ : ನಿಜ, ಚಂದ್ರನ ಹೊಳೆಯಂಂವ ಭಾಗ ಸದಾ ಸೂರ್ಯಾಭಿವಂಖ 
ಮಾಗಿ ಇರೆ ಇದೆ ; ಹೊಳೆಯದ ಭಾಗ ಸದಾ ಸೂರ್ಯವಿವರಿರಿಖವಾಗಿಯೇ 
ಇರುತ್ತದೆ, ಹುಣ್ಣಿಮೆಯಂದುಸೂರ್ಯಚಂದ್ರರ ನೆಲೆಗಳೇನಂ ಇಬ್ರಾಹಿವರ್ ? 

ಇಬ್ರಾಹಿಮ್ : ಎದುರುಬದಿರು. 
ರಾವರಾ : ನಾವು ? 


ನೋಡೋಣು ಬಾರಾ ನಕ್ಷತ್ರ 


ಇಬ್ರಾಹಿವರ್‌ : ಇವೆರಡರ ನಡುವೆ, 

ರಾವಣಾ : ಈ ಕಾರಣದಿಂದಲೇ ನಮಗೆ ಹುಣ್ಣಿಮೆಯ ರಾತ್ರಿ ಚಂದ್ರಬಿಂಬ 
ಪೂರ್ತಿ ಕಾಣುವುದಾಗಿದೆ. ಅಮಾವಾಸ್ಯೆಯಂದು ಸೂರ್ಯಚಂದ್ರರ ನೆಲೆಗಳೇನು ಶೈನಿ ? 

ಶೈನಿ : ಅವಶಾವಾಸ್ಯೆಯಂದು ಚಂದ್ರದರ್ಶನವೇ ಇಲ್ಲವಲ್ಲ ! 

ಸುಬ್ರಹ್ಮಣ್ಯ : ಹಾಗಲ್ಲ. ನಾನು ವಿವರಿಸುತ್ತೇನೆ. ಅಮಾವಾಸ್ಯೆಯಂದು ಸೂರ್ಯ 
ಚಂದ್ರರು ನಮಗೆ ಕಾಣುವಂತೆ ಒಂದೇ ದಿಶೆಯಲ್ಲಿರುತ್ತವೆ. ಹೀಗಾಗಿ ಅಂದು ನಮಗೆ 
ಚಂದ್ರನ ಬೆಳಗುಭಾಗ ಗೋಚರಿಸುವುದಿಲ್ಲ. ಕಪ್ಪು ಭಾಗ ನಮ್ಮತ್ತ ತಿರುಗಿರುತ್ತದೆ. 
ಇದು ಹೇಗೂ ಕಾಣುವುದಿಲ್ಲವಷ್ಟೆ , 

ಶೈನಿ : ಹಾಗಾದರೆ ಪ್ರತಿ ಅವರಾವಾಸ್ಯೆಯಂದು ಸೂರ್ಯಗ್ರಹಣವಾಗಬೇಕು ? 
ಸುಬ್ಬಯ್ಯ : ಅದೇ ರೀತಿ ಪ್ರತಿ ಹುಣ್ಣಿಮೆಯಂದು ಚಂದ್ರಗ್ರಹಣಸಂಭವಿಸಬೇಕು? 

ರವಿ : ಆದರೆ ವಾಸ್ತವವಾಗಿ ಹೀಗಾಗುತ್ತಿಲ್ಲ. ಗ್ರಹಣಗಳು ವಿರಳ ಘಟನೆಗಳು, 
ಈ ವಿಪರ್ಯಾಸದ ಕಾರಣವೇನು ? . 

ರಾಮಾ : ಗ್ರಹಣಗಳ ಬಗೆಗೇ ಒಂದು ವಿಶೇಷ ಬೈಠಕ್ ಏರ್ಪಡಿಸಬೇಕಾದೀತು. 
ಸದ್ಯ ಆ ಚಿಂತೆ ಬೇಡ, ಸೂರ್ಯನನ್ನು ಕುರಿತಂತೆ ಭೂಮಿ ಮತ್ತು ಚಂದ್ರರ ವಿಶೇಷ 
ವಿನ್ಯಾಸ ಹಾಗೂ ಚಲನೆಗಳ ಪರಿಣಾಮವಾಗಿ ಭೂನಿವಾಸಿಗಳಾದ ನಮಗೆ ವಿವಿಧ ದೃಶ್ಯ 
ಗಳು ಪ್ರಕಟವಾಗುತ್ತವೆ - ಒಂದು ತೆರನಾದ ಸಾಮೂಹಿಕ ಕಣ್ಣಿಟ್ಟು , ಅದರೆ ಸದ್ಯ 
ಇದರ ರಹಸ್ಯ ಭೇದಿಸದೇ , ನಮಗೆ ಏನು ಕಾಣುವುದೋ ಅದನ್ನೇ ವಾಗ್ಯವತೆ ಎಂದು 
ಅಂಗೀಕರಿಸಿ, ಅದರ ಗುಣಧರ್ಮಗಳನ್ನು ಅರಿಯಲು ಪ್ರಯತ್ನಿಸೋಣ. 

- ನಮ್ಮ ಈ ಸಂಜೆಯ ವೀಕ್ಷಣೆ ಹಾಗೂ ವಿವರಣೆ ಆರಂಭವಾದ ದಿನವೇ ನಾನು 
ನಿಮಗೊಂದು ಕೆಲಸ ವಿಧಿಸಿದ್ದೆ . ಪ್ರತಿರಾತ್ರಿಯ ಅದೇ ಹೊತ್ತಿಗೆ ಖಗೋಳವನ್ನು 
ವೀಕ್ಷಿಸಿ ಅಲ್ಲಿಯ ಚಿತ್ರಗಳನ್ನು ಆದಷ್ಟು ನಿಷ್ಕೃಷ್ಟವಾಗಿ ಕಾಗದದ ಹಾಳೆಯ ಮೇಲೆ 
ಬಿಡಿಸುವುದು ; ಈ ಖಗೋಳಪಟದಲ್ಲಿ ಚಂದ್ರ ಹಾಗೂ ಗ್ರಹಗಳ ಸ್ಥಾನಗಳನ್ನು ಗುರುತಿ 
ಸುವುದು ; ಚಂದ್ರನ ಕಲೆಗಳನ್ನು ಕಾಣಿಸುವುದು ; ಮತ್ತು ಸೂರ್ಯ ಹಾಗೂ ಚಂದ್ರ 
ಪೂರ್ವ ದಿಗಂತದ ಈಶಾವ ಬಿಂದುವಿನಲ್ಲಿ ಎಷ್ಟು ಹೊತ್ತಿಗೆಮಡಿದುವು, ಅದೇ ರೀತಿ, 
ಪಶ್ಚಿಮ ದಿಗಂತದ ಯಾವ ಬಿಂದುವಿನಲ್ಲಿ ಎಷ್ಟು ಹೊಗೆಕಂತಿದುವು ಎಂಬ ವಿವರ 
ಗಳನ್ನು ದಾಖಲಿಸುವುದು. ಈ ಪ್ರತ್ಯಕ್ಷ ವೀಕ್ಷಣೆ ಹಾಗೂ ನಿರೂಪಣೆ ಕ್ರಿಯೆಯನ್ನು 
ಯಾರೆಲ್ಲ ವರಾಡಿರುವಿರಿ ? 
- ಸುಬ್ರಹ್ಮಣ್ಯ : ನಾನು ವರಾಡಿದ್ದೇನೆನೋಡಿ ನನ್ನ ಕಡತ, 

ಸುಬ್ಬಯ್ಯ : ನಾನು ಮೊದಲು ಎರಡು ದಿನ ವರಾಡಿದೆ. ಮತ್ತೆ ಮುಂದುವರಿಸಲು 
ವ್ಯವಧಾನ ಒದಗಲಿಲ್ಲ. ಆಕಾಶದ ಬಗೆಗಿನ ದಾಖಲೆ ಸಂಗ್ರಹಿಸುವುದಕ್ಕಿಂತ ಆಕಾಶವನ್ನು 
ನೋಡಿಕನಸುಕಾಣಂವದೇ ಅಧಿಕ ಕುತೂಹಲಕಾರಿ ಹವ್ಯಾಸವೆನ್ನಿಸಿತು : `ಮೇಲೆನೋಡೆ 
ಕಣ್ಣ ತಣಿಪ ನೀಲ ಪಟದಿ ವಿವಿಧ ರೂಪ ಜಾಲಗಳನು ಚಿತ್ರಿಸಿರ್ಷ ಚಿತ್ರ ಚತುರ 
ನಾರ್ ? ಕಾಲದಿಂದ ವರಾಸದಾವಿಚಿತ್ರವೆಸಪನಾರ್ ? ” 

ರಾವರಾ : ಉಳಿದವರೇಕೆ ವನೌನ ? ಕೈ ಕೆಸರಾಗದೆ ಬಾರರ್‌ ಮೊಸರಾಗದಂ 


ಚಂದ್ರನ ವರಾಸಿಕ ಪರ್ಯಟನೆ 


೬೭ 


ತಿಳಿದಿರಲಿ , ನೀವೇ ಪ್ರತ್ಯಕ್ಷ ಪ್ರಯೋಗನಿರತರಾಗದಿದ್ದರೆ ನಾನು ವಿವರಿಸುವಷ್ಟು ಹೊತ್ತು 
ಹೆಚ್ಚೆಂದರೆ ಇನ್ನೊಂದೆರಡು ದಿನ , ಎಲ್ಲವೂ ನಿಮಗೆ ಸ್ಪಷ್ಟವಾಗಿರುವಂತೆ ಭಾಸವಾಗು 
ತವೆ. ಮತ್ತೆ ನೀವು ಹಾವು- ಏಣಿ ಆಟದಲ್ಲಿ ಹಾವಿನ ಬಾಯಿಗೆ ಬಿದ್ದು ಆರಂಭದ 
ಮನೆಗೆ ಕೆಡೆಯಲ್ಪಟ್ಟಿರುತ್ತೀರಿ! ಇಂದಿನಿಂದ ಮುಂದೆ ಕವಿಯನೂ ಒಳಗೊಂಡಂತೆ 
ಸುಬ್ರಹ್ಮಣ್ಯನ ರೀತಿಯಲ್ಲಿ ಉಳಿದವರೆಲ್ಲರೂ ನಕ್ಷತ್ರಕೈಂಕರ್ಯವನ್ನು ನಿಷ್ಠೆಯಿಂದ 
ನಿರ್ವಹಿಸತಕ್ಕದ್ದು . ಆಗ ನೀವು ಬಲುಬೇಗನೆ ಖಗೋಳಪಂಡಿತರಾಗುತ್ತೀರಿ, ಅಲ್ಲಿಯ 
ಲಿಪಿಯನ್ನು ಸಲೀಸಾಗಿ ಓದಬಲ್ಲ ಚತುರರಾಗುತ್ತೀರಿ. ಈಗ ಗಣಿತಪ್ರಚಂಡನ ಟಿಪ್ಪಣಿ 
ನೋಡುತ್ತನನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಎಷ್ಟು ತಿಂಗಳುಗಳಿಂದ ನೀನು ಈ ದಾಖಲೆ 
ಇಡುತ್ತ ಬಂದಿರುವೆ ಸುಬ್ರಹ್ಮಣ್ಯ ? 

- ಸುಬ್ರಹ್ಮಣ್ಯ : ಅಕ್ಟೋಬರ್ ತಿಂಗಳಿನಿಂದ ಸಾಲ್ , ಈಗ ಫೆಬ್ರುವರಿ ನಡೆಯದಿರಿ 
ತಿದೆ. ಸಾಧಾರಣವಾಗಿ ರಾತ್ರಿ 8 ಗಂಟೆಗೆ ವೀಕ್ಷಣೆ ಮಾಡಿ ನನಗೆ ತೋರಿದ ಸಂಗತಿಗಳನ್ನು 
ದಾಖಲಿಸಿದ್ದೇನೆ. ಯಾವುದೇ ಕಾರಣಕ್ಕೆ ಈ ವೀಕ್ಷಣೆ ಸಾಧ್ಯವಾಗದಾಗ ರಾತ್ರಿಯ ಬೇರೆ 
ಜಾವದಲ್ಲಿ ಆಕಾಶನೋಡಿ ಯಾಕ ಹೊಂದಾಣಿಕೆ ಮಾಡಿಕೊಂಡಿದ್ದೇನೆ. 

ರಾವರಾ : ಹೀಗೆಯೇ ಮುಂದುವರಿಸು, ಈಗ ನಮಗೆ ಚಂದ್ರ ಪಶ್ಚಿಮ ದಿಗಂತ 
* ದಿಂದ ತುಸು ಎತ್ತರದಲ್ಲಿ ಕಾಣುತ್ತಿದೆ. ಇದರ ಕಲೆ ಕೇವಲ ಒಂದು ಚಿಕ್ಕ ಕಮಾನು. 
ಚಂದ್ರನ ಹೊಳೆವ ಭಾಗದ ವಿಸ್ತಾರವನ್ನು ಚಂದ್ರಬಿಂಬದ ಪೂರ್ತಿ ವಿಸ್ತಾರದಿಂನ ಭಾಗಿಸಿ 
ದಾಗ ದೊರೆಯುವ ಲಬ್ಬವೇ ಕಲೆ, ಸಹಜವಾಗಿ ಇದು 0 ಮತ್ತು 1 ನಡುವೆ 
ಇರುತ್ತದೆ : ಅಮಾವಾಸ್ಯೆಯಂದು ಹುಣ್ಣಿಮೆಯಂದು 1, ಉಳಿದ ದಿನಗಳಂದು 
ಇವೆರಡರ ನಡುವಿನ ಒಂದು ಭಿನ್ನರಾಶಿ . ಆದ್ದರಿಂದ ಈಗ ಕಾಣುವಂತೆ ಚಂದ್ರನ ಕಲೆ ?: 

ಸುಬ್ರಹ್ಮಣ್ಯ : ರಿಗಿಂತ ತುಸು ಜಾಸ್ತಿ , ಕ್ಕಿಂತ ಕಡಿಮೆ . 

ರಾಮರಾ : ಇದಕ್ಕೆ ಸವರಾನವಾದ ಕಲೆಯನ್ನು ಚಂದ್ರ ಹಿಂದೆಂದಾದರೂ ಪ್ರದರ್ಶಿ 
ಸಿದ್ದು ಉಂಟೇ ? 

* ಸುಬ್ರಹ್ಮಣ್ಯ : ಯಾಕಿಲ್ಲ ? ನವಂಬರ್ , ಡಿಸೆಂಬರ್‌ ಮತ್ತು ಜನವರಿ ತಿಂಗಳು 
ಗಳಲ್ಲಿ ಇದೇ ಸನ್ನಿವೇಶ ಗುರುತಿಸಿದ್ದೇನೆ. ಮತ್ತೆ ಇಂದು ಅದು ಪುನರಾವರ್ತಿಸಿದೆ. 

ರಾವರಾ : ಸರಿ , ಆಯಾ ಸನ್ನಿವೇಶದ ಹಿಂದಿನ ಮತ್ತು ಮಹಿಂದಿನ ದಿನಗಳಲ್ಲಿ 
ಚಂದ್ರನ ವರ್ತನೆ ಹೇಗಿತ್ತಾ ? 

ಸುಬ್ರಹ್ಮಣ್ಯ : ಇದೇ ಎರಡು ದಿನಗಳ ಹಿಂದೆ ಅವರಾವಾಸ್ಯೆ ಆಗಿತ್ತು . ಹಿಂದಿನ 
ವರಂಸನ್ನಿವೇಶಗಳಲ್ಲಿಯೂ ಇದೇ ಸ್ಥಿತಿ, ಅವರಾವಾಸ್ಯೆಯಂದು ಚಂದ್ರದರ್ಶನವಿಲ್ಲ. 

ರಾವರಾ : ವರುಂದೇನಾಯಿತು ? 

ಸುಬ್ರಹ್ಮಣ್ಯ : ಸಂಜೆಯಿಂದ ಸಂಜೆಗೆ ಚಂದ್ರ ತಡವಾಗಿ ಕಂತುತ್ತಿತ್ತು . ಅದೇ 
ವೇಳೆ ಅದರ ಕಲೆ ಏರುತ್ತಿತ್ತು . ಹುಣ್ಣಿಮೆಯಂದು ಚಂದ್ರಬಿಂಬ ಪೂರ್ಣವಾಗಿತ್ತು 
ಕಲೆ 1 , ಸೂರ್ಯಾಸ್ತಮಾನವಾಗುವಾಗ ಚಂದ್ರೋದಯ , ವಂರಿಂದಕ್ಕೆ ಚಂದ್ರನ 
ವರ್ತನೆಯಲ್ಲಿ ತುಸು ವ್ಯತ್ಯಾಸಕಂಡೆ, ರಾತ್ರಿಯಿಂದ ರಾತ್ರಿಗೆ ಚಂದ್ರ ತಡವಾಗಿ ವಂಡರಿ 


೬೮ . 


ನೋಡೋಣು ಬಾರಾ ನಕ್ಷತ್ರ 


ತಿತ್ತು . ಅದೇ ವೇಳೆ ಅದರೆ ಕಲೆ ಇಳಿಯುತ್ತಿತ್ತು . ಮುಂದಿನ ಅವತಾವಾಸ್ಯೆ ತನಕವೂ 
ಈ ಪರಿಸ್ಥಿತಿ. 

ರಾವರಾ : ಆದ್ದರಿಂದ ಚಂದ್ರನ ಚಲನೆಯಲ್ಲಿಯ ಕಲೆಯ ಏರಿಳಿತಗಳಲ್ಲಿಯ 
ಯಾವುದೋ ಒಂದು ಪ್ರರೂಪ ಅಥವಾ ಕ್ರಮವಿದೆಯೆಂದು ಅರ್ಥವಾಗುತ್ತದೆ. ಅದೇ 
ನೆಂದು ಈಗ ನೋಡೋಣ. ಅವರಾವಾಸ್ಯೆಯಿಂದ ತೊಡಗೋಣ, ಅಂದು ಚಂದ್ರ 
ಕಾಣದು. ಕಲೆ ಸೊನ್ನೆ , ಸೂರ್ಯನ ಜೊತೆಮೂಡಿಕಂತುತ್ತದೆ, 
- ಮರುಸಂಜೆ ಅದೇ ಹೊತ್ತಿಗೆ ತಾರ್ಕಿಕವಾಗಿ ಚಂದ್ರದರ್ಶನವಾಗಬೇಕು. ಆದರೆ 
ಈ ಅನುಭವ ಅತಿ ವಿರಳ. ಏಕೆಂದರೆ ಚಂದ್ರ ಸೂರ್ಯನಿಗಿಂತ ತುಸುವೇ ಪೂರ್ವಕ್ಕೆ 
ರುತ್ತದೆ, ಮತ್ತು ಚಂದ್ರನ ಕಲೆ ಕೇವಲ ಒಂದು ಗೀರು. 

ಮರು ಸಂಜೆ - ಅಮಾವಾಸ್ಯೆ ಕಳೆದು ಎರಡನೆಯ ಸಂಜೆ -ಕವರಾನುಚಂದ್ರ 
ಖಂಡಿತ ಪ್ರಕಟವಾಗುತ್ತದೆ, ಇಂದಿನಂತೆ, ಈಗ ಚಂದ್ರ ಸೂರ್ಯನಿಗಿಂತ ಇನ್ನಷ್ಟು 
ಪೂರ್ವಕ್ಕೆ ಸರಿದಿರುತ್ತದೆ, ಕಲೆಯ ಏರಿರುತ್ತದೆ. 

ಮೂರನೆಯ ಸಂಜೆ ಇನ್ನಷ್ಟು ಇದೇ ತರಹದ ಬದಲಾವಣೆ : ಚಂದ್ರ ಸೂರ್ಯ 
ನಿಗಿಂತ ಇನ್ನಷ್ಟು ಪೂರ್ವಕ್ಕೆ ಸರಿದಿರುತ್ತದೆ, ಕಲೆ ಮತ್ತಷ್ಟು ಜಾಸ್ತಿ ಆಗಿರುತ್ತದೆ, 

ಇದೇ ರೀತಿ ಮುಂದುವರಿದು ಸುವಕಾರು 14 ಅಥವಾ 15 ದಿವಸಗಳು ಸಲ್ಲು 
ವಾಗ ಚಂದ್ರ ಸೂರ್ಯನಿಂದ ಸಂವಕಾರು 18C° ಪೂರ್ವಕ್ಕೆ ಸರಿದಿರುತ್ತದೆ. ಅಂದರೆ 
ಸೂರ್ಯ ಚಂದ್ರ ನಮಗೆ ಕಾಣುವಂತೆ ಎದುರುಬದಿರಾಗಿರುತ್ತವೆ. ಚಂದ್ರನ ಹೊಳೆವ 
ಭಾಗ ಆಗ ಪೂರ್ತಿ ನಮಗೆಗೋಚರಿಸುತ್ತದೆ, ಅಂದು ಹುಣ್ಣಿಮೆ , ಕಲೆ 1, 

ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕದ ಈ ಅವಧಿ ಶುಕ್ಲಪಕ್ಷ. ಈ ಅವಧಿಯಲ್ಲಿ 
ಚಂದ್ರ ಸಂಜೆಯಿಂದ ಸಂಜೆಗೆ ತಡವಾಗಿ ಕಂತಂತೃದೆ. ಕಲೆ ಚಂದ್ರನ ಪಶ್ಚಿಮ 
ಅಂಚಿನಿಂದ ತೊಡಗಿ ಪೂರ್ವಾಭಿವರಿಖವಾಗಿ ವಿಸ್ತರಿಸುತ್ತ ಹುಣ್ಣಿಮೆಯಂದು ಪೂರ್ತಿ 
ಬಿಂಬವನ್ನು ಆವರಿಸಿರುತ್ತದೆ, ಹುಣ್ಣಿಮೆ ಸಂಜೆ ಸೂರ್ಯ ಅಸ್ತಮಿಸುವಾಗ ಚಂದ್ರ 
ಉದಯಿಸುತ್ತದೆ. 

ಹುಣ್ಣಿಮೆಯ ವುರಿಂದಿನ ದಿನಗಳಲ್ಲಿ ಚಂದ್ರೋದಯ ಸಂಜೆಯಿಂದ ಸಂಜೆಗೆ ತಡೆ 
ವಾಗಿ ಆಗುತ್ತದೆ. ಇದರ ಅರ್ಥವೇನು ? ಈಗಲೂ ಚಂದ್ರ ಸೂರ್ಯನಿಂದ ಪೂರ್ವಕ್ಕೆ 
ಸರಿಯುತ್ತಿದೆ ಎಂದು. ಆದರೆ ಈಗ ಚಂದ್ರನ ಕಲೆ ಇಳಿಯತೊಡಗಿದೆ. ಕತ್ತಲೆಯಿರಿ 
ಕವರಾನರುಜು ಬಿಂದ ಪಶ್ಚಿವರಿ ಅಂಚಿನಿಂದ ಆರಂಭವಾಗಿ ದಿನ ದಿನ ಪೂರ್ವಾಭಿವಶಂಖ 
ವಾಗಿ ವಿಸ್ತರಿಸತೊಡಗುತ್ತದೆ. 

ಇದೇ ರೀತಿ ವರಿರಿಂದುವರಿದು, ಹುಣ್ಣಿಮೆ ಕಳೆದು ಸುಮಾರು 14 ಅಥವಾ 15 
ದಿವಸಗಳು ಸಲ್ಲಂವಾಗ, ಚಂದ್ರ ಸೂರ್ಯನಿಂದ ಸುಶಾರು 360° ಪೂರ್ವಕ್ಕೆ ಸರಿದಿರು 
ತದೆ, ಅಂದರೆ ಸೂರ್ಯ ಚಂದ್ರ ನಮಗೆ ಕಾಣುವಂತೆ ಒಂದೇ ದಿಶೆಯಲ್ಲಿರುತ್ತವೆ 
ಚಂದ್ರನ ಹೊಳೆವ ಭಾಗ ಆಗ ಪೂರ್ತಿ ನಮ್ಮಿಂದ ಮರೆಯಾಗಿರುತ್ತದೆ. ಅಂದು ಅವರಾ 
ವಾಸ್ಯೆ , ಕಲೆ ಪುನಃ 0, 


ಚಂದ್ರನ ಮಾಸಿಕ ಪರ್ಯಟನೆ 


ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕದ ಅವಧಿ ಕೃಷ್ಣ ಪಕ್ಷ . ಈ ಅವಧಿಯಲ್ಲಿ 
ಚಂದ್ರ ರಾತ್ರಿಯಿಂದ ರಾತ್ರಿಗೆ ತಡವಾಗಿ ಮೂಡುತ್ತದೆ. ಎಂದೇ ಹಗಲಿನ ವೇಳೆ ಪೇಲವ 
ಚಂದ್ರ ಕಾಣುವುದಾಗಿದೆ. ಚಂದ್ರನ ಕಲೆ ಪೂರ್ವಾಭಿಮುಖವಾಗಿ ಕುಗ್ಗುತ್ತಿದ್ದು ಅವಾ 
ವಾಸ್ಯೆಯಂದು ಶೂನ್ಯವಾಗುತ್ತದೆ, 

- ಶುಕ್ಲ ಪಕ್ಷದಲ್ಲಿ ಚಂದ್ರನ ಪಶ್ಚಿಮ ಭಾಗ ಹೊಳೆಯುತ್ತಿರುವುದು , ಕೃಷ್ಣ ಪಕ್ಷ 
ದಲ್ಲಾದರೋ ತದ್ವಿರುದ್ದ - ಪೂರ್ವಭಾಗ ಹೊಳೆಯುತ್ತಿರುವುದು , ಸೂರ್ಯನಿಗೆ 
ಸಮೀಪತರವಾದ ಭಾಗಕ್ಕೆ ಈ ಭಾಗ್ಯ ದೊರೆಯುತ್ತದೆ, ಅಲ್ಲಿಯೂ ಇಲ್ಲಿಯಂತೆಯೇ 
ಅರಸನಿಗೆ ಹತ್ತಿರವಿರುವಾತನಿಗೆ ಅನುಗ್ರಹ ಜಾಸ್ತಿ ! 
- ಚಂದ್ರನ ಚಲನವಲನ ಮತ್ತು ಕಲೆಯ ಆಂದೋಳನ ಕುರಿತು ಸಾರಾಂಶವಿಷ್ಟು : 
ಚಂದ್ರ ಸೂರ್ಯನನ್ನು ಕುರಿತು ಸತತವಾಗಿ ಪಶ್ಚಿಮ -ಪೂರ್ವ ದಿಶೆಯಲ್ಲಿ ಚಲಿಸುತ್ತದೆ; 
ಚಂದ್ರ -ಸೂರ್ಯ ಕೋನಾಂತರ 180° ಆಗುವ ತನಕ ಶುಕ್ಲಪಕ್ಷ : ಈ ಅವಧಿಯಲ್ಲಿ 
ಕಲೆ 0ಯಿಂದ 1ಕ್ಕೆ ಏರುತ್ತದೆ ; ಚಂದ್ರ -ಸೂರ್ಯ ಕೋನಾಂತರ 180° ಮೀರಿ 
360° ಆಗುವ ತನಕ ಕೃಷ್ಣಪಕ್ಷ ; ಈ ಅವಧಿಯಲ್ಲಿ ಕಲೆ 1 ರಿಂದ 0ಗೆ ಇಳಿಯುತ್ತದೆ. 


ಸೂರ್ಯನಿಂದ 


CALCO 


ಭೂಮಿ 


ಚಿತ್ರ 19 . ಭೂಮಿಯ ಸುತ್ತ ಚಂದ್ರನ ಪರಿಭ್ರಮಣೆ, 1 ಬಾಲಚಂದ್ರ , 2 ಅರ್ಧ 
ಚಂದ್ರ , 3 ಅರ್ಧಾಧಿಕಚಂದ್ರ , 4 ಪೂರ್ಣಚಂದ್ರ ಅಥವಾ ಹುಣ್ಣಿಮೆ , 5 ನ್ಯೂನಪೂರ್ಣ 
ಚಂದ್ರ , 6 ಅರ್ಧವೃದ್ಧಚಂದ್ರ , 1 ಕ್ಷಯಚಂದ್ರ , ಕ್ಷಯಚಂದ್ರ ಮತ್ತು ಬಾಲಚಂದ್ರ 

ಸ್ಥಿತಿಗಳ ನಡುವೆ ಶೂನ್ಯಚಂದ್ರ ಅಥವಾ ಅಮಾವಾಸ್ಯೆ ಬರುತ್ತದೆ 


ನೋಡೋಣು ಬಾರಾ ನಕ್ಷತ್ರ 


ಸುಬ್ರಹ್ಮಣ್ಯ : ಚಂದ್ರನ ಕಲೆಗಳಿಗೆ ವಿಶೇಷ ಹೆಸರುಗಳಿರುವುದನ್ನು ಇಂಗ್ಲಿಷ್ 
ಪುಸ್ತಕಗಳಲ್ಲಿ ಓದಿದ್ದೇನೆ. ಕನ್ನಡದಲ್ಲಿಯೂ ಇರಬೇಕಲ್ಲವೇ ? 

ರಾಮಾ : ಹೌದು, ಅವರಾವಾಸ್ಯೆಯಂದು ಶೂನ್ಯಚಂದ್ರ ( ಚಿತ್ರ 19 ), ವಂದಿಂದೆ 
ಬಾಲಚಂದ್ರ - ಪಶ್ಚಿಮಕ್ಕೆ ಬೆಳಕಿನ ಕಮಾನು ವಿನ್ಯಾಸಗೊಂಡಿರುವ ಚಂದ್ರ ಮುಂದಿನ 
ಬಡ್ತಿ ಅರ್ಧಚಂದ್ರ , ತರುವಾಯ ಅರ್ಧಾಧಿಕ ಚಂದ್ರ , ವೃದ್ಧಿ ಚಂದ್ರ ಮತ್ತು ಪೂರ್ಣ| 
ಚಂದ್ರ ಅಂದರೆ ಹುಣ್ಣಿಮೆ , ಇಲ್ಲಿಗೆ ಶುಕ್ಲಪಕ್ಷೆ ಮುಗಿಯುತ್ತದೆ. ಚಂದ್ರನ ಯೌವನವೂ | 
ವಾಸಿ ವೃದ್ದಾಪ್ಯ ತನ್ನ ಮುದ್ರೆ ಒತ್ತತೊಡಗುತ್ತದೆ. ಕೃಷ್ಣ ಪಕ್ಷದಲ್ಲಿ ಪ್ರಕಟವಾಗುವ 
ಕಲೆಗಳಿವು: ನ್ಯೂನಪೂರ್ಣಚಂದ್ರ , ಅರ್ಧವೃದ್ದ ಚಂದ್ರ , ಪೂರ್ಣವೃದ್ದ ಚಂದ್ರ , ಕ್ಷಯ 
ಚಂದ್ರ ಮತ್ತು ಶೂನ್ಯಚಂದ್ರ ಅಂದರೆ ಅಮಾವಾಸ್ಯೆ ನಿವೊಂದು ಪ್ರಯೋಗ ಮಾಡಿ | 
ನೋಡಬಹುದು . ಬಾಲಚಂದ್ರ -ನೂನಪೂರ್ಣಚಂದ್ರ , ಅರ್ಧಚಂದ್ರ - ಅರ್ಧ ವೃದ್ದ 
ಚಂದ್ರ , ಅರ್ಧಾಧಿಕಚಂದ್ರ - ಪೂರ್ಣವೃದ್ದ ಚಂದ್ರ , ವೃದ್ಧಿಚಂದ್ರ -ಕ್ಷಯಚಂದ್ರ ಮತ್ತು 
ಪೂರ್ಣಚಂದ್ರ -ಶೂನ್ಯಚಂದ್ರ ಈ ಚಿತ್ರಗಳನ್ನು ಗುರುತಿಸಿ ಕಲೆಗಳ ಮೊತ್ತ ಮತ್ತು 
ವಿನ್ಯಾಸ ಪರಿಶೀಲಿಸಿ , 

- ಸುಬ್ರಹ್ಮಣ್ಯ : ಮೊತ್ತ ಯಾವಾಗಲೂ 1 , ಇನ್ನು ವಿನ್ಯಾಸ ? ಹೊಳೆವ ಭಾಗ 
ಶುಕ್ಲ ಪಕ್ಷದಲ್ಲಿ ಪಶ್ಚಿಮಕ್ಕೂ ಕೃಷ್ಣ ಪಕ್ಷದಲ್ಲಿ ಪೂರ್ವಕ್ಕೂ ಇದು ಹುಣ್ಣಿಮೆಯಂದು 
ಪೂರ್ತಿ ವ್ಯಾಪಿಸಿರುಚ್ಚದೆ, ಈಗ ನನಗೊಂದು ಸಂದೇಹವಿದೆ: ಚಂದ್ರ ಸೂರ್ಯನನ್ನು 
ಕುರಿತಂತೆ ಸುಮಾರು 29 .5 ದಿವಸಗಳಲ್ಲಿ ಪಶ್ಚಿಮ -ಪೂರ್ವ ಪರ್ಯಟನೆ ಮುಗಿಸುತ್ತದೆ. 
ಅಂದರೆ 360° ರೇಖಿಸುತ್ತದೆ. ಆದ್ದರಿಂದ ಚಂದ್ರನ ಸರಾಸರಿ ದೈನಂದಿನ ವೇಗ 
ಸುಮಾರು 12. 2° ಎನ್ನಬಹುದೇ ? 

ರಾಮಾ : ಧಾರಾಳವಾಗಿ , ಇದನ್ನು ವಾಸ್ತವವಾಗಿನೋಡಿ ಅಳತೆ ಮಾಡಿ ತಿಳಿದು 
ಕೊಂಡರೆ ಇನ್ನೂ ಸೊಗಸಾಗಿರುತ್ತದೆ. ಶುಕ್ಲಪಕ್ಷದ ಎರಡು ಆಸನ್ನ ಸಂಜೆಗಳಲ್ಲಿಸೂರ್ಯ 
ಚಂದ್ರರ ನಡುವಿನ ಕೋನಾಂತರಗಳನ್ನು ಅಳತೆ ಮಾಡಬೇಕು. ಮೊದಲನೆಯ ಸಲದ 
ಕೊನಾಂತರಕ್ಕಿಂತ ಎರಡನೆಯ ಸಲದ ಕೊನಾಂತರ ಸುಮಾರು 12 . 2 ಜಾಸ್ತಿ ಇರು 
ತದೆ. ಇದರ ಅರ್ಥವೇನು ? 

ರವಿ : ನಕ್ಷತ್ರಪರದೆಯ ಮೇಲೆ ಚಂದ್ರ ಸೂರ್ಯನಿಗೆ ಸಾಪೇಕ್ಷವಾಗಿ ಒಂದು 
ಸಂಜೆಯಿಂದ ಇನ್ನೊಂದು ಸಂಜೆಗೆ 12 . 2° ಪೂರ್ವಕ್ಕೆ ಚಲಿಸುತ್ತದೆ, 

- ರಾನಾ : ಈಗ ಸೂರ್ಯನ ಬದಲು ಯಾವುದೇ ಸ್ಥಿರ ನಕ್ಷತ್ರವನ್ನು ಆಧಾರ 
ಬಿಂದುವಾಗಿಟ್ಟುಕೊಂಡು ಈ ಪ್ರಯೋಗ ವಕಾಡಿನೋಡಿ, ಚಾಂದ್ರಕಕ್ಷೆಯ ಮೇಲೆ, 
ಅಥವಾ ಸನಿಹದಲ್ಲಿ ಇರುವ ಒಂದು ನಕ್ಷತ್ರವನ್ನು ಆಯುಕೊಳ್ಳಬೇಕು. ಉದಾಹರಣೆಗೆ 
ರೋಹಿಣಿ, ಆಗ ಚಂದ್ರನ ದೈನಂದಿನ ಪಶ್ಚಿವ - ಪೂರ್ವ ಚಲನವೇಗ ಸುವರಾರು 
13 . 2° ಎಂದು ತಿಳಿಯುತ್ತದೆ. ಇದರ ಅರ್ಥ ಚಂದ್ರ ಯಾವುದೇ ಸ್ಥಿರನಕ್ಷತ್ರ ಕುರಿತಂತೆ 
ಸುಮಾರು 27.3 ದಿವಸಗಳಲ್ಲಿ ಒಂದು ಪರಿಭ್ರಮಣೆ ಮುಗಿಸುತ್ತದೆ. ಸೂರ್ಯನನ್ನು 
ಕುರಿತಂತೆ ಒಂದು ಪರಿಭ್ರಮಣೆಯ ಅವಧಿ, ಈ ಹಿಂದೆ ಹೇಳಿದಂತೆ, ಸುವಕಾರು 29.5 


ಚಂದ್ರನ ಮಾಸಿಕ ಪರ್ಯಟನೆ 


ದಿವಸಗಳು, ಸ್ಥಿರ ನಕ್ಷತ್ರ ಕುರಿತ ಪರಿಭ್ರಮಣಾವಧಿಗೆ, ಅಂದರೆ 27 .3 ದಿವಸಗಳ 
ಘಟಕಕ್ಕೆ , ನಾಕ್ಷಿಕಮಾಸವೆಂದೂ ಸೂರ್ಯನನ್ನು ಕುರಿತ ಪರಿಭ್ರಮಣಾವಧಿಗೆ, ಅಂದರೆ 
29.5 ದಿವಸಗಳ ಘಟಕಕ್ಕೆ , ಸೌರಮಾಸವೆಂದೂ ಹೆಸರು. ರೂಢಿಯಲ್ಲಿ ಸೌರಮಾಸವನ್ನು 
ತಿಂಗಳೆನ್ನುತ್ತೇವೆ. 

ಶೈನಿ : ನಾಕತ್ರಿಕವಾಸದ ಮತ್ತು ಸೌರೆವಾಸದ ಅವಧಿಗಳು ಬೇರೆ ಬೇರೆ ಆಗಿ 
ರುವುದರ ಕಾರಣವೇನು ? ಸೂರ್ಯನೂ ಒಂದು ನಕ್ಷತ್ರವಲ್ಲವೇ ? 

ರಾವರಾ : ಈ ಸೂಕ್ಷ್ಮಗಳನ್ನು ಮುಂದೆಂದಾದರೂ ಹೇಳುತ್ತೇನೆ. ಈಗಲೇ ಹೇಳಿ 
ದರೆ ವಿವರಣೆ ಹೀಗೆ ಭಾರವೆನ್ನಿಸೀತು, ಈಗ ನಕ್ಷತ್ರಲೋಕಕ್ಕೆ ಜಿಗಿಯೋಣ. ಡಯಾನಾ 
ಒರೈಯನ್ ದುರಂತಪ್ರೇಮಪ್ರಕರಣದಲ್ಲಿ ಜೂಪಿಟರ್ ನೀಡಿದ ವರವೇನು ಸುಬ್ಬಯ್ಯ ? 
- ಸುಬ್ಬಯ್ಯ : ಡಯಾನಾ ತನ್ನ ಪ್ರಿಯಕರ ಒರೈಯನ್ನನನ್ನು ತಿಂಗಳಿಗೊಂದು ಸಲ 
ಸಂಧಿಸುವ ವರ , 

- ರಾಮಾ : ಪ್ರತಿ ತಿಂಗಳು ಆಕಾಶವನ್ನು ನೋಡುತ್ತಿದ್ದರೆ ಡಯಾನಾ ( ಅಂದರೆ 
ಚಂದ್ರ ) ಒರೈಯನ್ನನ ( ಅಂದರೆ ಮಹಾವ್ಯಾಧಪುಂಜದ) ತೀರ ಸನಿಹದಲ್ಲಿ ತುಸು 
ಉತ್ತರದಲ್ಲಿ ರೋಹಿಣಿ - ಮೃಗಶಿರಾ ವಲಯದಲ್ಲಿ, ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯು 
ವುದನ್ನು ಗಮನಿಸಬಹದು . . 

- ಚಂದ್ರನ ನಕ್ಷತ್ರಕಮಾಸದ ಅವಧಿ ಸುಮಾರು 27 ದಿವಸಗಳಾಗಿರುವುದರಿಂದ 
ಚಾಂದ್ರಕಕ್ಷೆಯ ವಲಯದಲ್ಲಿ ಅಷ್ಟು ನಕ್ಷತ್ರಗಳನ್ನು ಗುರುತುಗಲ್ಲುಗಳಾಗಿ ಅಂಗೀಕರಿಸ 
ಲಾಗಿದೆ. ಇವೇ ಅಶ್ವಿನಿಯಿಂದ ತೊಡಗಿ ರೇವತಿ ವರೆಗಿನ 27 ನಿತ್ಯ ನಕ್ಷತ್ರಗಳು, ಚಂದ್ರನ 
ಮನೆ ಒಂದೊಂದು ದಿನ ಒಂದೊಂದು ನಕ್ಷತ್ರ ನಮಗೆ ಕಾಣುವಂತೆ ಚಂದ್ರ ಆ ನಕ್ಷತ್ರದ 
ಸನಿಹದಲ್ಲಿರುವುದೆಂದು ತಿಳಿಯಬೇಕು. 

ಈಗ ನೀವೆಲ್ಲ ಪೂರ್ವಾಭಿಮುಖಿಗಳಾಗಿ ನಿಲ್ಲಬೇಕು. ಹಳೆಯ ಗೆಳೆಯರನ್ನು 
ಪರಿಚಯಿಸಿಕೊಳ್ಳೋಣ. ಹೊಸಬರನ್ನು ಸ್ವಾಗತಿಸೋಣ, ಪೂರ್ವಾಕಾಶದಲ್ಲಿ ಏನು 
ಕಾಣಂಗುವೆ ರವಿ ? 

ರವಿ : ಮಹಾವ್ಯಾಧ ಯಾವೊತ್ತಗೆ ತಲಪಿದೆ, ಗಾತ್ರ ಕುಗ್ಗಿದೆ. 

ಶೈನಿ : ವಿಜಯಸಾರಥಿ ಮಹಾವ್ಯಾಧದ ಉತ್ತರದಲ್ಲಿ ನಳನಳಿಸುತ್ತಿದೆ. ಇದರ 
ಗಾತ್ರವೂ ಸಂಕೋಚಿಸಿದೆ. 
- ಸುಬ್ರಹ್ಮಣ್ಯ : ಮಹಾವ್ಯಾಧ- ವಿಜಯಸಾರಥಿವಲಯದ ಪೂರ್ವಕ್ಕೆ ಎರಡು 
ಉಜ್ವಲ ನಕ್ಷತ್ರಗಳು ನಾವಿಲ್ಲಿದ್ದೇವೆ' ಎಂದು ಕರೆದು ಹೇಳುತ್ತಿವೆ. ಅಲ್ಲಿಂದ 
ದೃಷ್ಟಿಯನ್ನು ದಕ್ಷಿಣಕ್ಕೆ ಹಾಯಿಸಿ ಮಹಾವ್ಯಾಧದ ಪೂರ್ವವಲಯದಲ್ಲಿ ನಿಲ್ಲಿಸುತ್ತೇನೆ. 
ಇಲ್ಲಿ ಇನ್ನೆರಡು ನಕ್ಷತ್ರಗಳು ನನ್ನನ್ನು ಆಕರ್ಷಿಸುತ್ತವೆ. ಮೊದಲಿನ ಎರಡು ತಾರೆಗಳು 
ಸೇರಿ ಬಲು ನೀಳವಾದ ಸವಾಂತರಚತುರ್ಭುಜವನ್ನು ರಚಿಸುತ್ತವೆ ( ಚಿತ್ರಗಳು 
13 ಮತ್ತು 21) , 

ರಾವಣಾ : ಚೆನ್ನಾಗಿ ಹೇಳಿದೆ . ಮೊದಲಿನ ಎರಡು ತಾರೆಗಳು , ಅಂದರೆ ಈಗ 


ನೋಡೋಣು ಬಾರಾ ನಕ್ಷತ್ರ 


ಪ್ರನರ್ವಸು ಪ್ರಥಮ 


ಪ್ರಸರ್ವಸp 
ದ್ವಿತೀಯ 


' ® 


మబ్బులు 


ವಾಸs 

ಮೆಕುಡ 


ಆಲೆ ನ 


ಚಿತ್ರ 20: ಉತ್ತರಾಕಾಶದಲ್ಲಿ ಎದ್ದು ಕಾಣುವ ಎರಡು ನಕ್ಷತ್ರಗಳು ಪುನ 
ರ್ವಸುಪ್ರಥಮ ಹಾಗೂ ಪುನರ್ವಸುದ್ವಿತೀಯ . ಇವು ಲಘುಶ್ವಾನದ 
ಎರಡು ನಕ್ಷತ್ರಗಳ ಜೊತೆ ದೀರ್ಘಸಮಾಂತರಚತುರ್ಭುಜ ರಚಿಸುತ್ತವೆ 

(ನೋಡಿ ಚಿತ್ರಗಳು 13 ಮತ್ತು 21 ) 
ಆಕಾಶದ ಪೂರ್ವ- ಉತ್ತರ ವಲಯದಲ್ಲಿ ಕಂಗೊಳಿಸುತ್ತಿರುವವು, ಮಿಥುನರಾಶಿಯ 
ಪ್ರಮುಖ ಸದಸ್ಯ ನಕ್ಷತ್ರಗಳು , ಇವುಗಳ ಪೈಕಿ ಉತ್ತರ ಕಡೆಯದು - ಈಗ ಕಾಣುವಂತೆ 
ಎಡಗಡೆಯದು - ಪುನರ್ವಸುಪ್ರಥಮ ; ದಕ್ಷಿಣ ಕಡೆಯದು - ಈಗ ಕಾಣುವಂತೆ ಬಲ 
ಗಡೆಯದು - ಪುನರ್ವಸದ್ವಿತೀಯ, ಪುನರ್ವಸುಪ್ರಥಮ - ಪುನರ್ವಸುದ್ವಿತೀಯ ರೇಖೆ 
ದಕ್ಷಿಣ-ಪೂರ್ವ ದಿಶೆಗೆ ಹರಿಯುತ್ತದೆ. 
* ಪುನರ್ವಸಂಪ್ರಥಮ - ಪುನರ್ವಸುದ್ವಿತೀಯ ರೇಖೆಯ ದಕ್ಷಿಣಕ್ಕೆ ಮತ್ತು ಮಹಾ 
ವ್ಯಾಧದ ಪೂರ್ವಕ್ಕೆ ಇನ್ನೆರಡು ನಕ್ಷತ್ರಗಳು ರಚಿಸುವ ಸವ ಹಾಗೂ ಸವಶಾಂತರ 
ರೇಖೆ ಇದೆ , ಎಂದೇ , ಸುಬ್ರಹ್ಮಣ್ಯ ಹೇಳಿದಂತೆ, ಇಲ್ಲೊಂದು ಅತಿಲಂಬಿತ ಸವಶಾಂತರ 
ಚತುರ್ಭುಜಿ ತೋರುತ್ತದೆ. ಈ ಹೊಸ ಎರಡು ತಾರೆಗಳ ಪೈಕಿ ಒಂದು ಪ್ರಕಾಶಮಶಾನ 
ವಾಗಿದೆ - ಬ್ರಹ್ಮಹೃದಯದಷ್ಟು ಅಥವಾ ಮಹಾವ್ಯಾಧದ ಶೃಂಗ ತಾರೆಗಳ ಪೈಕಿ 
ಆದ್ರ್ರಾವನ್ನು ಬಿಟ್ಟು ಮಿಕ್ಕ ಯಾವುದೇ ತಾರೆಯಷ್ಟ , ಇದು ದಕ್ಷಿಣಕ್ಕಿದೆ. ಇದರ 
ಪಶ್ಚಿವು -ಉತ್ತರಕ್ಕಿರುವ ಎರಡನೆಯ ತಾರೆ ತೀರ ವನಿಂದ ವಿನಂಗಿನ ಚುಕ್ಕಿ ವಕಾತ್ರ . 
ಮೊದಲನೆಯದರ ಹೆಸರು ಪೂರ್ವಶ್ಯಾನ, ಎರಡನೆಯದರದು ಪಶ್ಚಿಮಶ್ಯಾನ, ಪೂರ್ವ 
ಶ್ಯಾನ ಅಧಿಕ ಪ್ರಕಾಶಮಾನವಾಗಿದೆ. ಒಟ್ಟು ವಲಯದ ಹೆಸರು ಲಘುಶ್ಯಾನ. 

- ಇಬ್ರಾಹಿಮ್ : ಕಲ್ಪನೆ ಸೊಗಸಾಗಿದೆ. ಬೇಟೆಗಾರನ ಮುಂದೆ ಪಶ್ಚಿಮಕ್ಕೆ ಗೂಳಿ, 
ಹಿಂದೆ ದಕ್ಷಿಣಕ್ಕೆ ಹಿರಿನಾಯಿ ದಂಡು, ಪೂರ್ವಕ್ಕೆ ಕಿರಿನಾಯಿ ದಂಡು -- ಮಹಾವ್ಯಾಧ, 
ವೃಷಭ, ಮಹಾಶ್ವಾನೆ ಮತ್ತು ಲಘುಶ್ವಾನ. 


ಚಂದ್ರನ ಮಾಸಿಕ ಪರ್ಯಟನೆ 


* ಪುನರ್ವಸು ಪ್ರಭ ಮ 


ಪ್ರನವನ್ನು 
' ದ್ವಿತೀಯ , 


ಕ ರ್ಕಟಕ 


ಆ ಘ /ಸ್ಥಾನ - 
ಪೂರ್ವಜ್ಞಾನ 


/ ಸಿ೧ ಹ 


ಲು ಬಕ 


ಚಿತ್ರ 21: ವೃಷಭದ ಪೂರ್ವಕ್ಕೆ ಮಿಥುನವೂ ಇದರ ಪೂರ್ವಕ್ಕೆ ಕರ್ಕಟಕವೂ ಇವೆ. ಕರ್ಕಟಕವನ್ನು 
ಗುರುತಿಸುವುದು ಕಷ್ಟ . ಆದರೆ ಇದರ ಪೂರ್ವಕ್ಕಿರುವ ಸಿಂಹವನ್ನು (ಮೂಡುವಾಗ ಹಣತೆ ಆಕೃತಿ) 

- ಗುರುತಿಸುವುದು ಸುಲಭ 
ಸುಬ್ಬಯ್ಯ : ಲಘುಶ್ವಾನದ ಉತ್ತರಕ್ಕೆ ಮಿಥುನ, ಮಿಥುನದ ಪಶ್ಚಿಮಕ್ಕೆ ವಿಜಯ 
ಸಾರಥಿ, ವಿಜಯಸಾರಥಿಯು ದಕ್ಷಿಣಕ್ಕೆ ಮಹಾವ್ಯಾಧ, ಮಹಾವ್ಯಾಧದ ನೇರ ಕೆಳಕ್ಕೆ 
ನಾವು ಮತ್ತು ನಮ್ಮ ಈ ಮಹಾಶೋಧ! - 


ನೋಡೋಣು ಬಾರಾ ನಕ್ಷತ್ರ 


ರಾಮಾ: ಈಗ ತಾನೇ ತೋರಿಸಿದ ವೀಳ ಸಮಾಂತರಚತುರ್ಭುಜದ ಬಾಹುಗಳನ್ನು 
ವಿವರಿಸು ಶೈನಿ, 

ಶೈನಿ : ಪುನರ್ವಸುಪ್ರಥಮ - ಪುನರ್ವಸುದ್ವಿತೀಯ ಉತ್ತರ ಬಾಹು. 
ರವಿ : ಪುನರ್ವಸುದ್ವಿತೀಯ - ಪೂರ್ವಶ್ಯಾನ ಪೂರ್ವ ಬಾಹು , 
ಇಬ್ರಾಹಿವರ್‌ : ಪೂರ್ವಶ್ಯಾನ- ಪಶ್ಚಿಮಶ್ಯಾನ ದಕ್ಷಿಣ ಬಾಹು. 
ಸುಬ್ಬಯ್ಯ : ಪಶ್ಚಿಮಶ್ವಾನ - ಪುನರ್ವಸಂಪ್ರಥಮ ಪಶ್ಚಿಮ ಬಾಹು. 

ರಾಮಾ : ಈಗ ಪೂರ್ವಶ್ಯಾನ- ಆದ್ರ್ರಾ - ಲುಬ್ದಕ ನಕ್ಷತ್ರಗಳು ರಚಿಸುವ 
ತ್ರಿಭುಜವನ್ನು ಗಮನಿಸಿ , ಇದರ ವೈಶಿಷ್ಟ್ಯವೇನು ? 

ಸುಬ್ರಹ್ಮಣ್ಯ : ಇದೊಂದು ಸಮಭುಜ ತ್ರಿಭುಜ ? 

ರಾವಣಾ : ಶಾಭಾಸ್ ! ಇದು ಹೇಮಂತಋತುವಿನ, ಅಂದರೆ ಚಳಿಗಾಲದ, 
ವಿಶೇಷ ಆಕರ್ಷಣೆ. ಆದ್ದರಿಂದ ಇದಕ್ಕೆ ಹೇವರಂತ ತ್ರಿಭುಜವೆಂದು ಹೆಸರು. 
ಹೇಮಂತ ತ್ರಿಭುಜದ ಪಶ್ಚಿಮ ಶೃಂಗ.... 

ರವಿ : ಆದ್ರ್ರಾ , 
ಶೈನಿ : ಪೂರ್ವ ಶೃಂಗ ಪೂರ್ವಶ್ಯಾನ. 
ಸುಬ್ಬಯ್ಯ : ದಕ್ಷಿಣ ಶೃಂಗ ಲುಬ್ಧಕ. 

ಸುಬ್ರಹ್ಮಣ್ಯ : ಆದ್ದರಿಂದ ಹೇಮಂತ್ರಿಭುಜದ ಪಶ್ಚಿಮ ಭಾಹು ಆದ್ರ್ರಾ 
ಲುಬ್ದ ಕ ಜೋಡಣೆ . 

ಇಬ್ರಾಹಿಮ್ : ಪೂರ್ವ ಬಾಹು ಲುಬ್ಧಕ -ಪೂರ್ವಶ್ಯಾನಜೋಡಣೆ, 
ರಾವರಾ : ಉತ್ತರ ಬಾಹು ಪೂರ್ವಶ್ಯಾನ - ಆದ್ರ್ರಾ ಜೋಡಣೆ . 


೭ ಸೂರ್ಯನ ವಾರ್ಷಿಕ ಪರ್ಯಟನೆ 


ಕಾಮಾ : ಕಳೆದ ಐದು ತಿಂಗಳುಗಳಿಂದ ( ಅಕ್ಟೋಬರ್ ) ನಕ್ಷತ್ರಪುಂಜಗಳನ್ನು 
ನೋಡುತ್ತಿದ್ದು ಅವುಗಳ ಸ್ನೇಹ ಗಳಿಸಿದ್ದೇವೆ. ನೀವುಕೂಡನಿಮ್ಮ ಟಿಪ್ಪಣಿ ಪುಸ್ತಕಗಳಲ್ಲಿ 
ಆ ಚಿತ್ರಗಳನ್ನು ಗುರುತಿಸುತ್ತ ಬಂದಿರುವಿರಿ, ಈಗ ( ಮಾರ್ಚ್) ಇವೆಲ್ಲ ಪುಟಗಳನ್ನೂ 
ದಿವಸವಾರು - ತಿಂಗಳವಾರು ಅಕ್ಕಪಕ್ಕ ಅಳವಡಿಸಿ ನಿರ್ದಿಷ್ಟ ಪುಂಜವೊಂದರ ಮೇಲೆ 
ನಿಮ್ಮ ಲಕ್ಷಹರಿಸಬೇಕು. ಹೀಗೆ ಮಾಡಿದಾಗ ನೀನೇನನ್ನು ಗುರುತಿಸುವೆ ಸುಬ್ರಹ್ಮಣ್ಯ 
- ಸುಬ್ರಹ್ಮಣ್ಯ : ಕುಂತಿ ಪೂರ್ವದಿಂದ ಪಶ್ಚಿಮಕ್ಕೆ ಸರಿದಿರುವುದನ್ನು ಕಾಣುತ್ತೇನೆ. 

ಶೈನಿ : ಈ ಹಿಂದೆ ಪೂರ್ವಾಕಾಶದ ವೈಭವವಾಗಿದ್ದ ಮಹಾವ್ಯಾಧ ಈಗ ನೆತ್ತಿಗೆ 
ಬಂದಿದೆ . ಅದರ ಆಕಾರ ಸಂಜೋಚಿಸಿದೆ, 

ಈ ರಾಮಾ : ಇವೆಲ್ಲ ಹೇಳಿಕೆಗಳೂ ನಿಜ. ಆದ್ದರಿಂದ ಖಗೋಳದ ವರ್ತನೆ ಕುರಿತಂತೆ 
ಹೊಸತೊಂದು ನಿಯಮ ಅಥವಾ ಸೂತ್ರ ನಮಗೆ ತಿಳಿಯುತ್ತದೆ : ಖಗೋಳಪೂರ್ವ 


ಸೂರ್ಯನ ವಾರ್ಷಿಕ ಪರ್ಯಟನೆ 


ಪಶ್ಚಿಮ ದಿಶೆಯಲ್ಲಿ ಬಲು ನಿಧಾನವಾಗಿ ಆವರ್ತಿಸುತ್ತದೆ . ಈ ಆವರ್ತನೆ ಖಗೋಳದ 
ದೈನಂದಿನ ಆವರ್ತನೆಗಿಂತ ಭಿನ್ನವಾದದ್ದು . ಇದರ ದಿಶೆ ಕೂಡ ಪೂರ್ವ- ಪಶ್ಚಿಮವೇ . 
ಉಭಯ ಆವರ್ತನೆಗಳೂ ವೀಕ್ಷಕನನ್ನು ಧ್ರುವನಕ್ಷತ್ರಕ್ಕೆ ಜೋಡಿಸುವ ಸರಳರೇಖೆಯ 
- ಅಂದರೆ ಖಗೋಳಾಕ್ಷದ ಸುತ್ತ ಏಕಕಾಲದಲ್ಲಿ ಜರಗುತ್ತವೆ. 

ಇಬ್ರಾಹಿಮ್ : ಖಗೋಳದ ದೈನಂದಿನಾವರ್ತನೆ ಎಂದರೇನು ಸಾರ್ ? 

ರಾಮಾ : ಹಿಂದೊಮ್ಮೆ ವಿವರಿಸಿದ್ದೇನೆ, ಆಕಾಶಕಾಯಗಳು ಪ್ರತಿ 24 ಗಂಟೆಗಳ 
ಒಂದು ದಿವಸದಲ್ಲಿ ಪ್ರದರ್ಶಿಸುವ ಪೂರ್ವ- ಪಶ್ಚಿಮ ದಿಶೆಯ ವೈಭವಯುತ ಮೆರವಣಿ 
ಗೆಯೇ ಖಗೋಳದ ದೈನಂದಿನಾವರ್ತನೆ, ಸೂರ್ಯ ಚಂದ್ರ ನಕ್ಷತ್ರಗಳು ಮೂಡಿಕಂತುವ 
ಈ ಸಂತತ ಬಾನಾಟದಲ್ಲಿ ನಾವೆಲ್ಲರೂ ಭಾಗಿಗಳು ತಾನೇ . . 

ರವಿ : ಹಗಲು - ಇರುಳು ಮುನ್ನಡೆ ದೈನಂದಿನಾವರ್ತನೆಯ ಪರಿಣಾಮವಲ್ಲವೇ ? 

ರಾಮರಾ : ಹೌದು, ಈ ನಿರಂತರ ಪರಿಶ್ರಮದಲ್ಲಿ ಉತ್ಸವಕವಾಯತಿಯ ವರವ 
ಣಿಗೆಯಲ್ಲಿ, ಧ್ರುವನಕ್ಷತ್ರದ ಹೊರತು ಬೇರೆ ಯಾವ ಕಾಯಕ ವಿನಾಯಿತಿ ಇಲ್ಲ. 

ಸುಬ್ಬಯ್ಯ : ಖಗೋಳ ಪ್ರದರ್ಶಿಸುವ ಇನ್ನೊಂದು ಚಲನೆ ನಿಧಾನಗತಿಯಂ 
ಆವರ್ತನೆ, ಇದರ ದಿಶೆಯೂ ಪೂರ್ವ- ಪಶ್ಚಿಮ ಎಂದಿರಿ. ಹಾಗೆಂದರೇನು ? 

ರಾಮಾ : ಪ್ರತಿ ರಾತ್ರಿಯ ನೀವು ಅದೇ ಹೊತ್ತಿಗೆ ಒಂದೇ ನಕ್ಷತ್ರಪುಂಜದ 
ಮೇಲೆ ಲಕ್ಷ ಕೇಂದ್ರೀಕರಿಸಬೇಕು. ಉದಾಹರಣೆಗೆ ಕುಂತಿ, ನಕುಲ ಅಥವಾ ಮಹಾ 
ವ್ಯಾಧ ಆಗಬಹುದು. ಸುಮಾರು ಒಂದು ತಿಂಗಳು ಸಲ್ಲುವಾಗ ನಿಮ್ಮ ಅನುಭವ ಏನು ? 
ಪ್ರತಿಯೊಂದು ಪುಂಜವೂ ಹಿಂದಿನ ತಿಂಗಳು ಈ ಹೊತ್ತು ಎಲ್ಲಿತ್ತೋ ಆ ನೆಲೆಗಿಂತ 
ತುಸು ಪಶ್ಚಿಮದಲ್ಲಿ ಈ ತಿಂಗಳು ಕಾಣುತ್ತದೆ. ಹಲವಾರು ತಿಂಗಳು ಈ ವೀಕ್ಷಣೆಯನ್ನು 
ಮುಂದುವರಿಸಿದರೆ , ಅಥವಾ ನಿಮ್ಮ ಪುಸ್ತಕಗಳಲ್ಲಿ ವಕಾಡಿರುವ ಗುರುತುಗಳನ್ನು 
ಪರೀಕ್ಷಿಸಿದರೆ, ಇಲ್ಲೊಂದು ಕ್ರಮಬದ್ಧ ಕವಾಯಿತಿ ನಡೆ ಎದ್ದು ಕಾಣುತ್ತದೆ. ಯಾವುದೇ 
ತಿಂಗಳ ಸಂಜೆ 7 ಗಂಟೆಗೆ ಮಡುತ್ತಿರುವ ಒಂದು ನಕ್ಷತ್ರಪುಂಜ ಸುವರಾರು 6 ತಿಂಗಳು 
ಸಲ್ಲುವಾಗ ಅದೇ ಹೊತ್ತಿಗೆ ಕಂತುತ್ತಿರುವುದು , ಮತ್ತೆ ಸುವರಾರು 6 ತಿಂಗಳ ಕಾಲ 
ಸಂಜೆ 7 ಗಂಟೆಗೆ ಅದರ ದರ್ಶನ ಎಲ್ಲೂ ಇಲ್ಲ . ಈ ಅಜ್ಞಾತಾವಧಿ ಮುಗಿಯುವಾಗ, 
ಪುನಃ ಸಂಜೆ 7 ಗಂಟೆಗೆ, ಪೂರ್ವಾಕಾಶದಲ್ಲಿ ಹಾಜರಾಗಿಯೇ ಆಗುತ್ತದೆ ' ನಾನಿಲ್ಲಿ 
ದೇನೆ! ” ಎಂದು ಕರೆದು ಸಾರುವಂತೆ , 

ಸುಬ್ರಹ್ಮಣ್ಯ : ಅದ್ದರಿಂದ ಖಗೋಳದ ಈ ನಿಧ: ನಗತಿಯ ಆವರ್ತನಾವಧಿ 
ಸುವರಾರು ಒಂದು ವರ್ಷವೆನ್ನಬಹುದೇ ? 

ರಾಮಾ : ಹೌದು. ಒಂದು ವರ್ಷದ ಅವಧಿಯಲ್ಲಿ ಖಗೋಳ ತನ್ನ ಸುತ್ತ 
ಒಮ್ಮ ಸುತ್ತಿರುತ್ತದೆ. ಸುತ್ತುವಿಕೆಯ ದಿಶ ಪೂರ್ವದಿಂದ ಪಶ್ಚಿಮಕ್ಕೆ , ಇದು 
ಖಗೋಳದ ವಾರ್ಷಿಕಾವರ್ತನೆ. 

- ಇಬ್ರಾಹಿಮ್ : ದೈನಂದಿನಾವರ್ತನೆಯ ಪರಿಣಾಮ ಹಗಲು - ಇರುಳು 
ಮುನ್ನಡೆ ಎಂದು ತಿಳಿದದ್ದಾಯಿತು. ವಾರ್ಷಿಕಾವರ್ತನೆಯ ಪರಿಣಾಮ ? 


ನೋಡೋಣು ಬಾರಾ ನಕ್ಷತ್ರ 


ರಾವರಾ : ಋತುಗಳ ಕ್ರಮಬದ್ಧ ಮುನ್ನಡೆಯಾಗಿ ಇದು ಪ್ರಕಟವಾಗುತ್ತದೆ. 
ಅಂದರೆ ಮಳೆಗಾಲ - ಚಳಿಗಾಲ- ಬೇಸಗೆ - ಮಳೆಗಾಲ ಹೀಗೆ ಸಾಗುವ ಋತುಗಳು. 

ಶೈನಿ : ಸೂರ್ಯ ಬಾನಿನಲ್ಲಿರುವಾಗ ಹಗಲು, ಇಲ್ಲದಾಗ ಇರುಳು ಎಂದು ಸ್ಪಷ್ಟ 
ವಾಗಿ ಗೊತ್ತಾಗುತ್ತದೆ. ಅದೇ ರೀತಿ ಋತುಗಳ ಬಗೆಗೂ ಹೇಳಬಹುದೇ ? 
- ರಾಮಾ: ಸೂರ್ಯನನ್ನೇ -ಸೂರ್ಯನ ಉದಯಾಸ್ತ ಬಿಂದುಗಳನ್ನೂ ಗಗನ 
ದಲ್ಲಿ ಸೂರ್ಯ ಸಾಗುವ ದೈನಂದಿನ ಪಥವನ್ನೂ - ಅವಲೋಕಿಸಿ ಋತುವನ್ನು 
ನಿರ್ಧರಿಸುವುದು ಸಾಧ್ಯವಿದೆ. ಆದರೆ ಆ ವಿವರಗಳು ಸದ್ಯ ಪ್ರಸ್ತುತವಲ್ಲ . ನಕ್ಷತ್ರಚಿತ್ರ 
ಗಳ ಸ್ಥಾನಗಳಿಗೂ ಋತುಗಳ ಸಂಭವತೆಗೂ ನಿಕಟಸಂಬಂಧವಿದೆ, ಉದಾಹರಣೆಗೆ ಪ್ರತಿ 
ಜನವರಿ ತಿಂಗಳ ಆದಿಯಲ್ಲಿ ಮಹಾವ್ಯಾಧ ಇಲ್ಲವೇ ಕುಂತೀಪುಂಜದ ಸ್ಥಾನನೋಡಿ 
ದರೆ ಇದು ವೇದ್ಯವಾಗುತ್ತದೆ. ದೀರ್ಘ ಕಾಲ ಉದ್ದೇಶಪೂರ್ವಕವಾಗಿ ಖಗೋಳವನ್ನು 
ಅಭ್ಯಸಿಸಬೇಕು. ಅಲ್ಲಿ ನಡೆಯುವ ಬದಲಾವಣೆಗಳ ಕ್ರಮಬದ್ದ . ಅಧ್ಯಯನ, ಜೊತೆಗೆ 
ಇಲ್ಲಿ ಸಂಭವಿಸುವ ವ್ಯತ್ಯಾಸಗಳ ಶಾಸ್ತ್ರೀಯ ವಿವೇಚನೆ ಮಾಡಿದರೆ ಋತುವ್ಯತ್ಯಾಸವನ್ನು 
ಹಗಲಿರುಳು ವ್ಯತ್ಯಾಸದಷ್ಟೇ ಸುಲಭವಾಗಿ ಗುರುತಿಸಬಹುದು. 

ಸುಬ್ರಹ್ಮಣ್ಯ : ಖಗೋಳದ ದೈನಂದಿನ ಹಾಗೂ ವಾರ್ಷಿಕ ಆವರ್ತನೆಗಳೆರಡೂ 
ಏಕಕಾಲದಲ್ಲಿ ಏಕದಿಶೆಯಲ್ಲಿ, ಆದರೆ ವಿಭಿನ್ನ ವೇಗಗಳಿಂದ, ಘಟಿಸುವ ವಿದ್ಯಮಾನ 
ಗಳೆಂದು ತಿಳಿಯಿತು. ಆದರೆ ಮಾನಸಿಕವಾಗಿ ಈ ಚಿತ್ರವನ್ನು ರೂಪಿಸಿಕೊಳ್ಳುವುದು 
ತುಂಬ ಕಷ್ಟವಾಗುತ್ತಿದೆಯಲ್ಲ ? 

ರಾವರಾ : ಖಗೋಳವನ್ನು ನೋಡುವುದು , ಅಲ್ಲಿ ಕಾಣುವುದನ್ನು ಅರ್ಥವಿಸಂ 
ವುದು ಮತ್ತು ಅಲ್ಲಿಯ ಕ್ರಮವನ್ನು ಅರಿಯುವುದು ಮಾತ್ರ ನಮ್ಮ ಉದ್ದೇಶ. ಈ 
ನಿಟ್ಟಿನಲ್ಲಿ ನಮ್ಮ ತಿಳಿವಳಿಕೆ ಜಾಸ್ತಿ ಜಾಸ್ತಿ ಆದಂತೆ ಇಂಥ ಎಲ್ಲ ಸಂದೇಹಗಳೂ ಗೊಂದಲ 
ಗಳೂ ತಾವಾಗಿಯೇ ಬಗೆಹರಿಯುತ್ತವೆ. ಈಗ ಇನ್ನೊಂದು ಸಂಗತಿ ಹೇಳುತ್ತೇನೆ: 
ಖಗೋಳದ ವಾರ್ಷಿಕಾವರ್ತನೆಯಲ್ಲಿ ಧ್ರುವನಕ್ಷತ್ರ ಭಾಗವಹಿಸುವುದಿಲ್ಲ, ಸೂರ್ಯನ 
ವರ್ತನೆಯಾದರೋ ವಿಚಿತ್ರವಾಗಿರುತ್ತದೆ. ಸೂರ್ಯನ ಈ ವಿಚಿತ್ರ ವರ್ತನೆಯನ್ನು 
ಪರೋಕ್ಷ ವೀಕ್ಷಣೆಯಿಂದ ಅರ್ಥಮಾಡಿಕೊಳ್ಳಬೇಕು, ಅಷ್ಟೆ , ಏಕೆಂದರೆ ಸೂರ್ಯನ 
ಎದುರು ನಿಂತು ಅಸ್ತಿತ್ವ ಪ್ರದರ್ಶಿಸುವ ನಕ್ಷತ್ರವೇ ಇಲ್ಲ, 

ಸುಬ್ಬಯ್ಯ : '' ಸರಿಯೇ ಸೂರ್ಯಗೆಕೋಟಿಮಿಂಚುಬಳುಗಳ ? ?” 

ಕಾಮಾ : ಪರೋಕ್ಷವೀಕ್ಷಣೆಯ ಕ್ರಮ ಹೀಗೆ ಪ್ರತಿದಿನ ಸೂರ್ಯೋದಯದ 
ಮೊದಲು ಮತ್ತು ಸೂರ್ಯಾಸ್ತದ ತರುವಾಯ ಪ್ರಕಟವಾಗುವ ನಕ್ಷತ್ರಚಿತ್ರಗಳನ್ನು 
ಗುರುತಿಸಬೇಕು. ಕೆಲವು ತಿಂಗಳು ಈ ಪ್ರಯೋಗ ಮಾಡಿದಾಗ ಒಂದು ಸಂಗತಿ ಸ್ಪಷ್ಟ 
ವಾಗುತ್ತದೆ : ನಕ್ಷತ್ರ ಪರದೆಯ ಮೇಲೆ ಸೂರ್ಯ ಮಂದಗತಿಯಿಂದ ಪಶ್ಚಿಮ 
ಪೂರ್ವ' ದಿಶೆಯಲ್ಲಿ ಸರಿಯುತ್ತದೆ. 

ಸುಬ್ರಹ್ಮಣ್ಯ : ಚಂದ್ರನೂ ಹೀಗೆಯೇ ಅಲ್ಲವೇ ? 

ರಾವಣಾ : ಹೌದು. ಚಂದ್ರನಿಗೆ ಈ ಪರಿಭ್ರಮಣೆ ಮುಗಿಸಲು ಬೇಕಾಗುವ ಅವಧಿ 
ಒಂದು ತಿಂಗಳು , ಸೂರ್ಯನಿಗೆ ಇದು ಒಂದು ವರ್ಷ, 


ಸೂರ್ಯನ ವಾರ್ಷಿಕ ಪರ್ಯಟನೆ 


ಸುಬ್ರಹ್ಮಣ್ಯ : ಚಂದ್ರ - ಸೂರ್ಯರು ಸಾಗುವ ಹಾದಿಗಳು ಯಾವುವು ? 

ರಾಮಾ : ಚಂದ್ರ ರೇಖಿಸುವ ವರಾಸಿಕ ಪಥಕ್ಕೆ ಚಾಂದ್ರಕಕ್ಷೆ ಎಂದು ಹೆಸರು, 
ಹಲವು ತಿಂಗಳ ಕಾಲ ಚಂದ್ರನನ್ನು ನೇರ ನೋಡಿ ಈ ಕಕ್ಷೆಯನ್ನು ನಿರ್ಧರಿಸಬಹುದು, 
ಇದೊಂದು ಮಹಾವೃತ , ಆದ್ದರಿಂದ ಇದರ ಕೇಂದ್ರದಲ್ಲಿ ವೀಕ್ಷಕನಿದ್ದಾನೆ. ಸೂರ್ಯನ 
ವಾರ್ಷಿಕ ಪಥಕ್ಕೆ ಕ್ರಾಂತಿವೃತ್ಯ ಎಂದು ಹೆಸರು. ಇದೂ ಒಂದು ಮಹಾವೃತ್ಯ , ವೀಕ್ಷಕನೇ 
ಇದರ ಕೇಂದ್ರ ಕೂಡ. 

ಇಬ್ರಾಹಿಮ್ : ಚಾಂದ್ರಕಕ್ಷೆ ಮತ್ತು ಕ್ರಾಂತಿವೃತ್ಯಗಳನ್ನು ಆಕಾಶದಲ್ಲಿ ತೋರಿಸ 
ಬಹುದೇ ? 

ರಾವಣಾ : ಇಲ್ಲಿಯತನಕನೋಡಿರುವುದು ಅಥವಾ ಗುರುತಿಸಿರುವುದು ಮೂರು 
ದಿಗಂತ, ರಾಮೋತ್ತರ ಮತ್ತು ವಿಷವತ, ಚಾಂದ್ರಕಕ್ಷೆಯನ್ನು , ನಾನು ಆಗ 
ಹೇಳಿದಂತೆ, ನೀವು ಪ್ರತ್ಯಕ್ಷ ವೀಕ್ಷಣೆ ಮಾಡಿ ಗುರುತಿಸಬಲ್ಲಿರಿ, ಕ್ರಾಂತಿವೃತ್ಯವನ್ನು 
ಗುರುತಿಸಲು ಇಂಥ ಯಶಾವ ಸುಲಭ ವಿಧಾನವನ ಸೂಚಿಸಲಾರೆ. ಸದ್ಯ ನಾನು ನಿಮ್ಮ 
ಗೊಂದು ಪ್ರಾಯೋಗಿಕ ವಿಧಾನ ವಿವರಿಸುತ್ತೇನೆ. ರವಿ ! ಸ್ಥಿರ ಚೌಕಟ್ಟಿನ ಮೇಲೆ 
ನೆಲೆಗೊಳಿಸಿರುವ ಖಗೋಳವಕಾದರಿಯನ್ನು ತಂದು ಇಲ್ಲಿ ಮೇಜಿನ ಮೇಲೆ ಇಡು, 
ಈಗ ನೀವೆಲ್ಲರೂ ನನ್ನ ಹಿಂದೆ, ಗೋಳದ ಚಲನೆ ಕಾಣುವಂತೆ, ಅನುಕೂಲ ಸ್ಥಳಗಳಲ್ಲಿ 
ನಿಂತುಕೊಳ್ಳಿ , ನಿಮ್ಮ ಎದುರು ಏನಿದೆ ? ನಾನು ಏನು ಮಾಡುತ್ತಿದ್ದೇನೆ? : 

- ಶೈನಿ : ಸ್ಥಿರ ಚೌಕಟ್ಟಿನ ಎರಡು ಎದುರುಬದಿರು ಬಿಂದಗಳಿಗೆ ಸಿಕ್ಕಿಸಿರುವ 
ಗೋಳವಿದೆ. ಗೋಳವನ್ನು ನೀವು ಹಿಂದಕ್ಕೂ ವಂಂಂದಕ್ಕೂ ತಿರುಗಿಸುತ್ತಿದ್ದೀರಿ, 

* ರಾಮರಾ : “ಗೋಳವನ್ನು ಹಿಂದಕ್ಕೂ ವರರಿಂದ ತಿರುಗಿಸುತ್ತಿದ್ದೀರಿ' ಎಂದರೆ 
ಅರ್ಥ ಸ್ಪಷ್ಟವಾಗುವುದಿಲ್ಲ. ನೋಡಿ: ಈಗ ನಾನು ಗೋಳವನ್ನು , ನಿಮಗೆಲ್ಲರಿಗೂ 
ಕಾಣುವಂತೆ , ಎಡದಿಂದ ಬಲಕ್ಕೆ ತಿರುಗಿಸುತ್ತಿದ್ದೇನೆ. ಇದು. . 

ಸುಬ್ರಹ್ಮಣ್ಯ : ಅಪ್ರದಕ್ಷಿಣ ದಿಶೆ . 

ರಾವಕಾ : ಈಗ ನಾನು ಗೋಳವನ್ನು ಬಲದಿಂದ ಎಡಕ್ಕೆ ತಿರುಗಿಸುತ್ತಿದ್ದೇನೆ. 
ಇದರಿ ಪ್ರದಕ್ಷಿಣ ದಿಶೆ - ಗಡಿಯಾರಿದ ವರಿಭಗಳು ಚಲಿಸುವ ದಿಶೆ ಗೋಳವನ್ನು ಸ್ಥಿರ 
ಚೌಕಟ್ಟಿಗೆ ಬಂಧಿಸಿರುವ ಎರಡು ಬಿಂರ್ದಗಳಿವೆಯಷ್ಟೆ . ಇವನ್ನು ಈ ವಂತು ದ ಎಂದು 
ಅಂಕಿಸೋಣ, ಉ ಎಂದರೆ ಉತ್ತರ. ದ ಎಂದರೆ ದಕ್ಷಿಣ, ಈ ಗೋಳದಲ್ಲಿ ಮೇಲಿನದು 
ಉ , ಕೆಳಗಿನದು ದ. ದ- ಉ ಸರಳರೇಖೆಗೋಳದ ಒಂದು ವ್ಯಾಸ ಮತ್ತು ಅಕ್ಷ. ಇದರ 
ಮಧ್ಯಬಿಂದು ವೀ , ವೀಕ್ಷಕನ ನೆಲೆ. ಇದು ಗೋಳಕೇಂದ್ರವೂ ಹೌದು, ಈಗಗೋಳ 
ಕೇಂದ್ರದ, ಅಂದರೆ ವೀ ಬಿಂದುವಿನ ವಲಕ, ಅಕ್ಷಕ್ಕೆ ಲಂಬವಾಗಿ ಒಂದು ಸವಾಲವನ್ನು 
ರಚಿಸೋಣ. ಇದುಗೋಳದ ವರನ್ನು ಸಂಧಿಸುವ ವ ಹವ್ಯತ್ಯ ... 

ಸುಬ್ರಹ್ಮಣ್ಯ : ವಿಷುವದೂತ್ರ, ಗೋಳವನ್ನು ಇದು ಉತ್ತರ ಮತ್ತು ದಕ್ಷಿಣ 
ಗೋಳಾರ್ಧಗಳಾಗಿ ಸವರಿದ್ವಿಭಾಗಿಸುತ್ತದೆ. 

ರಾರಾ : ವಿಷುವದೂತ್ವದ ರಾವುದೇ ವ್ಯಾಸವನ್ನು ಗುರುತಿಸೋಣ, ಅದು 


ನೋಡೋಣು ಬಾರಾ ನಕ್ಷತ್ರ 


ಮ 


23°2 | 


ವೀ 


ಚಿತ್ರ 22, ಉತ್ತರ ಮೇರುವಿನಲ್ಲಿ ನಿಂತ ವೀಕ್ಷಕನಿಗೆ ( ವೀ ) ಧ್ರುವ ನಕ್ಷತ್ರ (ಉಧು ) ಖಮಧ್ಯದಲ್ಲಿರು 
ವುದು . ವಿಷುವದ್ವ ( ವಿ ) ಈತನ ಕ್ಷಿತಿಜ , ಕ್ರಾಂತಿವೃತ್ಯ ಇದಕ್ಕೆ ( ವಿಷುವದೂತ) 23° 27° 
ಮಾಲಿಕೊಂಡಿದೆ. ಮೇ -ಮೇಷಬಿಂದು . ಕ- ಕರ್ಕಟಕ ಬಿಂದು. ತು -ತುಲಾಬಿಲದು . ಮ - ಮಕರಬಿಂದು , 

ಚಿತ್ರದಲ್ಲಿ ಅಪ್ರದಕ್ಷಿಣ ದಿಶೆ ಖಗೋಳದಲ್ಲಿಯ ಪಶ್ಚಿಮ - ಪೂರ್ವ ದಿಶೆಯನ್ನು ಸೂಚಿಸುತ್ತದೆ 


ಮೇ - ವೀ - ತು ಆಗಿರಲಿ, ಮೇ ಮೇಷವಿಷುವತ್ ಬಿಂದುವನ ವೀ ವೀಕ್ಷಕನನ್ನೂ ತು 
ತುಲಾವಿಷುವಬಿಂದುವನ್ನೂ ಪ್ರತಿನಿಧಿಸುತ್ತವೆ. ಈ ಮ ವೀ - ತು ವ್ಯಾಸ, ಇತರ 
ಯಾವುದೇ ವ್ಯಾಸದಂತೆ, ವಿಷುವದ್ಯವನ್ನು ಸಮದ್ವಿಭಾಗಿಸುತ್ತದೆ. 

ಈ ವ್ಯಾಸದ ಮೂಲಕ ಸಾಗುವ ಮತ್ತು ವಿಷುವದೂತ್ವದ ಸಮತಲಕ್ಕೆ 230 
27 : ಬಾಗಿರುವ ಒಂದು ಸಮತಲವನ್ನು ಕಲ್ಪಿಸಿಕೊಳ್ಳಿ . ಈ ತಲ, ನವಂಗೆ ಕಾಣುವಂತೆ, 
ಗೋಳದ ಕೆಳ -ಎಡ ಅಂದರೆ ದಕ್ಷಿಣ ಭಾಗದಿಂದ ಬಲ -ಮೇಲು ಅಂದರೆ ಉತ್ತರ 
ಭಾಗಕ್ಕೆ ಸಾಗುವಂತಿರಬೇಕು. ಇದುಗೋಳವನ್ನು ಇನ್ನೊಂದು ಮಹಾವೃತ್ತದ ನೇರ 
ಛೇದಿಸುವುದು . ಇದೇ ಕ್ರಾಂತಿವೃತ್ತ , ಇದರ ವಿನ್ಯಾಸ ಹೇಗಿದೆನೋಡಿ; ಮೇ ಬಿಂದು 
ವಿನಿಂದ ಅಪ್ರದಕ್ಷಿಣ ದಿಶೆಯಲ್ಲಿ ಇದರ ಮೇಲೆ ಸಾಗೋಣ, ಮುಂದೆ ತು ಬಿಂದುವಿನ 
ವರೆಗೆ ಉತ್ತರ ಗೋಳಾರ್ಧದಲ್ಲಿರುತ್ತೇವೆ, ತು ಬಿಂದುವಿನಲ್ಲಿ ವಿಷುವದ್ಯತ್ವವನ್ನು 
ಉತ್ತರದಿಂದ ದಕ್ಷಿಣಕ್ಕೆ ಅಡ್ಡಹಾಯುತ್ತೇವೆ. ವರರಿಂದ ಮೇ ಬಿಂದುವಿನವರೆಗೆ ದಕ್ಷಿಣ 
ಗೋಳಾರ್ಧದಲ್ಲಿರುತ್ತೇವೆ. ವೇ ಬಿಂದುವಿನಲ್ಲಿ ವಿಷಇತ್ಯವನ್ನು ದಕ್ಷಿಣದಿಂದ 
ಉತ್ತರಕ್ಕೆ ಅಡ್ಡಹಾಯುತ್ತೇವೆ. 

. ವಾಸ್ತವವಾಗಿ ಈಗ ನಾವು ಸಾಗಿದ ಹಾದಿ - ಕ್ರಾಂತಿವೃತ್ತದ ಮೇಲೆ ಅಪ್ಪ 
ದಕ್ಷಿಣ ದಿಶೆಯಲ್ಲಿ ವೇ ಬಿಂದುವಿನಿಂದ ತೊಡಗಿ ಮತ್ತೆ ಅಲ್ಲಿಗೆ ಬರುವಲ್ಲಿಯ ತನಕದ 
ಚಲನೆ -ಸೂರ್ಯನ ವಾರ್ಷಿಕ ಚಲನೆಯ ಪ್ರತಿರೂಪ, ಖಗೋಳದಲ್ಲಿ ಸೂರ್ಯನ 
ವಾರ್ಷಿಕ ಪರಿಭ್ರಮಣೆಯ ದಿಶೆ ಪಶ್ಚಿಮ - ಪೂರ್ವ, ಅದನ್ನು ಈ ಗೋಳದಲ್ಲಿ ಅಪ್ಪ 
ದಕ್ಷಿಣ ದಿಶೆಯ ಚಲನೆಯಿಂದ ಸೂಚಿಸಿದ್ದೇವೆ, 


ಸೂರ್ಯನ ವಾರ್ಷಿಕ ಪರ್ಯಟನೆ 


ಅಂದ ಮೇಲೆ ದೈನಂದಿನ ಆವರ್ತನೆಯ ದಿಶೆಯನ್ನು ಹೇಗೆಸೂಚಿಸಬೇಕು ? 

ಸುಬ್ರಹ್ಮಣ್ಯ : ಪ್ರದಕ್ಷಿಣದಿಶೆಯಿಂದ ಎಂಬುದು ಕಂಡಂತೆಯೇ ಇದೆ ( ಚಿತ್ರಗಳು 
8 , 9) . 

ರಾವರಾ : ಕ್ರಾಂತಿವೃತ್ತದ ಅರ್ಧಭಾಗ ಉತ್ತರ ಗೋಳಾರ್ಧದದಲ್ಲಿದೆಯಷ್ಟೆ , 
ಇದರ ಮಧ್ಯಬಿಂದು ಕ ಆಗಿರಲಿ , ದಕ್ಷಿಣಗೋಳಾರ್ಧದಲ್ಲಿರುವುದರ ಮಧ್ಯಬಿಂದು 
ಮ ಆಗಿರಲಿ, ಕ ಕರ್ಕಾಯನ ಬಿಂದುವನ್ನ ಮ ನಕರಾಯನ ಬಿಂದುವನ್ನೂ 
ಪ್ರತಿನಿಧಿಸುತ್ತವೆ. ಕ್ರಾಂತಿವೃತ್ತದಲ್ಲಿ ಕ ಅತ್ಯುತ್ತರ ಬಿಂದು, ಮ ಅತಿದಕ್ಷಿಣ ಬಿಂದು, 
ಹಾಗೆಂದರೇನು ಸೂರ್ಯನ ವಾರ್ಷಿಕ ಪರಿಭ್ರಮಣೆ ಕುರಿತಂತೆ, ರವಿ ? 

ರವಿ : ಸೂರ್ಯನ ವಾರ್ಷಿಕ ಪರಿಭ್ರಮಣೆಯಲ್ಲಿ ಅದು ಕ ಬಿಂದುವಿಗಿಂತ 
ಉತ್ತರಕ್ಕಾಗಲೀ ವು ಬಿಂದುವಿಗಿಂತ ದಕ್ಷಿಣಕ್ಕಾಗಲೀ ಹೋಗುವುದಿಲ್ಲ , 

ಶೈನಿ : ಮೇ ಬಿಂದುವಿನಲ್ಲಿ ಸೂರ್ಯ ವಿಷುವದ್ಯವನ್ನು ದಕ್ಷಿಣದಿಂದ 
ಉತ್ತರಕ್ಕೂ ತು ಬಿಂದುವಿನಲ್ಲಿ ಉತ್ತರದಿಂದ ದಕ್ಷಿಣಕ್ಕೂ ಅಡ್ಡಹಾಯುತ್ತದೆ. 

- ರಾಮಾ : ಆದ್ದರಿಂದ ಮ ಬಿಂದುವಿನಿಂದ ವೇ ಬಿಂದುವಿನ ಮೂಲಕ ಕ ಬಿಂದು 
ವಿನ ವರೆಗೆ ಸೂರ್ಯನ ಚಲನೆ ಉತ್ತರಾಭಿಮುಖವಾಗಿರುವುದು, ಕ ಬಿಂದುವಿ 
ನಿಂದ ತರಿ ಬಿಂದುವಿನ ಮೂಲಕ ವ ಬಿಂದುವಿನ ವರೆಗೆ ದಕ್ಷಿಣಾಭಿಮುಖವಾಗಿರುವುದು, 
ಎಂದೇ ಸೂರ್ಯ ಮುಳರಾಯನ ಬಿಂದುವಿಗೆ ಬಂದಂದು ಉತ್ತರಾಯಣಾರಂಭ, ಕರ್ಕಾ 
ಯನ ಬಿಂದುವಿಗೆ ಬಂದಂದು ದಕ್ಷಿಣಾಯನಾರಂಭ. 

ಇಬ್ರಾಹಿಮ್ : ಹಾಗಾದರೆ ಸೂರ್ಯ ಮರೀಷ ಮತ್ತು ತುಲಾ ವಿಷುವದ್ಬಂದರಿ 
ಗಳಿಗೆ ಬಂದಂದು ? 

ರಾಮಾ : ವಾಸ್ತವವಾಗಿ ಖಗೋಳದಲ್ಲಿ ಏನಾಗುವುದೆಂದು ವಿವರಿಸುತ್ತೇನೆ. 

ರವಿ : ಕ್ರಾಂತಿವೃತ್ತದಲ್ಲಿ ಸೂರ್ಯ ಯಾವಾಗ ಯಾವ ಬಿಂದುವಿನಲ್ಲಿರುವು 
- ದೆಂದು ತಿಳಿಯುವುದು ಹೇಗೆ ? 

ರಾವರಾ : ಪ್ರತಿದಿನ ನಾವು ಸೂರ್ಯೋದಯ ಮತ್ತು ಸೂರ್ಯಾಸ್ಯ ಯಾವ 
ಬಿಂದುಗಳಲ್ಲಿ ಆಗುತ್ತವೆಂಬುದನ್ನು ಗುರಂತವರಾಡಿಕೊಳ್ಳಬೇಕು. ನಾವು ನಿಂತ 
ಲಿಂದಲೇ ಈ ವೀಕ್ಷಣೆ ಮಾಡಬಹುದು : ಬೆಟ್ಟದ ಏಣು , ನೀರಿನ ಎತ್ತರ ತೊಟ್ಟಿ, 
ದೇವಾಲಯದಗೋಪುರ ವಂುಂತಾದ ಸ್ಥಿರ ನೆಲಗುರುತುಗಳನ್ನು ಕಂರಿತಂತೆಸೂರ್ಯೋ 
ದಯರಾಸ್ತ್ರ ಬಿಂದುಗಳನ್ನು ಗುರುತಿಸಿದರೆ ಸಾಕು. ಒಂದು ವರ್ಷ ಈ ಪ್ರಯೋಗ 
ವಕಾಡಿದರೆ ನೀವೇ ಈ ಕೆಳಗಿನ ಸಂಗತಿಗಳನ್ನು ತಿಳಿಯರಿವಿರಿ ( ಚಿತ್ರ 22) : 

ವಾಚ್ 21ರಂದು ಸೂರ್ಯ ಪೂರ್ವಬಿಂದುವಿನಲ್ಲಿ ಮಡಿ ಪಶ್ಚಿಮಬಿಂದು 
ವಿನಲ್ಲಿ ಕಂಡುತ್ತದೆ. ಮುಂದೆ ಜೂನ್ 22ರ ತನಕ ಉದಯಶಾಸ್ತ್ರ ಬಿಂದುಗಳು ಉತ್ತರಾ 
ಭಿಮುಖವಾಗಿ ಸರಿಯುತ್ತವೆ. 

ತರುವಾಯದ ದಿನಗಳಲ್ಲಿ ಉದಯಾಸ್ತ್ರಬಿಂದುಗಳು ದಕ್ಷಿಣಾಭಿಮುಖವಾಗಿ 
ಸರಿಯುತ್ರ ಸೆಪ್ಟೆಂಬರ್ 23ರಂದು ಪೂರ್ವ- ಪಶ್ಚಿಮ ಬಿಂದುಗಳಲ್ಲಿ ಐಕ್ಯವಾಗುತ್ತವೆ, 
- ಉದಯಶಾಸ್ತ್ರ ಬಿಂದುಗಳ ದಕ್ಷಿಣಾಭಿವ೦೦ಖಚಲನೆ ಡಿಸೆಂಬರ್ 21ರ ತನಕವೂ ವಂರಿಂದ 


ನೋಡೋಣು ಬಾರಾ ನಕ್ಷತ್ರ 


- ಮಾ 22 % 


* 


3 = = 


ಪೂರ್ವಬಿಂದು 


* 


ಡಿಸೆಂಬರ್ 29 


ದಿಗಂತೆ 


\ 23°27'[ 23° 


/ 


ಚಿತ್ರ 23 . ಪೂರ್ವಬಿಂದುವಿಗೆ ಮುಖಮಾಡಿ ನಿಂತು ಪ್ರತಿ ಮುಂಜಾನೆಸೂರ್ಯೋದಯ ಬಿಂದುವನ್ನು 
ಗುರುತಿಸಬೇಕು. ಒಂದು ವರ್ಷದಲ್ಲಿ ಸೂರ್ಯಲೋಲಕದ ಒಂದು ಆಂದೋಳನ ಮುಗಿದಿರುತ್ತದೆ. 

ಇದರ ಪಾರ 23° 27 


ವರಿಯುತ್ತದೆ. ಡಿಸೆಂಬರ್ 21ರ ಅನಂತರ ಉದಯಶಾಸ್ತ್ರ ಬಿಂರ್ದಗಳು ಉತ್ತರಾಭಿಮುಖ 
ವಾದಿ ಸರಿಯಂ ವಾಚ್೯ 21ರಂದು ಪುನಃ ಪೂರ್ವ- ಪಶ್ಚಿವ ಬಿಂದುಗಳಲ್ಲಿ 
ಐಕ್ಯವಾಗುತ್ತವೆ, 

ಸಂಬ್ರಹ್ಮಣ್ಯ ; ಆದ್ದರಿಂದ ಸೂರ್ಯನ ಉದಯಾಸ್ತ ಬಿಂದುಗಳು ಪೂರ್ವ 
ಪಶ್ಚಿಮ ಬಿಂದುಗಳನ್ನು ಕುರಿತಂತೆ ಆಯಾ ದಿಗಂತಭಾಗದಲ್ಲಿ ಉಭಯ ಪಾರ್ಶ್ವಗಳಿಗೂ 
ತೊನೆಯುತ್ತವೆ, ತೊನೆದ ಅಥವಾ ಆಂದೋಳನದ ಅವಧಿ ಒಂದು ವರ್ಷ ? 

ರಾವರಾ : ಸರಿಯಾದ ತೀವರಾ೯ನ. ಈ ಆಂದೋಳನದ ವಿಸ್ತಾರವನ್ನು ಅಥವಾ 
ಪಾರವನ್ನು ಆಳಿದ ನೋಡಿಓಹುದು, ಡಿಸೆಂಬರ್ 21ರಂದು ಮತ್ತು ಜೂನ್ 22ರಂದು 
ಸೂರ್ಯನ ಉದಯಶಾಸ್ತ್ರ ಬಿಂದುಗಳನ್ನು ಗುರುತಿಸಿ ಇವರಡರ ನಡಿಲವಿನ ಕೋನಾಂತರ 
ವನ್ನು ನಿಮ್ಮ ನೆಲೆಯಿಂದ ಅಳೆಯಬೇಕು. ನೀವು ನಿಂತಿರುವಲ್ಲೇ , ವುಟ್ಟಸ ನೆಲದ 
ಮೇಲೆ, ಆಕಾ ಬಿಂದುಗಳೆಡೆಗೆ ಗುರಿಮಾಡಿ ಎರಡು ಸರಳ ರೇಖೆಗಳನ್ನು ಎಳೆಯ 
ಬೇಕು. ಇವುಗಳ ನಡುಎನ ಕೋನ ಆಂದೋಳನದ ವಿಸ್ತಾರ, ಇದು ಎಷ್ಟು ಇರು 
ವುದು ಗೊತ್ತೇ ? ಸುವರಾರು 46° 54 , 

- ಸುಬಹ್ಮಣ್ಯ : ಈ ರೇಖಿಳ ನಡುವಿನ ಕೋನಿದ್ವಿಭಾಜಕ ಪೂರ್ವ- ಪಶ್ಚಿಮ 
ರೇಖೆ ಆಗಿರಬೇಕಲ್ಲವೇ ? 

ರಾಮಾ : ಹೌದು. 

ಸುಬ್ರಹ್ಮಣ್ಯ : ಆಲದ ಎಲೆ ಪೂರ್ವ ಪಶ್ಚಿಮ ರೇಖೆ ಕುರಿತಂತೆಸೂರ್ಯನ 
7ರಿಷ್ಠ ದರ ಉಭಯ ಪಾರ್ಶ್ವಗಳಲ್ಲೆಯ 4 C° 54' 2 ಅಂದರೆ 23° 27' 
ಎಂದಾಯಿತು, 

ರಾವಶಾ : ಹೌದು, 

ಸುಬ್ರಮಣ್ಯ : ಈ ಬೆಲೆ 23° 21' ವಿಷುವದ್ವಕ್ಕೆ ಕ್ರಾಂತಿವೃತ್ತದ ಬಾಗಂ 
ಅಲ್ಲವೇ ಸಾರ್ ?? 


ಸೂರ್ಯನ ವಾರ್ಷಿಕ ಪರ್ಯಟನೆ 


೮೧ 


ರಾಮಾ : ಚಾಣ ಕಣಯ ಗಣಿತ ಪ್ರಚಂಡ ! ಸೂರ್ಯನ ಕಕ್ಷೆಯರಾದ ಕ್ರಾಂತಿ 
- ವೃತ್ತ ವಿಷುವದ್ಯತ್ಯಕ್ಕೆ ಸ್ಥಿರ 23°27'ನಷ್ಟು ಬಾಗಿಕೊಂಡಿರುವುದರಿಂದ ನಮಗೆ 
ಸೂರ್ಯ ವಾರ್ಷಿಕವಾಗಿ ಪೂರ್ವ- ಪಶ್ಚಿಮ ಬಿಂದುಗಳ ಉಭಯ ಪಾರ್ಶ್ವಗಳಿಗೂ 
ಅಷ್ಟು ದೂರತೊನೆದಂತೆ ಭಾಸವಾಗುತ್ತದೆ. ಈ ಗೊಳದಲ್ಲಿ ವಿಷುವದ್ಯ ಮತ್ತು 
ಇದಕ್ಕೆ 23° 27' ಬಾಗಿಕೊಂಡಿರುವಂತೆ ಇರುವ ಕ್ರಾಂತಿವೃತ್ಯ ಎರಡನ್ನೂ ತೋರಿಸಿ 
ದೇನೆ, ಇವೆರಡರ ಸಂಧಿಬಿಂದುಗಳನ್ನು ಮೇ ಮತ್ತು ತು ಎಂದೂ ಕ್ರಾಂತಿವೃತ್ತದಲ್ಲಿಯ 
ಅತ್ಯುತ್ತರ ಬಿಂದುವನ್ನು ಕ ಬಂದ ಅತಿ ದಕ್ಷಿಣ ಬಿಂದುವನ್ನು ವ ಎಂದೂ ಹೆಸರಿಸಿ 
ದ್ದೇನೆ. ಈ ನಾಲ್ಕು ಪ್ರಮುಖ ಬಿಂದುಗಳ ಲಕ್ಷಣಗಳೇನು ಶೈನಿ ? 
- ಶೈನಿ : ವೆ ಎಂದರೆ ಮೇಷವಿಷುವದ್ಬಂದು, ಕ್ರಾಂತಿವೃತ್ಯದ ಮೇಲೆಸೂರ್ಯ 
ಅಪ್ರದಕ್ಷಿಣ ದಿಶೆಯಲ್ಲಿ ಸಾಗುವಾಗ ವೇ ಬಿಂದುವಿನಲ್ಲಿ ವಿಷುವದ್ಯತ್ವವನ್ನು ದಕ್ಷಿಣ 
ದಿಂದ ಉತ್ತರಕ್ಕೆ ದಾಟುತ್ತದೆ. 
- ರವಿ : ಕ ಎಂದರೆ ಕರ್ಕಾಯನ ಬಿದು. ಸೂರ್ಯನ ಉತ್ತರಾಭಿಮುಖಗಮನ 
ಇಲ್ಲಿ ಕೈದಾಗಿ ದಕ್ಷಿಣಾಭಿಮುಖಚಲನೆ ಆರಂಭವಾಗುತ್ತದೆ, 

- ಇಬ್ರಾಹಿವಮ್ : ತು ಎಂದರೆ ತುಲಾ ವಿಷುವದ್ಬಂದು, ಸೂರ್ಯ ಇಲ್ಲಿ ವಿಷುವದ್ಯ 
ತ್ಯವನ್ನು ಉತ್ತರದಿಂದ ದಕ್ಷಿಣಕ್ಕೆ ದಾಟುತ್ತದೆ. 

ಸುಬ್ಬಯ್ಯ : ವ ಎಂದರೆ ಮಕರಾಯನ ಬಿಂದು. ಸೂರ್ಯನ ದಕ್ಷಿಣಾಭಿಮುಖ 
ಗವನ ಇಲ್ಲಿ ಕೈದಾಗಿ ಉತ್ತರಾಭಿಮುಖಚಲನೆ ಆರಂಭವಾಗುತ್ತದೆ. 

- ರಾವರಾ : ಸರಿ ಸೂರ್ಯನ ವಾರ್ಷಿಕ ಚಲನೆಯು ಸಂಕ್ಷೇಪ ಚಿತ್ರವಿದು. ಆಯಾ 
ಬಿಂದುವಿಗೆ ಸೂರ್ಯ ಬರುವ ದಿನಾಂಕಗಳಿವು : ವರಾರ್ಚ್ 21ರಂದು ಮೇ , ಜೂನ್ 
22ರಂದು ಕ, ಸೆಪ್ಟೆಂಬರ್ 23ರಂದು ತು , ಡಿಸೆಂಬರ್ 21ರಂದು ಮು . 

ಸುಬ್ರಹ್ಮಣ್ಯ : ಅಂದ ಮೇಲೆ ಮಾರ್ಚ್ 21ರಂದು ಮತ್ತು ಸೆಪ್ಟೆಂಬರ್ 23 
ರಂದು ಸೂರ್ಯನ ಉದಯಾಸ್ತ್ರ ಬಿಂದುಗಳು ಪೂರ್ವ, ಪಶ್ಚಿವು ಆಗಬೇಕಲ್ಲವೇ ಸಾರ್ ? 

ರಾವರಾ : ಹೌದು, ವಾಸ್ತವ ವೀಕ್ಷಣೆಯಿಂದ ಇದನ್ನು ಸ್ಥಿರಪಡಿಸಿಕೊಳ್ಳಬಹುದು. 

ಸುಬ್ರಹ್ಮಣ್ಯ : ಡಿಸೆಂಬರ್ 21ರಂದು ಉತ್ತರಾಯಣಾರಂಭ, ಜೂನ್ 22 
ರಂದು ದಕ್ಷಿಣಾಯನಾರಂಭ ಆಗಬೇಕು ? 

` ರಾವರಾ : ಹೌದು, ಇದನ ವಾಸ್ತವ ವೀಕ್ಷಣೆಯಿಂದ ತಿಳಿಯಬಹುದು. ಇನ್ನೂ 
ಒಂದು ಸಂಗತಿ ಗಮನಿಸಬೇಕು. ಮಾರ್ಚ್ 21ರಂದು ಸೂರ್ಯನ ದೈನಂದಿನ ಪಥ, 
ಅಂದರೆ ಮೂಡುವಲ್ಲಿಂದ ಕಂತುವಲ್ಲಿಯ ತನಕದ ಪೂರ್ವ- ಪಶ್ಚಿಮ ಚಲನೆ, ಸಾಕ್ಷಾತ್ 
ವಿಷುವದ್ಯ , ಅಂದು ಹಗಲು ಮತ್ತು ಇರುಳು ಸಮ ಅವಧಿಯವಾಗಿರುತ್ತವೆ. 
ಮರಿಂದ ಜೂನ್ 22ರ ತನಕ, ಕರ್ಕಯನದ ತನಕ, ಹಗಲಿನ ಅವಧಿ ಜಾಸ್ತಿಯಾಗುತ್ತ 
ಹೋಗುತ್ತದೆ. ಕರ್ಕಾಯನದಂದು ಹಗಲಿನ ಅವಧಿ ಗರಿಷ್ಟ , ಇರುಳಿನ ಅವಧಿ ಕನಿಷ್ಟ . 
ಮುಂದೆ ಸೆಪ್ಟೆಂಬರ್‌ 23ರ ತನಕ ಹಗಲಿನ ಅವಧಿ ಕಡಿಮೆಯಾಗುತ್ತ ಹೋಗಿ ಅಂದು 
ಹಗಲು - ಇರುಳು ಅವಧಿಗಳು ಪುನಃ ಸಮವಾಗುತ್ತವೆ, ವರಾರ್ಚ್ 21ರಂದಿನಂತೆ. 


ನೋಡೋಣು ಬಾರಾ ನಕ್ಷತ್ರ 


ಮುಂದೆ ಡಿಸೆಂಬರ್ 21ರ ತನಕ ಮಕರಾಯನದ ತನಕ - ಹಗಲಿನ ಅವಧಿ ಕಡಿಮೆ 
ಯಾಗುತ್ತ ಹೋಗುತ್ತದೆ. ಮಕರಾಯನದಂದು ಹಗಲಿನ ಅವಧಿ ಕನಿಷ್ಟ , ಇರುಳಿನ ಅವಧಿ 
ಗರಿಷ್ಠ , ಮುಂದೆ ಮಾರ್ಚ್ 21ರ ತನಕ ಹಗಲಿನ ಅವಧಿ ಜಾಸ್ತಿಯಾಗುತ್ತ ಹೋಗಿ 
ಮಾರ್ಚ್ 21ರಂದು ಪುನಃ ಹಗಲು ಇರುಳು ಸಮ ಅವಧಿಯವಾಗುತ್ತವೆ. ವೀಕ್ಷಣೆ 
ಮತ್ತು ಅನುಭವಗಳಿಂದ ಈ ಬದಲಾವಣೆಗಳನ್ನು ಕೂಡ ತಿಳಿದುಕೊಳ್ಳಬಹುದು. 

ಸುಬ್ರಹ್ಮಣ್ಯ : ಆದ್ದರಿಂದ ಡಿಸೆಂಬರ್ 21ರಿಂದ ಜೂನ್ 22ರ ತನಕ - ಮಕ 
ರಾಯನದಿಂದ ಕರ್ಕಾಯನದ ತನಕ ಉತ್ತರಾಯಣಾವಧಿ. ಈ ಅವಧಿಯಲ್ಲಿ ಹಗಲಿನ 
ಉದ್ದ ಏರುತ್ತ ಇರುಳಿನ ಉದ್ದ ಇಳಿಯುತ್ತ ಹೋಗುತ್ತವೆ. ಜೂನ್ 22ರಿಂದ 
ಡಿಸೆಂಬರ್ 21ರ ತನಕ - ಕರ್ಕಾಯನದಿಂದ ಮಕರಾಯನದ ತನಕ-- ದಕ್ಷಿಣೆಯ 
ನಾವಧಿ. ಈ ಅವಧಿಯಲ್ಲಿ ಹಗಲಿನ ಉದ್ದ ಇಳಿಯುತ್ತ ಇರುಳಿನ ಉದ್ದ ಏರುತ್ಯ 
ಹೋಗುತ್ತವೆ. 

- ರಾಮಾ : ನಿಜ . ಈಗ ನಕ್ಷತ್ರಗಳನ್ನು ಕೊಂಚ ನೋಡಿ ಇಂದಿನ ವಿವರಣೆಗೆ 
ಮಂಗಳ ಹಾಡೋಣ, ಪೂರ್ವಾಕಾಶದಲ್ಲಿ ಏನು ಕಾಣುತ್ತಿದೆ ? 

ಶೈನಿ : ಮಹಾವ್ಯಾಧ ಚರಾಮೋತ್ತರದಲ್ಲಿದೆ. 
ರವಿ : ಹೇಮಂತ ತ್ರಿಭುಜ ಪೂರ್ವಾಕಾಶದ ತೀರ ಎತ್ತರದಲ್ಲಿದೆ. 
ರಾವಣಾ : ಹಾಗೆಂದರೇನು ವಿವರಿಸಂ, 

ರವಿ : ಆದ್ರ್ರಾ- ಲುಬ್ಬಕ-ಪೂರ್ವಶ್ಯಾನ ಎಂಬ ಮೂರು ನಕ್ಷತ್ರಗಳು ರಚಿಸುವ 
ಸವರಿಭುಜ ತ್ರಿಭುಜ ಈಗ ನೆತ್ತಿಯನ್ನು ಸಮೀಪಿಸುತ್ತಿದೆ, 

ಸುಬ್ರಹ್ಮಣ್ಯ : ಲುಬ್ದ ಕ ಆಕಾಶದ ಪರಮೋಚ್ಛಲ ತಾರೆ ಎಂದಿರಿ, ಆದರೆ ಈಗ 
ಅದರ ದಕ್ಷಿಣಕ್ಕೆ ಸಮಕಾಂತಿಯ ಒಂದು ನಕ್ಷತ್ರ ನೋಡುತ್ತಿದ್ದೇನೆ. 

ರಾಮಾ : ಹೌದು, ಲಂಬ ಕದ ದಕ್ಷಿಣಕ್ಕೆ ಇದರ ತತ್ಪತಿಯೊ ಅವಳಿಯೋ 
ಎಂಬಂತೆ ಮಿನುಗುತ್ತಿರುವ ನಕ್ಷತ್ರದ ಹೆಸರು ಅಗಸ್ಯ 

- ಸುಬ್ಬಯ್ಯ : ಇದು ಅಗಸ್ಯನ ತಪದ ಮಣೆ ಕಾವೇರಿತಾಯ ತವರ್ಮನೆ'' 
ಎಂದು ಕವಿಗಳು ಹಾಡಿರುವರಲ್ಲ ಸಾರ್, ಆಕಾಶದಲ್ಲಿ ಕಾಣುವ ಅಗಸ್ಯನಿಗೂ ಕವಿಗಳು 
ಕಂಡ ಅಗಸ್ಯನಿಗೂ ಏನಾದರೂ ಸಂಬಂಧವಿದೆಯೇ ? 

ರಾಮಾ : ಭಾರತೀಯ ಪೌರಾಣಿಕ ಕಲ್ಪನೆ ಪ್ರಕಾರ ಸೂರ್ಯ ಸದಾ ಮೇರು 
ಪರ್ವತದ ಸುತ್ತ ಸುತ್ತುತ್ತಿದೆ ಎಂದಿದೆ. ಉತ್ತರ ಧ್ರುವವನ್ನು ಉತ್ತರ ಮೇರು 
ಎಂದೂ ಇವದರಿಂಟು . ವಾಸ್ತವವಾಗಿ ಎಲ್ಲ ಆಕಾಶಕಾಯಗಳ ದೈನಂದಿನ ಪಥಗಳೂ 
ಉತ್ತರ ಧಂ ವದ - ಅಂದರೆ ಉತ್ತರ ಮೇರುವಿನ ಸುತ್ತ ಸಾಗುವ ವೃತ್ತಗಳಷ್ಟೆ . 
ಈ ವಾಸ್ತವಿಕ ಸತ್ಯವನ್ನು ನವ ಋಷಿಗಳು ಪೌರಾಣಿಕ ಚಿತ್ರವಾಗಿ ಕುಂಚಿಸಿದ್ದಾರೆ 
ಕವಿಗಳು ವಕಾಡುವಂತೆ , 

ಮೇರುಪರ್ವತಕ್ಕೆ ಒದಗಿದ್ದ ಈ ಪ್ರಾಶಸ್ಯ ಕಂಡಂ ವಿಂಧ್ಯರಾಜ ಕರುಬಿದ. ಇವನು 
ಸೂಯ೯ನಿಗೆ ಹೇಳಿದ ವರವನು ವರಿಹಾ ? ನ ವರಿರಿಂದ ನೀನು ನನ್ನ ಸುತ್ತ 
ಸುತ್ತಬೇಕು. ” 


ಸೂರ್ಯನ ವಾರ್ಷಿಕ ಪರ್ಯಟನೆ 


ಸೂರ್ಯನೆಂದ ಆಯಾ ಹಂಲಂಗಡವೇ ! ಮೇರು ಪರ್ವತವನ್ನು ಸುತ್ತುತ್ತಿರೆ 
- ಬೇಕೆಂದು ನನಗೆ ಭಗವಂತನ ಆಣತಿ ಇದೆ , ನೀನಾರು ಅದನ್ನು ಪ್ರಶ್ನಿಸಲು ? ” 

ಈ ನೇರ ಅವಹೇಳನೆಯಿಂದ ಕಡು ಕುಪಿತನಾದ ವಿಂಧ್ಯ ,ಸೂರ್ಯನ ಗತಿಯನ್ನು 
- ತಡೆ ಹಿಡಿಯುವ ಸಲುವಾಗಿ, ವೆಂಗೆ ವಿರಿ ಎತ್ತರ ಬೆಳೆಯಲು ತೊಡಗಿದ, ಅದೇ 

ಸುವಣಾರಿಗೆ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ , ಇಲ್ಲಿಯ ತೀರ್ಥಕ್ಷೇತ್ರಗಳ 
- ಯಾತ್ರಾರ್ಥಿಯಾಗಿ , ಅಗಸ್ಯಮಹರ್ಷಿ ಪಯಣಿಸುತ್ತಿದ್ದ , ಈತನ ಪಥಕ್ಕೆ ಅಡ್ಡವಾಗಿ 
ವಿಂಧ್ಯ , ಸೆಟೆದುನಿಂತಿದ್ದು , ಇನ್ನೂ ಎತ್ತರ ಬೆಳೆಯುತ್ತಲೇ ಇದ್ದ . ವಿಷಯವರಿತ 
ತ್ರಿಕಾಲಜ್ಞ ಋಷಿಪುಂಗವ ವಿಂಧ್ಯನ ತಲೆ ಸವ ' ನಾನು ದಕ್ಷಿಣದ ಯಾತ್ರೆ ಮುಗಿಸಿ 
ಬರುವ ತನಕ ನೀನು ಇದೇ ಮಿತಿಯಲ್ಲಿ ನಿಂತಿರು , ಎತ್ತರ ಬೆಳೆಯಬಾರದು ' ಎಂದರಿ 
ವಿಧಿಸಿ ತನ್ನ ಹಾದಿ ಹಿಡಿದ , 

ಕೊಡಗಿನ ಬ್ರಹ್ಮಗಿರಿಯಲ್ಲಿ ಅಗಸ್ಯ ಸಂಚರಿಸುತ್ತಿದ್ದ . ಅಲ್ಲಿ ಈತ, ಬ್ರಹ್ಮನ 
ವಸಾನಸಪುತ್ರಿಯ ಕವೇರ ಋಷಿಯ ಸಾಕುವುಗಳೂ ಆದ , ಲೋಪಾಮುದ್ರೆಯನ್ನು 
ಕಂಡು ಮೋಹಿತನಾಗಿ ಆಕೆಯನ್ನು ವಿವಾಹವಾಗುವ ಉತ್ಕಟೇಚ್ಛೆ ವ್ಯಕ್ತಪಡಿಸಿದ 

“ ನನ್ನನ್ನು ನೀನು ಒಂದು ಕ್ಷಣವೂ ಅಗಲದೇ ಸದಾ ನನ್ನ ಜೊತೆಯಲ್ಲೇ ಇರುವು 
ದಾಗಿ ಭಾಷೆ ನೀಡಿದರೆ ಮಾತ್ರ ಈ ಮದುವೆಗೆ ನನ್ನ ಒಪ್ಪಿಗೆ ” ಎಂದಳು ಲೋಪಾ 
ವಂದ್ರೆ , ಆಗ ' ತಥಾಸ್ತು ” ಎಂದ. ವದುವೆ ಆಯಿತು, ನವದಂಪತಿಗಳು ಬ್ರಹ್ಮಗಿರಿ 
ಯಲ್ಲಿ ಆಶ್ರವತಿ ಕಟ್ಟಿ ನೆಲಸಿದರು. 

ಒಂದು ನಟ್ಟಿರುಳು ಅವರಿಬ್ಬರೂ ಗಾಢನಿದ್ರಾವಶರಾಗಿದ್ದಾಗ ಅಗಸ್ಯನ ಒಬ್ಬ 
ಶಿಷ್ಯ ದೂರದ ಕಾಡಿನಿಂದ ಆರ್ತನಾಗಿ ಸಹಾಯಯಾಚನೆ ವಕಾಡುತ್ತ ಹಲುಬುತ್ತಿದ್ದ 
ಹೃದಯಭೇದಕವಾಣಿ ಗುರುವನ್ನು ಬಡಿದೆಬ್ಬಿಸಿತು. ಈತ ಶಿಷ್ಯನನ್ನು ರಕ್ಷಿಸುವ ಸಲು 
ವಾಗಿ ಎದ್ದ ; ನಿದ್ರಾವಗಳಾಗಿದ್ದ ಪತ್ನಿಗೆ ತನ್ನ ಅಗಲಿಕೆ ತಿಳಿಯಲಾರದೆಂದು ಭಾವಿಸಿ 
ಕಾಡಿನೆಡೆಗೆ ದೌಡಾಯಿಸಿದ, ಇತ್ಯ ಅದೇ ಕ್ಷಣ ಲೋಪಾಮುದ್ರೆ ನಿದ್ರೆ ತಿಳಿದದ್ದಳು. ಪತಿ 
ಯನ್ನು ಕಾಣಲಿಲ್ಲ. ಒಡನೆ, ಪೂರ್ವ ಸಂಕಲ್ಪದಂತೆ, ನೀರಾಗಿ ದ್ರವಿಸಿ ಹೊಳೆಯಾಗಿ ಹರಿದರಿ 
ಹೋದಳು, ಕವೇರಮುನಿಯ ಮರಿಗಳಾದ್ದರಿಂದ ಕಾವೇರಿಯೆಂದು ಪ್ರಸಿದ್ಧಳಾದಳು, 

ಕಾಡಿನಿಂದ ಹಿಂತಿರುಗಿದ ಅಗಸ್ಯನಿಗೆ ತಿಳಿಯಿತು ನಡೆದ ಸಂಗತಿ, ಹರಿಯುತ್ತಿದ 
ಕಾವೇರಿಯನ್ನು ಅಡ್ಡಗಟ್ಟಿ ತನ್ನನ್ನು ಅಗಲಿಹೋಗಬಾರದೆಂದು ಪರಿಪರಿಯಾಗಿ ಅಂಗ 
ಲಾಚಿ ಬೇಡಿಕೊಂಡ . ಆದರೆ ವಿಧಿಸಂಕಲ್ಪವಶಳಾದ ಆಕೆ ನದಿಯಾಗಿ ಮುಂದುವರಿ 
ಯುವುದು ಅನಿವಾರ್ಯವಾಗಿತ್ತು . ಆದರೂ ಪತಿಯ ಕೋರಿಕೆಯನ್ನು ನಿರಾಕರಿಸುವುದು 
ಅಸಾಧ್ಯವಾಗಿತ್ತು . ಅರ್ಧ ದೇಹದಿಂದ ತಾನು ನದಿಯಾಗಿ ಹರಿಯುವುದಾಗಿಯ 
ಇನ್ನರ್ಧ ದೇಹದಿಂದ ಪತಿಯೊಡನೆ ವಾಸಿಸುವುದಾಗಿಯ ಆಶ್ವಾಸಿಸಿದಳು . ಹೀಗೆ 
ಅಗಸ್ಯ ಬ್ರಹ್ಮಗಿರಿಯಲ್ಲಿ ನೆಲಸುವುದು ದೃಢವಾಯಿತು. 

- ಸುಬ್ಬಯ್ಯ : ಆದ್ದರಿಂದ ಅವನು ಉತ್ತರಕ್ಕೆ ಮರಳಲಿಲ್ಲ, ವಿಂಧ್ಯನಿಗೆ ವಂತೂ 
ಎತ್ತರ ಬೆಳೆಯಲು ಅವಕಾಶ ಒದಗಲಿಲ್ಲ. 


ನೋಡೋಣು ಬಾರಾ ನಕ್ಷತ್ರ 


ರಾವರಾ : ಹೀಗೆ ವಾಸ್ತವತೆ ಕಲ್ಪನೆ ಪ್ರತಿಭೆ ಎಲ್ಲ ಕಲಾತ್ಮಕವಾಗಿ ನೇಯ್ಕೆಗೊಂಡು 
ಕಾವೇರಿ- ಆಗಸ್ಯ ಪ್ರಕರಣವಾಗಿದೆ. ಅಗಸ್ಯ ದಕ್ಷಿಣದ ಖುಷಿಪುಂಗವ, ಅಗಸ್ಯ ನಕ್ಷತ್ರ 
ದಕ್ಷಿಣಾಕಾಶದ ಉಜ್ಜಲ ತಾರೆ, ಲುಬ್ಬಕ- ಅಗಸ್ಯ ರೇಖೆ ಎಳೆದು ಇದಕ್ಕೆ ಅಗಸ್ಯ 
ದಲ್ಲಿ ಲಂಬವೆಳೆದು ಈ ರೇಖೆಯನ್ನು ಪಶ್ಚಿಮಕ್ಕೆ ಸಮದೂರವಿಸ್ತರಿಸಬೇಕು. ಅಲ್ಲೊಂದು 
ಕ್ಷೀಣ ಕಾಂತಿಯ ಸ್ಪಷ್ಟ ನಕ್ಷತ್ರವಿದೆ. ಅದರ ಹೆಸರು ವೈತರಿಣೀವಂಖ , ಆದ್ದರಿಂದ 
ಲಂಬಕ- ಅಗಸ್ಯ - ವೈತರಿಣಿಮರಿಖ ಒಂದು ಲಂಬಕೋನ ಸಮದ್ವಿಭುಜ ತ್ರಿಭುಜ, 
ಅಗಸ್ಯದಲ್ಲಿ ಲಂಬಕೋನ. ಆದರೆ ಈ ಮೂರು ನಕ್ಷತ್ರಗಳ ಎಲ್ಲ ವಿನ್ಯಾಸಗಳಲ್ಲಿಯ 
ಅಗಸ್ತ್ರದಲ್ಲಿ ಲಂಬಕೋನವಿರುವುದಿಲ್ಲ, 

- ಸುಬ್ಬಯ್ಯ : ಯಮಲೋಕಕ್ಕೆ ಹೋಗುವ ಹಾದಿಯಲ್ಲಿ ದಾಟಲೇಬೇಕಾದು 
ಒಂದು ಭೀಕರ ನದಿ ವೈತರಿಣೀ ಎಂದು ಕೇಳಿದ್ದೇನೆ. 
ಆಗಸ್ಸs 

ಲುಬಕ 
ದಕ್ಷಿಣಕ್ಕೆ 


ಇ 


ಡಿ 
ಇರಿ 


ವೈತರಣಿಮುಖ 
ಚಿತ್ರ 24, ಲುಬ್ಧಕದಿಂದ ನೇರ ದಕ್ಷಿಣಕ್ಕೆ ದೃಷ್ಟಿ ಹರಿಸಿದರೆ ಎದುರಾಗುವ ಸಮಪ್ರಕಾಶದ ತಾರ 
ಆಗಸ್ಟ್ , ಇದರಿಂದ ಪಶ್ಚಿಮಕ್ಕೆ ಸುಮಾರು ಲುಬ್ಧಕ- ಆಗಸ್ಟ್ ದೂರ ಗಮಿಸಿದಾಗ ಎದುರಾಗುವ 

ಕ್ಷೀಣ ಪ್ರಕಾಶದ ತಾರೆ ವೈತರಿಣೀಮುಖ 


ರಾವರಾ : ಹೌದು, ಪೌರಾಣಿಕವಾಗಿ ಯಾವಲೋಕವೆಲ್ಲಿದೆ ? 
ಸುಬ್ಬಯ್ಯ : ದಕ್ಷಿಣದಲ್ಲಿ , 
ರಾವರಾ : ಅಂದ ಮೇಲೆ ವೈತರಿಣೀನದಿ ? 
ರವಿ : ಅದೂ ದಕ್ಷಿಣದಲ್ಲೇ , 
ರಾವರಾ : ಆದ್ದರಿಂದ ವೈತರಿಣೀವಂಖ ? 
ಸುಬ್ಬಯ್ಯ : ಹೌದು - ಇದೂ ದಕ್ಷಿಣಾಕಾಶದಲ್ಲೇ ಇರಬೇಕು. 
ರಾವರಾ : ಅದನ್ನೇ ನಾನೀಗ ತೋರಿಸಿದ್ದು , 


- ೮ ಸಪ್ತಋಷಿಗಳೇಳೆತ್ತು ತಿರುಗುತಿವೆ ಹಾಕಿ ಧ್ರುವದ ಗಾಣಾ ! 


ರಾವರಾ : ಕಳೆದ ಸಲ ನಾನು ಸೂರ್ಯನ ವಾರ್ಷಿಕ ಪರ್ಯಟನೆ ಬಗ್ಗೆ ಸಾಕಷ್ಟು 
ದೀರ್ಘ ಪ್ರಾಯೋಗಿಕ ವಿವರಣೆಕೊಟ್ಟಿದ್ದೇನೆ. ಅದಕ್ಕೆ ಸೇರಿಸಬೇಕಾದ ಒಂದೆರಡು 
ಮುಖ್ಯ ಸಂಗತಿಗಳನ್ನು ಈಗ ತಿಳಿಸುತ್ತೇನೆ. 

ಒಂದನೆಯದು, ಆಕಾಶದಲ್ಲಿ ಕ್ರಾಂತಿವೃತ್ಯವನ್ನು ಕುರಿತದ್ದು , ಇದೊಂದು ಸ್ಥಿರ 
ವೃತ . ಇದರ ಮೇಲೆಸೂರ್ಯ ಪಶ್ಚಿಮ -ಪೂರ್ವ ದಿಶೆಯಲ್ಲಿ ಸಾಗುತ್ತದೆ. ಒಂದು 
ಪರಿಭ್ರಮಣೆ ಮುಗಿಸಲು 12 ತಿಂಗಳು ಅಥವಾ ಒಂದು ವರ್ಷ ಬೇಕು. ಒಂದು 
ವರ್ಷಕ್ಕೆ 12 ತಿಂಗಳುಗಳೆಂಬ ವರಾನಕ ದೊರೆಯಲು ಕಾರಣ ಚಂದ್ರ , ಸ್ಕೂಲವಾಗಿ 
ಒಂದು ವರ್ಷದಲ್ಲಿ 12 ಚಾಂದ್ರಮಾಸಗಳಿವೆ . ಹೀಗೆ 12ಕ್ಕೆ ನೈಸರ್ಗಿಕವಾಗಿ ಪ್ರಾಧಾನ್ಯ 
ದೊರೆತದ್ದರಿಂದ ಪ್ರಾಚೀನ ವಿಜ್ಞಾನಿ ಸೂರ್ಯನ ಕಕ್ಷೆಯ ನೇರ 12 ಮನೆಗಳನ್ನು 
ನೋಡಲು ಬಯಸಿದ ಸೂರ್ಯ ಒಂದೊಂದು ಮನೆಯಲ್ಲಿ ಒಂದೊಂದು ತಿಂಗಳು ನೆಲ 
ಸಿರುವುದೆಂಬ ಭಾವನೆಯಿಂದ , ಇಾಂತಿವೃತ್ತದ ಹಾದಿಯಲ್ಲಿ ಕಾಣುತ್ತಿದ್ದ ನಕ್ಷತ್ರಪುಂಜ 
ಗಳಿಗೆ ಕಾಣದಿದ್ದಲ್ಲಿ, ಖಾಲಿಸ್ಥಳಗಳನ್ನು ಭರ್ತಿ ಮಾಡಬೇಕಾದ ನಕ್ಷತ್ರಪುಂಜಗಳಿಗೆ ಈ 
ಕಾರಣದಿಂದ ಪ್ರಾಶಸ್ಯ ಬಂದಿತು . ನಾವು ದಿನವಹಿ ನಡೆಯುವ ಜಾಡಿನಲ್ಲಿಯ ಎಲ್ಲ ನೆಲ 
ಗುರುತುಗಳೂ ನಮಗೆ ಪ್ರಧಾನವಾಗುವಂತೆ ನಮ್ಮ ಸೂರ್ಯನ ಹಾದಿ ನಮಗೆ ಮುಖ್ಯ 
ವಾಯಿತು. ಹೀಗೆ ಗುರುತಿಸಲಾದ ಪುಂಜಗಳು ರಾಶಿಗಳೆಂಬ ವಿಶೇಷ ಅಂತಸ್ತಿನಿಂದ 
ಪ್ರಸಿದ್ದವಾದವು, ಇವೇ .... 

ಶೈನಿ : ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ , ಕನ್ಯಾ ,... 


ಮಕರ 


ಲಭ 


మంచి 


? 


ಚಿತ್ರ 25 , ಒಳ ಕಕ್ಷೆ :ಸೂರ್ಯನನ್ನು ಕುರಿತಂತೆ ಭೂಮಿಯ ವಾಸ್ತವ ವಾರ್ಷಿಕ ಪಥ, ಆದರೆ ಭೂನಿ 
ವಾಸಿಗಳಾದ ನಮಗೆ ಸಾಕ್ಷಾತ್ ಸೂರ್ಯನೇ ನಕ್ಷತ್ರ ಚಿತ್ರಗಳ ಪರದೆಯ ( ಖಗೋಳದ) ಮೇಲೆ 
ನಮ್ಮ ಸುತ್ತ ಪರಿಭ್ರಮಿಸಿದಂತೆ ಭಾಸವಾಗುತ್ತದೆ. ಚಿತ್ರದಲ್ಲಿ ಸೂರ್ಯ ವೃಶ್ಚಿಕದಲ್ಲಿದೆ. ಭೂಮಿ 
ಮುಂದೆ ಮುಂದೆ ( ಅಪ್ರದಕ್ಷಿಣ ದಿಶೆಯಲ್ಲಿ ಸಾಗಿದಂತೆ ಸೂರ್ಯ ಧನು , ಮಕರ ಮುಂತಾದ ರಾಶಿ 

ಗಳಿಗೆ ವಲಸೆ ಹೋದಂತೆ ಕಾಣುತ್ತದೆ 


ನೋಡೋಣು ಬಾರಾ ನಕ್ಷತ್ರ 


ಇಬ್ರಾಹಿಮ್ : ತುಲಾ, ವೃಶ್ಚಿಕ, ಧನು , ಮಕರ, ಕುಂಭ, ಮೀನ. 
- ಸುಬ್ರಹ್ಮಣ್ಯ : ಇವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಅಂಕಿಸಿರುವುದು ಸೂರ್ಯನ 
ವಾರ್ಷಿಕಪರಿಭ್ರಮಣೆ ಪಶ್ಚಿಮ - ಪೂರ್ವ ದಿಶೆಯಲ್ಲಿರುವುದರಿಂದ ಎಂದು ಈಗ 
ಅರ್ಥವಾಯಿತು, 

ರಾವರಾ : ದ್ವಾದಶ ರಾಶಿಗಳ ಈ ಪಟ್ಟಿಗೆ ರಾಶಿಚಕ್ರವೆಂದು ಹೆಸರು . ಇದು 
ಆಕಾಶಕ್ಕೆ ತೊಡಿಸಿದ ಡಾಬಿನಂತೆ ಇದೆ . ಅಗಲ 18°, ಇದನ್ನು ಸಮದ್ವಿಭಾಗಿಸುವ 
ಮಹಾವೃತವೇ ಕ್ರಾಂತಿವೃತ್ಯ , 

- ನಾನು ಹೇಳಬೇಕಾದ ಎರಡನೆಯ ಸಂಗತಿ ಇದು.ಸೂರ್ಯಮೇಷರಾಶಿಯಲ್ಲಿರು | 
ವಾಗ ಆ ರಾಶಿ ಸೂರ್ಯನ ಜೊತೆ ವಂಡಿ ಕಂತುತ್ತದೆ, ಆದ್ದರಿಂದ ಆ ದಿನಗಳಲ್ಲಿ 
ಮೇಷರಾಶಿಯ ಇದರ ಅಕ್ಕಪಕ್ಕದ ಮೀನ ಮತ್ತು ವೃಷಭರಾಶಿಗಳೂ ಸೌರತೇಜಸ್ಸಿನ 
ಪ್ರಖರತೆಯ ಕಾರಣವಾಗಿ ನಮಗೆಗೋಚರವಾಗುವುದಿಲ್ಲ . ವಿಂಥನ, ಕರ್ಕಟಕ, ಸಿಂಹ 
ಮುಂತಾದವುಸೂರ್ಯಾಸ್ನಾನಂತರ ಪಶ್ಚಿವಾಕಾಶದಲ್ಲಿಯೂ ಕುಂಭ, ವಾಕರೆ, ಧನು 
ಮುಂತಾದವುಸೂರ್ಯೋದಯದ ಮೊದಲು ಪೂರ್ವಾಕಾಶದಲ್ಲಿಯ ಗೋಚರವಾಗು 
ಇವೆ. ಈ ಬಗ್ಗೆ ನಿಮಗೆ ಸಂದೇಹವೇನಾದರೂ ಇದೆಯೇ ? 
- ಸುಬ್ಬಯ್ಯ : ನೀವು ಹಿಂದಿನ ಸಲ ಹೇಳಿದಂತೆ ನಾನುಸೂರ್ಯನ ಉದಯಾಸ್ತ್ರ 
ಕುರಿತಂತೆ ಪ್ರಯೋಗ ಮಾಡುತ್ತಿದ್ದೇನೆ. ಅದನ್ನು ಗಮನಿಸಿದ ನನ್ನ ತಂದೆ ಹೇಳಿದರು 
“ ಪಂಚಾಂಗದಲ್ಲಿ ಇವೆಲ್ಲ ವಿವರಗಳೂ ಇವೆ ಜಾಣೆ . ಯಾಕೆ ವೃಥಾ ಕಾಲಹರಣ। 
ವಕಾಡುತ್ತೀಯಾ ಆಕಾಶ ನೋಡಿ ? ” 

ಅವರು ಪಂಚಾಂಗ ತಂದುಕೊಟ್ಟರು. ಪುಟ ತಿರುವಿಹಾಕಿದೆ. ತಲೆಬುಡ ಹತ್ತಲಿಲ್ಲ. 
ಆದರೆ ಅದರಲ್ಲಿ ಪ್ರಕಟವಾಗಿದ್ದ ಒಂದು ವಿಷಯ ತುಸು ಸಂದೇಹ ಹಟ್ಟಿಸಿತು : 
ಉತ್ತರಾಯಣಾರಂಭ ಡಿಸೆಂಬರ್ 21ರಂದು , ದಕ್ಷಿಣಾಯನಾರಂಭ ಜೂನ್ 22ರಂದು 
ಎಂದು ನೀವು ವಿವರಿಸಿದ್ದಿರಿ, ನಿಸರ್ಗದಲ್ಲಿ ಇದಕ್ಕೆ ಸಾಕ್ಷ್ಯಾಧಾರ ಒದಗಿಸಿದ್ದಿರಿ ; ಆದರೆ 
ಪಂಚಾಂಗದಲ್ಲಿ ಉತ್ತರಾಯಣಾರಂಭ ಜನವರಿ 14ರಂದು ಎಂದು ಪ್ರಕಟವಾಗಿದೆ ; 
ಅಲ್ಲದೇ ಸರ್ಕಾರ ಆ ಕಾರಣಕ್ಕಾಗಿ ಅಂದು ಸಾರ್ವತ್ರಿಕ ರಜೆಯನ್ನು ಕೂಡಘೋಷಿಸಿದೆ. 
ಈಗ ಯಾವುದು ಸರಿ ? 

ರಾಮಗಾ : ನಾವೊಂದು ರೇಲ್ವೇ ನಿಲ್ದಾಣದಲ್ಲಿ ನಿಂತಿದ್ದೇವೆ. ಹಳಿಗಳು ಪಶ್ಚಿಮ 
ಪೂರ್ವವಾಗಿ ಹಾಸಿಕೊಂಡಿವೆ. ಪಶ್ಚಿಮದ ದೂರದಲ್ಲಿ ವಂಸಕು ಚಲನೆ ಕಂಡಂತೆ ಭಾಸ 
ವಾಗುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಅತ್ತ ಕಡೆಯಿಂದ ಟ್ರೈನ್ ಧಾವಿಸಿ ಬಂದು ನಮ್ಮನ್ನು 
ಅಡ್ಡಹಾಯು ವುರಿಂದೆ ದೂರದ ತಿರಂಗಾಸಿನಲ್ಲಿ ಮರೆಯಾಗಿಹೋಗುತ್ತದೆ. ಆಗ ವೇಳೆ 
ಸಂಜೆ 5 ಗಂಟೆ ಆಗಿತ್ತು . ಈ ಘಟನೆಯನ್ನು ಸಂಕ್ಷೇಪವಾಗಿ ನಿರೂಪಿಸು ಶೈನಿ, 

ಶೈನಿ : ಒಂದು ಟ್ರೈನ್ ಆ ನಿಲ್ದಾಣವನ್ನು ಸಂಜೆ 5 ಗಂಟೆಗೆ ಸರಿಯಾಗಿ ಪಶ್ಚಿಮ 
ಪೂರ್ವ ದಿಶೆಯಲ್ಲಿ ಅಡ್ಡದಾಟಿತು. 

[ ೬ ೯ ಶಾ : ಸರಿಯಾಗಿ ಹೇಳಿದೆ, ಇಲ್ಲಿ ಘಟನೆಗೂ ಅದರ ವಿವರಣೆಯರಾದ 


ಸಪ್ತಋಷಿಗಳೇಳೆತ್ತು ತಿರುಗುತಿವೆ ಹಾಕಿ ಧ್ರುವದ ಗಾಣಾ ! 


ವಾಕ್ಯಕ್ಕೂ ನಡುವೆ ಅನ್ನೋನ್ಯ ಸಂಬಂಧ ಉಂಟು - ಬಿಂಬ - ಪ್ರತಿಬಿಂಬ ಸಂಬಂಧ 
ದಂತೆ . ಎಂದೇ ಅರ್ಥದಲ್ಲಿ ಗೊಂದಲವಿಲ್ಲ. ಹೀಗಲ್ಲದೇ ಟ್ರೈನ್ ಸಂಜೆ 4 - 45 ಗಂಟೆಗೆ 
ಸರಿಯಾಗಿ ಅಡ್ಡಹಾಯ್ದಿದ್ದು ಮೇಲಿನ ವಾಕ್ಯವನ್ನು ಹಾಗೆಯೇ ಉಳಿಸಿಕೊಂಡಿದ್ದರೆ 
ಆಗ ಪರಿಸ್ಥಿತಿ ಏನಾಗಿರುತ್ತಿತ್ತು ? 

ರವಿ : ' ಒಂದು ಟ್ರೆನ್ ಆ ನಿಲ್ದಾಣವನ್ನು ಸಂಜೆ 5 ಗಂಟೆಗೆ ಸರಿಯಾಗಿ ಅಡ್ಡ 
ದಾಟಿತು ” ಎಂಬ ವಾಕ್ಯ ಸುಳಾಗಿರುತ್ತಿತ್ತು . 

ರಾವರಾ : ಏಕೆ ? 

ಇಬ್ರಾಹಿಮ್ : ವಾಸ್ತವ ಘಟನೆಯನ್ನು ಈ ವಾಕ್ಯ ಸರಿಯಾಗಿ ನಿರೂಪಿಸುತ್ತಿಲ್ಲ 
ಎಂಬ ಕಾರಣಕ್ಕಾಗಿ, 

ರಾಮಾ : ಆಕಾಶ - ಪಂಚಾಂಗ ಸಂಬಂಧದಲ್ಲಿಯ ಈ ಮಾತು ಅನ್ವಯವಾಗು 
ತದೆ. ನೇರ ವೀಕ್ಷಣೆಗೇ , ಹಗಲು - ಇರುಳು ಅಥವಾ ಹುಣ್ಣಿಮೆ ಅಮಾವಾಸ್ಯೆ ವ್ಯತ್ಯಾಸ 
ದಷ್ಟು ಸುಲಭವಾಗಿ , ತಿಳಿಯುವ ಸಂಗತಿ ಇದು. ಉತ್ತರಾಯಣಾರಂಭ ಡಿಸೆಂಬರ್‌ 21 
ರಂದು, ಪಂಚಾಂಗ, ಸರ್ಕಾರ, ಮಠ ಅಥವಾ ಯಾವುದೇ ಪ್ರಾಧಿಕಾರ ಇದಕ್ಕೆ ಸರಿ 
ಹೊಂದದ ಏನೇ ವಿವರಣೆ ಪ್ರಕಟಿಸಿದರೂ ಯಾವುದೇ ಫರ್ಮಾನ್ ಹೊರಡಿಸಿದರೊ 
ಅವೆಲ್ಲ ಶುದ್ಧಾಂಗ ತಪ್ಪಾಗುತ್ತವೆ, 
- ಸುಬ್ರಹ್ಮಣ್ಯ : ಈ ವೈಜ್ಞಾನಿಕ ಯುಗದಲ್ಲಿ ಖುದ್ದು ಸರ್ಕಾರವೇಕೆ ಇಂಥ ತಪ್ಪು 
ಮಾಡುತ್ತಿದೆ ? 

ರಾವಣಾ : ಸಂಪ್ರದಾಯದ ಮೃತ ವಟವೃಕ್ಷಕ್ಕೆ ನಡುಹಗಲೇ ನೇಣುಹಾಕಿ 
ಕೊಳ್ಳುವ ಅಕ್ಷಮ್ಮ ಮನೋಧರ್ಮದ ವಿಷಫಲ . ಇದರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. 
ನೇರ ಬಾನನ್ನೇ ನೋಡೋಣತಿಳಿಯೋಣ. ಧ್ರುವನಕ್ಷತ್ರವನ್ನು ತೋರಿಸು ಶೈನಿ, 

ಶೈನಿ : ಕುಂತೀಪುಂಜ ವಠಾಯವಾಗಿದೆ . ಆದರೂ ಧ್ರುವನಕ್ಷತ್ರದ ನೆಲೆ ಖಚಿತ 
ವಾಗಿ ನನ್ನ ಮನಸ್ಸಿನಲ್ಲಿ ಬಿಂಬಿತವಾಗಿರುವುದರಿಂದ ಅದನ್ನು ಗುರಿಹಿಡಿದು ತೋರಿಸಬಲ್ಲೆ . 

ರಾಮಾ : ಸರಿ, ಧ್ರುವನಕ್ಷತ್ರದಿಂದ ಹಾಗೆಯೇ ಬಲಕ್ಕೆ - ಅಂದರೆ ಪೂರ್ವಕ್ಕೆ 
ದೃಷ್ಟಿ ಹರಿಸಿ , ಆ ವಲಯದಲ್ಲಿ ಪ್ರಕಟವಾಗುತ್ತಿರುವ ನಕ್ಷತ್ರಚಿತ್ರವೇನು ರವಿ ? 

ರವಿ : ಪ್ರಶ್ನಾರ್ಥಕ ಚಿಹ್ನೆಯಂತೆ ಕಾಣುವ ಒಂದು ದೊಡ್ಡ ವಕ್ರರೇಖೆ. 
ರಾವಣಾ : ಅದರಲ್ಲಿ ಎಷ್ಟು ಬಿಡಿನಕ್ಷತ್ರಗಳಿವೆ ಇಬ್ರಾಹಿವರ್‌ ? 

ಇಬ್ರಾಹಿಮ್ : ಏಳು . ಇವು ಸಮದೂರಗಳಲ್ಲಿ ರಂಗವಲ್ಲಿಯ ಬೆಟ್ಟುಗಳಂತೆ 
ಹರಡಿಕೊಂಡಿವೆ. 

ರಾವಧಾ : ಈ ನಕ್ಷತ್ರಪುಂಜವೇ ಸಪ್ತರ್ಷಿಮಂಡಲ, ಪ್ರಾಚೀನ ಭಾರತೀಯ 
ಚಿಂತನಶೀಲರು ಇದರಲ್ಲಿ ತಪಸ್ವಾಧ್ಯಾಯನಿರತರಾಗಿರುವ ಏಳು ಋಷಿಗಳನ್ನು ಪ್ರತಿ 
ವ್ಯಾಪಿಸಿದ್ದಾರೆ ; ಭಗವಂತನ ಆವಾಸಸ್ಥಾನವಾಗಿರುವ ಮೇರುಪರ್ವತದ - ಅಂದರೆ 
ಧ್ರುವನಕ್ಷತ್ರದ ಸುತ್ತ ನಿರಂತರ ಸುತ್ತುತ್ತಿರುವುದನ್ನು ಕಂಡಿದ್ದಾರೆ. ಪ್ರಾಚೀನಗ್ರೀಕ್ 
ಚಿಂತನಶೀಲರು ಅಲ್ಲೊಂದು ಭಾರೀಗಾತ್ರದ ಹಿಮಕರಡಿಯನ್ನು ಕೂರಿಸಿದ್ದಾರೆ. ಧ್ರುವ 


೮೮ 


ನೋಡೋಣು ಬಾರಾ ನಕ್ಷತ್ರ 


ನಕ್ಷತ್ರವೆಂಬ ಅನರ್ಥ್ಯ ಸ್ಯಮಂತಕಮಣಿಯನ್ನು ರಕ್ಷಿಸಲೋ ಎಂಬಂತೆ, ಇದು ತೀರ 
ಉತ್ತರದಲ್ಲಿರುವ ಪುಂಜ , ಉತ್ತರ- ಉತ್ತರ ಸಾಗಿದಂತೆ ಹಿಮಕರಡಿಯ ನೆಲೆಯಾದ 
ಉತ್ತರ ಧ್ರುವವಲಯ - ಅಂದರೆ ಆರ್ಕ್‌ಟಿಕ್ ವಲಯ - ತಲಪುತ್ತೇವೆಂಬುದು ನೆನಪಿ 
ನಲ್ಲಿರಲಿ, ಈ ಎರಡೂ ಬಗೆಯ ಕಲ್ಪನೆ ಸ್ಪುರಿಸದವರು ವಾಸ್ತವತಾವಾದಿಗಳು . ಇವರು 
ಸಪ್ತರ್ಷಿಮಂಡಲದಲ್ಲಿ ಮೂರು ವಿವಿಧ ಚಿತ್ರಗಳನ್ನು ಕಂಡಿದ್ದಾರೆ. ಮರತಂತ್ತಿರುವಾಗ 
ಅದೊಂದು ಭಾರೀ ಪ್ರಶ್ನಾರ್ಥಕ ಚಿಹ್ನೆ - - ಏನು ಜೀವನದರ್ಥ ಅಥವಾ ನೀನೇರ 
ಬಲ್ಲೆಯಾ ನಾನೇರುವೆತ್ತರಕೆ ಎಂಬ ದಿಟ ಹಾಗೂ ದಿಟ್ಟ ಸವಾಲು, ನಡು ಆಗಸದಲ್ಲಿರು 
ವಾಗ ಕಿತ್ತೆಸೆದ ರತ್ನಹಾರ - ಆಕಾಶದೇವಿ ತನ್ನ ಪ್ರಣಯಿಯರಾದ ಧ್ರುವನಕ್ಷತ್ರ 
ಕುರಿತು ಮುನಿಸು ತಳೆದು ಕೊರಳ ಮಾಲೆಯನ್ನು ಕಿತ್ತು ಬಿಸಾಡಿದಳೋ ಎಂಬಂತೆ , 
ಕಂತುತ್ತಿರುವಾಗ ಭಾರೀನೇಗಿಲು - ನಿಲ್ಲಲು ನೆಲೆತೋರಿಸಿ ಸಾಕ್ಷಾತ್ ಧರಣಿಯನ್ನೇ 
ಎತ್ತಿಬಿಡುತ್ತೇನೆ'' ಎಂದು ಉದ್ಗರಿಸಿದ ಆರ್ಕಿಮಿಡೀಸನ ಸನ್ನೆ ಕೊಲೋ ಎಂಬಂತೆ. 
ಧ್ರುವನಕ್ಷತ್ರ ಕುರಿತಂತೆ ಸಪ್ತರ್ಷಿಮಂಡಲದ ವಿವಿಧ ವಿನ್ಯಾಸಗಳನ್ನು ನೋಡಿ ನೀವೂ 
ಈ ಆನಂದಾನುಭವಭಾಗಿಗಳಾಗಬಹುದು . 

ಸುಬ್ರಹ್ಮಣ್ಯ : ಸಪ್ತರ್ಷಿವಂಡದ ಸದಸ್ಕತಾರೆಗಳಿಗೆ ಹೆಸರುಗಳಿವೆಯೇ ? 
ದ ರಾವರಾ : ಹೌದು ಹೇಳುತ್ತೇನೆ -ಕೇಳಿ ಮತ್ತು ನೋಡಿ, ನಾವೀಗ ಉತ್ತರ 
ಪೂರ್ವಕಾಶದದಲ್ಲಿರುವ, ಹೆಚ್ಚು ಕಡಿಮೆ ಪ್ರಶ್ನಾರ್ಥಕ ಚಿಹ್ನೆಯಂತೆ ಕಾಣುವ, ಸಪ್ತರ್ಷಿ 
ಮಂಡಲವನ್ನು ನೋಡುತ್ತಿದ್ದೇವೆ, ಚಿಹ್ನೆಯ ಗೊಂಡೆ ಭಾಗ ಮೇಲಿದೆ- ಪಶ್ಚಿಮದೆಡೆಗೆ ; 
ಬಾಲ ಭಾಗ ಕೆಳಗಿದೆ - ಪೂರ್ವದೆಡೆಗೆ, ಬಾಲದ ಕೊನೆಯಿಂದ (ಪೂರ್ವದಿಂದ) ತೊಡಗಿ 
ಗೊಂಡೆಯಂ ಕೊನೆಬಿಂದುವಿಗೆ ( ಪಶ್ಚಿಮಾಭಿಮುಖವಾಗಿ) ನಕ್ಷತ್ರಗಳ ಹೆಸರು ಹೇಳು 
ತೇನೆ: ಮರೀಚಿ, ವಸಿಷ್ಟ , ಆಂಗೀರಸ್ಸು , ಅತ್ರಿ , ಪುಲಸ್ಯ , ಪುಲಹ, ಕ್ರತು. 

- ಧುವನಕ್ಷತ್ರ 


ಪ್ರಶಸ್ತಿ 


ఆంగిరసు 


ಧುವ 


అరుంధని చేసిన 


ಮಢೀಟಿ 


ಚಿತ್ರ 26 , ಸಪ್ತರ್ಷಿಮಂಡಲದ ವಿವಿಧ ವಿನ್ಯಾಸಗಳು. ಮೂಡುವಾಗ ಮೊದಲು ಪುಲಹ- ಕ್ರತು 

ರೇಖೆ ಮೇಲೆ ಬರುತ್ತದೆ 


ಸಪ್ತಋಷಿಗಳೇಳೆತ್ತು ತಿರುಗುತಿವೆ ಹಾಕಿ ಧ್ರುವದ ಗಾಣಾ ! 


ಸುಬ್ರಹ್ಮಣ್ಯ : ಅತ್ರಿ , ಪುಲಸ್ಯ , ಪುಲಹ, ಕ್ರತಂಸ್ಕೂಲವಾಗಿ ಒಂದು ತ್ರಾಪಿಜ್ಯ 
ವನ್ನು ರಚಿಸುತ್ತವೆಂದು ಹೇಳಬಹುದೇ ? 

ರಾವರಾ : ಹೌದು. ಈಗ ಪುಲಹ , ಕ್ರತು ನಕ್ಷತ್ರಗಳ ಮೇಲೆ ಲಕ್ಷ ಕೇಂದ್ರೀಕರಿಸಿ, ಈ 
ಎರಡು ನಕ್ಷತ್ರಗಳನ್ನು ನೋಡುತ್ತ ಇವು ರೂಪಿಸುವ ಸರಳರೇಖೆಯನ್ನು ಉತ್ತರದ 
ತಗ್ಗಿಗೆ ವಿಸ್ತರಿಸಿದರೆ... 

ಶೈನಿ : ಧ್ರುವನಕ್ಷತ್ರವನ್ನು ತಲಪುತ್ತೇವೆ - ಈಗ ಕಾಣುವಂತೆ , 
' ರಾಮರಾ : ಈಗ ಮಾತ್ರವಲ್ಲ , ಯಾವಾಗಲೂ ಇದು ನಿಜ, ಸಪ್ತರ್ಷಿಮಂಡಲದ 
ವಿನ್ಯಾಸ ಹೇಗೆಯೇ ಇರಲಿ -ಮಡುವಾಗ, ನಡು ಆಗಸದಲ್ಲಿರುವಾಗ ಅಥವಾ ಕಂತು 
ವಾಗ – ಪುಲಹ-ಕ್ರತುರೇಖೆ ಧ್ರುವನಕ್ಷತ್ರದ ಮೂಲಕ ಸಾಗುತ್ತದೆ, ಎಂದೇ ಪುಲಹ 
ಮತ್ತು ಕ್ರತು ನಕ್ಷತ್ರಗಳಿಗೆ ಧ್ರುವಸೂಚಕಗಳೆಂಬ ಹೆಸರುಂಟು. 
- ಸುಬ್ಬಯ್ಯ : ಕುಂತೀಪುಂಜದ ಪೂರ್ವಕೋನದ ಸಮದ್ವಿಭಾಜಕವೂ ಧ್ರುವ 
ಸೂಚಕವಲ್ಲವೇ ? 
* ರಾಮಾ : ಹೌದು, ಕ್ರತುವಿನಿಂದ ಧ್ರುವನಕ್ಷತ್ರದದೂರ ಎಷ್ಟೆಂಡು ಗೆರೆಪಟ್ಟಿಯ 
ಅಥವಾ ಕೈವಾರದ ಸಹಾಯದಿಂದ ಅಳೆದು ನೋಡಿ, ಅದು ಪುಲಹ -ಕ್ರತ ಅಂತರದ 
ಸುವರಾರು 5 .5 ಮಡಿ ಇದೆ. ಧ್ರುವನಕ್ಷತ್ರವನ್ನು ಗುರುತಿಸಲು ನಮಗೆ ಎರಡು ಸುಲಭ 
ಸಹಾಯಂಕಗಳಿವೆ ಎಂದಾಯಿತು : ಕುಂತೀಪುಂಜದ ಪೂರ್ವಕೋನದ ಸಮದ್ವಿಭಾಜಕ 
ಮತ್ತು ಸಪ್ತರ್ಷಿಮಂಡಲದ ಧ್ರುವಸೂಚಕಗಳು . ಸಾಧಾರಣವಾಗಿ ಒಂದು ಪುಂಜ 
ಬಾನಿನಲ್ಲಿರುವಾಗ ಇನ್ನೊಂದು ಕಂತಿರುತ್ತದೆ. ಫೆಬ್ರುವರಿ ತಿಂಗಳ ರಾತ್ರಿಯ ಮೊದಲ 


ಸಪ್ತರ್ಷಿ ಮಂಡಲ 


ಭುವನಕ್ಷತ್ರ 


ಸುಯೋಧನ 


ಯುಧಿಷ್ಠಿರ 


ಕುಂತಿ 


ಆಕಾಶ ಗಂಗೆ: 


ಚಿತ್ರ 27 , ಧ್ರುವನಕ್ಷತ್ರ ಕುರಿತಂತೆ ಸಪ್ತರ್ಷಿಮಂಡಲ ಮತ್ತು ಕುಂತೀಪುಂಜಗಳ ಸಾಪೇಕ್ಷ ನೆಲೆಗಳು. 
ಕುಂತಿಯ ಎಡ ( ಪೂರ್ವ) ಕೋನದ ಸಮದ್ವಿಭಾಜಕ ಮತ್ತು ಪುಲಹ -ಕ್ರತುರೇಖೆ 

ಧ್ರುವನಕ್ಷತ್ರದಲ್ಲಿ ಸಂಧಿಸುತ್ತವೆ 


) 


ನೋಡೋಣು ಬಾರಾ ನಕ್ಷತ್ರ 


C 


ಜಾವದಲ್ಲಿ ಸಪ್ತರ್ಷಿಮಂಡಲ ಬಾನಿನಲ್ಲಿರುವಾಗ ಕುಂತಿ ಕಂತುತ್ತಿರುತ್ತದೆ. ಇನ್ನಾರು 
ತಿಂಗಳು ಸಲ್ಲುವಾಗ, ಅಂದರೆ ಆಗಸ್ಟ್ ತಿಂಗಳ ಮೊದಲ ಜಾವದಲ್ಲಿ , ಕುಂತಿ ಮಡು 
ತಿರುವಾಗ ಸಪ್ತರ್ಷಿಮಂಡಲ ಕಂತುತ್ತಿರುತ್ತದೆ. ಅಂದರೆ ಇವುಗಳ ಸ್ಥಾನಗಳು ಅದಲು 
ಬದಲಾಗಿರುತ್ತವೆ. ಈ ದೃಶ್ಯಗಳನ್ನು ನೋಡುವುದೇ ಒಂದು ವಿಶೇಷ ಅನುಭವ, 
ರಸೌತಣ , ನಕ್ಷತ್ರಚಕ್ರವರ್ತಿಗೆ ನರ್ತನಸೇವೆ ಒಪ್ಪಿಸುತ್ತಿರುವ ನಾಟ್ಯ ಕುಶಲಿಗಳಂತೆ 
ಆಗ ಈ ಪುಂಜಗಳ ಭಂಗಿ ಉಂಟು, ಈಗ ವಸಿಷ್ಠನಕ್ಷತ್ರದಲ್ಲಿ ಲಕ್ಷ ಸಾಂದ್ರೀಕರಿಸಿ, 
ಅದು ಎಲ್ಲಿದೆ ಇಬ್ರಾಹಿಮ್ ? 

ಇಬ್ರಾಹಿಮ್ : ಸಪ್ತರ್ಷಿಮಂಡಲದಲ್ಲಿ ಪೂರ್ವದಿಂದ ತೊಡಗಿದರೆ ಎರಡನೆಯದು. 

ರಾಮಾ : ವಸಿಷ್ಠವನ್ನು ಏಕಾಗ್ರತೆಯಿಂದ ದೃಷ್ಟಿಸಿ ಅಲ್ಲಿ ಒಟ್ಟು ಎಷ್ಟು ನಕ್ಷತ್ರ 
ಗಳು ಕಾಣುತ್ತವೆಂದು ಹೇಳಿ, 

ಸುಬ್ರಹ್ಮಣ್ಯ : ವಸಿಷ್ಟಕ್ಕೆ ತೀರ ಹತ್ತಿರ ಒಂದು ಪುಟ್ಟ ಕಿಡಿ ಉಂಟೋ ಎಂಬ 
ಸಂದೇಹ ಬರುತ್ತದೆ, 

ಸುಬ್ಬಯ್ಯ : ಹೌದು ಸಾರ್ , ವಸಿಷ್ಠದ ಮೈಯಿಂದ ಉತ್ತರದ ತಗ್ಗಿಗೆ ಉದುರಿದ 
ಬೆಳಕಿನ ಕಣವೋ ಎಂಬಂತಿದೆ . 

ಶೈನಿ : ಹಾ ! ಸಾಕಷ್ಟು ತೀವ್ರವಾಗಿ ದಿಟ್ಟಿಸಿ ನೋಡಿದಾಗ ಮಾತ್ರ ಇದರ 
ಇರವು ಸ್ಪುಟವಾಗುತ್ತದೆ. 

ರಾಮರಾ : ವಸಿಷ್ಠ ನಕ್ಷತ್ರದ ಅವಿಭಾಜ್ಯ ಅಂಗದಂತೆ ಅದರ ಒಗಿರುವ ಈ ಪುಟ್ಟ 
ನಕ್ಷತ್ರಕ್ಕೆ ನಮ್ಮ ಹಿರಿಯರು ಸಹಜವಾಗಿ ಆ ಮಹರ್ಷಿಯ ಅರ್ಧಾಂಗಿಯ ಹೆಸರು 
ಕೊಟ್ಟಿದ್ದಾರೆ. 

ರವಿ : ಅರುಂಧತಿ ? 
ರಾವಣಾ : ಹೌದು!.. ವಸಿಷ್ಠಪತ್ನಿ ಅರುಂಧತಿ ಅಲ್ಲಿ ಕಂಗೊಳಿಸುತ್ತಿದೆ. 

ಸುಬ್ರಹ್ಮಣ್ಯ : ವೈದಿಕ ವಿವಾಹಪದ್ದತಿಯಲ್ಲಿ ನೂತನ ದಂಪತಿಗಳಿಗೆ ಅರುಂಧತೀ 
ದರ್ಶನ ಮಾಡಿಸುವುದುಂಟಲ್ಲವೇ ? 

ರಾವರಾ : ವಧೂವರರ ದೃಷ್ಟಿಸೂಕ್ಷ್ಮತೆ ಪರೀಕ್ಷಿಸಲು ಹೂಡಿದ ಒಂದು ಸುಲ 
ಭೋಪಾಯ ಅದಾಗಿರಬಹುದು, ಅಂದಿನವರಿಗೆ ಆಕಾಶಕ್ಕೇಹ ಚೆನ್ನಾಗಿತ್ತು , ನಕತ್ರ 
ಪರಿಚಯ ಆತ್ಮೀಯವಾಗಿತ , ಕಾಲಮಾಪಿಸಲು ಮತ್ತು ಋತುಭೇದ ಅರಿಯಲು 
ಆಕಾಶ ನೇರವಾಗಿ ನೆರವಾಗುತ್ತಿತ್ತು . ಆದರೆ ಕಾಲ ಸಂದಂತೆ ನನಗೆ ಸುಖಸೌಕರ್ಯಗಳು 
ಜಾಸ್ತಿ ಆದುವು, ಸಾಧನ ಸಲಕರಣೆಗಳು ಹೇರಳವಾಗಿ ಲಭ್ಯವಾದುವು. ಹೀಗಾಗಿ 
ಆಕಾಶದ ಜೊತೆಗಿನ ನೇರ ಒಡನಾಟ ತಪ್ಪಿ ಹೋಗಿ ಅದನ್ನು ಪ್ರತಿನಿಧಿಸುವ ಕೃತಕ ಸಲ 
ಕರೆಣೆಗಳ ಜೊತೆಗಿನ ವ್ಯವಹಾರ ಚಾಲಿಗೆ ಬಂದಿತು . ಇಂಥ ಪರಿಸರದಲ್ಲಿ ಅರುಂಧತೀ 
ದರ್ಶನ ಕೇವಲ ಒಂದು ಕಾಟಾಚಾರವಾಗಿದೆ, ಅರಿಯದ ದಿಶೆಯಲ್ಲಿ, ಸಲ್ಲದ ಕಾಲದಲ್ಲಿ, 
ಕಾಣದ ತಾರೆಯನ್ನು , ಅಜ್ಞಾನಿ ಪುರೋಹಿತ, ಮಕನವವಧೂವರರಿಗೆತೋರಿಸು 
ತಾನೆ, ವರನಿಗೆ ಜೀವಂತೇರುಂಧತಿ ತನ್ನ ಪಕ್ಕದಲ್ಲಿರುವಾಗ ಮತ್ತು ವಧುವಿಗೆ ವೈವತ್ವ 


ಸಪ್ತಋಷಿಗಳೇಳೆತ್ತು ತಿರುಗುತಿವೆ ಹಾಕಿ ಧ್ರುವದ ಗಾಣಾ ! 


ವಸಿಷ್ಠನೇ ತನ್ನ ಬಳಿಯಲ್ಲಿರುವಾಗ ಆಕಾಶದ ಈ ಜಡ ನಕ್ಷತ್ರಗಳನ್ನು ನೋಡಿ ಆಗ 
ಬೇಕಾದದ್ದೇನು ? ಅವನು ತೋರಿಸುತ್ತಾನೆ, ಇವರು ನೋಡುತ್ತಾರೆ - ಏನನ್ನು ? 
ಇಬ್ಬರಿಗೂ ಗೊತ್ತಿಲ್ಲ ! 
- ಸುಬ್ಬಯ್ಯ : ಅಜ್ಞಾನಂ ಪರವಕಾನಂದ ! 

ರಾಮಾ : ಈಗ ಸ್ವಲ್ಪ ಪಶ್ಚಿವಾಕಾಶವನ್ನು ನೋಡೋಣ. ಅಲ್ಲೇನು ಕಾಣು 
ರವೆ ರವಿ ?? 

ರವಿ : ಮಹಾವ್ಯಾಧದ ಗಾತ್ರ ಅತಿ ಲಂಬಿತವಾಗಿದೆ, 

ಶೈನಿ : ನಡುಪಟ್ಟಿಯ ರೇಖೆ ಎಂದಿನಂತೆ ಪೂರ್ವ- ದಕ್ಷಿಣಕ್ಕೆ ವಿನ್ಯಾಸಗೊಂಡಿದೆ. 
ಇದರ ತುಸು ಪಶ್ಚಿಮಕ್ಕೆ , ಈಗ ಪಶ್ಚಿಮ - ದಕ್ಷಿಣ ಆಕಾಶದಲ್ಲಿ ಲುಬ್ದಕವಿದೆ. 

ಇಬ್ರಾಹಿಮ್ : ಲಂಬಕದಿಂದ ದಕ್ಷಿಣಕ್ಕೆ ಇದರ ಅವಳಿ ತಾರೆ ಅಗಸ್ಯ ಇದೆ . 

ರಾವರಾ : ಈಗ ದಕ್ಷಿಣಾಕಾಶವನ್ನು ನೋಡುತ್ತಿದ್ದೀರಿ. ಅಲ್ಲಿ ಸಾಧಾರಣ 
ಪ್ರಕಾಶದ ನಾಲ್ಕು ನಕ್ಷತ್ರಗಳು ರಚಿಸುವ ದೊಡ್ಡದೊಂದು ಗಾಳಿಪಟ ಎದ್ದು ಕಾಣುತ್ತದೆ. 
ಇದರ ಪೂರ್ವ- ಪಶ್ಚಿಮ ಸದಸ್ಯ ನಕ್ಷತ್ರಗಳ ವಿಸ್ತರಣೆಯೋ ಎಂಬಂತೆ ಉತ್ತರದ 
ಎತ್ತರಕ್ಕೆ ನೆಗೆದಿರುವ ಎರಡು ನಕ್ಷತ್ರಗಳು ಇದಕ್ಕೊಂದು ಬಾಲ ಒದಗಿಸಿವೆ . ಗಾಳಿಪಟ 
ತುಸು ಜಾಸ್ತಿ ಎನ್ನುವಂತೆ ಪೂರ್ವದತ್ತ ವಾಲಿಕೊಂಡಿದೆ . ಇದನ್ನೇನಾದರೂ ಬಲಕ್ಕೆ , 
ಆಂದರೆ ಪಶ್ಚಿಮಕ್ಕೆ , ಕೊಂಚ ತಟ್ಟಿ ನೆಟ್ಟಗೆ ನಿಲ್ಲಿಸಲು ಸಾಧ್ಯವಾಗಿದ್ದರೆ ಎಷ್ಟು ಸೊಗ 
ಸಾಗಿರುತ್ತಿತ್ತು ಎಂದು ಮನಸ್ಸು ಹಂಚಿಕೆ ಹಾಕುತ್ತದೆ ಮತ್ತು ವಂಂಡಿಗೆ ಮೆಲ್ಲುತ್ತದೆ. 
ಹೀಗೆ ನಿಂತಿರುವ ಗಾಳಿಪಟದ ಕೆಳಗಡೆಯ ಮತ್ತು ಮೇಲುಗಡೆಯ - ಅಂದರೆ ದಕ್ಷಿಣದ 
ಮತ್ತು ಉತ್ತರದ ಮಲೆನಕ್ಷತ್ರಗಳು ದಕ್ಷಿಣೇಶ್ವರ ರೇಖೆಯನ್ನು ರಚಿಸುತ್ತವೆ. 
ಅದೇ ರೀತಿ ಎಡಗಡೆಯ ಮತ್ತು ಬಲಗಡೆಯ - ಅಂದರೆ ಪೂರ್ವದ ಮತ್ತು ಪಶ್ಚಿಮದ 
- ಮಲೆ ನಕ್ಷತ್ರಗಳು ಪೂರ್ವ- ಪಶ್ಚಿಮ ರೇಖೆಯನ್ನು ರಚಿಸುತ್ತವೆ. ಇವೆರಡು 
ನಕ್ಷತ್ರಗಳೂ ಒಟ್ಟಾಗಿ ಒಂದು ಶಿಲುಬೆ ಆಕಾರವನ್ನು ರೂಪಿಸುತ್ತವೆ. ಇದು ದಕ್ಷಿಣಾ 
ಕಾಶದ ಪುಂಜ. ಆದ್ದರಿಂದ ಇದಕ್ಕೆ ಕೃತ್ರಿಮ ದಕ್ಷಿಣಶಿಲುಬೆ ಎಂದು ಹೆಸರು. ಇದು 
ಲುಕ- ಅಗಸ್ಯರೇಖೆಯ ಪೂರ್ವಕ್ಕೆ ದಕ್ಷಿಣಾಕಾಶದಲ್ಲಿದೆ . 

- ಸುಬ್ರಹ್ಮಣ್ಯ : ಕೃತ್ರಿಮ ದಕ್ಷಿಣಶಿಲುಬೆ ಎಂದಿರಿ , ಅಂದಮೇಲೆ ನಿಜ ದಕ್ಷಿಣ 
ಶಿಲುಬೆಯ ಇರಬೇಕೆಂದಾಯಿತು ? 

ರಾವಣಾ : ಹೌದು - ಇದೆ . ಅದು ಈಗ ಮಡಿರುವುದಿಲ್ಲ. ಇವೆರಡನ್ನೂ 
ಮುಂದಿನ ತಿಂಗಳು ಒಟ್ಟಿಗೆ ತೋರಿಸಿ ಈ ಹೆಸರುಗಳ ಔಚಿತ್ಯ ವಿವರಿಸುತ್ತೇನೆ. ಈಗ 
ಹೇಮಂತ ತ್ರಿಭುಜವನ್ನು ಒಮ್ಮೆ ನೋಡಿ, ಹಾಗೆಂದರೇನು ಎವರಿಸು ಸುಬ್ಬಯ್ಯ , 

ಸುಬ್ಬಯ್ಯ : ಲುಬ್ಧಕ- ಆದ್ರ್ರಾ -ಪೂರ್ವಶ್ಯಾನ ಎಂಬ ಮರು ಸ್ಪಷ್ಟ ನಕ್ಷತ್ರ 
ಗಳು ರಚಿಸುವ ತ್ರಿಭುಜ, ಈ ಪೈಕಿ ಪೂರ್ವಶೃಂಗವಾದ ಪೂರ್ವಶ್ಯಾನ ಇನ್ನೂ 
ಯಕಾಮೋತ್ತರದ ವಲಯದಲ್ಲಿದೆ. 
- ರಾವಾ ; ಭಲೆ ! ಈಗ ಪೂರ್ವಶ್ಯಾನ -ಉತ್ತರಶ್ಯಾನ ರೇಖೆಗೆ ಸಮ ಹಾಗೂ 


೯೨ 


ನೋಡೋಣು ಬಾರಾ ನಕ್ಷತ್ರ 


ಸಮಾಂತರವಾಗಿರುವ ಪುನರ್ವಸುಪ್ರಥಮ - ಪುನರ್ವಸು ದ್ವಿತೀಯ ರೇಖೆಕೂಡ ಪಡು 
ವಲಿಗೆ ಹೊರಳಲು ಸಿದ್ಧವಾಗಿ ನಡುಬಾನನ್ನು ತಲಪಿದೆ. ಪುನರ್ವಸು ನಕ್ಷತ್ರಗಳು 
ಮಿಥುನರಾಶಿಯ ಸದಸ್ಯ ತಾರೆಗಳೆಂದು ಹಿಂದೆ ಹೇಳಿದ್ದೇನೆ. ಇಲ್ಲಿಯ ತನಕ ಮೇಷ, 
ವೃಷಭ ಹಾಗೂ ಮಿಥುನರಾಶಿಗಳ ವಲಯಗಳನ್ನು ನೋಡಿದ್ದಾಯಿತು. ಇನ್ನೂ 
ಮುಂದಕ್ಕೆ ಏನನ್ನು ನಿರೀಕ್ಷಿಸುತ್ತೀರಿ ? 

ರವಿ : ಕರ್ಕಟಕರಾಶಿ , 
ರಾವಣಾ : ವಿಂಥುನರಾಶಿ ಕುರಿತಂತೆ ಇದರ ನೆಲೆ ಯಾವ ಕಡೆಗಿದೆ ? 
ರವಿ : ಮಿಥುನರಾಶಿಯ ಪೂರ್ವಕ್ಕೆ ಕರ್ಕಟಕ , ಪಶ್ಚಿಮಕ್ಕೆ ವೃಷಭ , 

ರಾಮಾ : ಕರ್ಕಟಕರಾಶಿಯನ್ನು ಬೊಟ್ಟಿಟ್ಟು ತೋರಿಸಲು ನೆರವಾಗುವಂಥ 
ನಕ್ಷತ್ರಚಿತ್ರವಾಗಲೀ ಬಿಡಿ ನಕ್ಷತ್ರಗಳಾಗಲೀ ಆ ವಲಯದಲ್ಲಿಲ್ಲ . ಆದರೆ ಇದಕ್ಕಿಂತ 
ಮುಂದಿನ, ಅಂದರೆ ಪೂರ್ವದ, ವಲಯವನ್ನು ನೋಡಬಹುದು. ಅದೀಗ ಪೂರ್ವಾ 
ಕಾಶದ ಚಡಾವನ್ನು ಏರಿಬರುತ್ತಿದೆ. ಅಲ್ಲಿ ಏನು ಚಿತ್ರ ಕಾಣುತ್ತಿದೆ ? 

- ಸುಬ್ಬಯ್ಯ : ಬಾಂದಲವೆ ದೇಗುಲಂ, ನಕ್ಷತ್ರ ಚಿತ್ರಗಳೆ ಹಣತೆ, ಬಿಡಿ ತಾರೆಗಳೆ 
ಜ್ಯೋತಿ! ಅಲ್ಲೊಂದು ಹಣತೆ ಕಾಣುತ್ತಿದೆ ನನಗೆ. . 

- ಶೈನಿ : ನನಗೂ ಕಾಣುತ್ತಿದೆ ಹಣತೆ, ಆದರೆ ಇದು ತುಸು ಸಮತೋಲ ಕಳೆದು 
ಕೊಂಡಿರುವಂತೆ ಭಾಸವಾಗುತ್ತದೆ. 

ರಾಮಾ : ಮಿಥುನದಿಂದ, ಅಂದರೆ ಪುನರ್ವಸು ನಕ್ಷತ್ರಗಳಿಂದ, ದಕ್ಷಿಣ 
ಪೂರ್ವಕ್ಕಿರುವ ಇದು ಸಿಂಹರಾಶಿ. ಇದರಲ್ಲಿ ಮೃಗರಾಜನ ಕೇಸರವಾಗಲೀ ವದನ 


ಆಲ್ಲಿ ಬಾ 


ನಿ೦ ಹ 


ಉತ್ತಕ 


| ಮಯೂ 


ಚಿತ್ರ 28 , ಸಿಂಹರಾಶಿಯ `ಸಮತೋಲ ತಪ್ಪಿದ ಹಣತೆ' ಯ ಚಿತ್ರ 


ಸಪ್ತಋಷಿಗಳೇಳೆತ್ತು ತಿರುಗುತ್ತಿವೆ ಹಾಕಿ ಧ್ರುವದ ಗಾಣಾ ! 


ವಾಗಲೀ ಪ್ರಕಟವಾಗದಿದ್ದರೂ ಹಣತೆಯ ವಿಶಿಷ್ಟ ಭಂಗಿಯಂತೂ ಕಂಡೇ ಕಾಣುತ್ತದೆ. 
ಇಲ್ಲಿಯ ಸುಮಾರು ಐದು ಸ್ಪಷ್ಟ ತಾರೆಗಳ ಪೈಕಿ ಅತ್ಯುಜ್ಜಲವಾದದ್ದು ಮಖಾ 
ನಕ್ಷತ್ರ . ಇದರಿಂದ ತೊಡಗಿ ಉತ್ತರಕ್ಕೆ ಸರಿಯುತ್ತ ಸಿಂಹಸಪ್ತಮ ಮತ್ತು ಸಿಂಹ 
ತೃತೀಯ ನಕ್ಷತ್ರಗಳ ಮೂಲಕ ಹರಿಯುವ ಧಾರೆ ಹಣತೆಯ ಹೊರಗೆರೆಯನ್ನು 
ನೇಯುತ್ತದೆ, ಹಣತೆಯನ್ನು ಪೂರ್ವ- ದಕ್ಷಿಣದಿಶೆಗೆ ಸಮತೋಲ ತಪ್ಪುವಂತೆ 
ಒಂದಿಷ್ಟು ಓರೆಯಾಗಿ ಇಡಲಾಗಿದೆಯೋ ಎಂಬಂಥ ದೃಶ್ಯ . ಇದರ ಬತ್ತಿ ಕೊಡಿಯಲ್ಲಿ 
ಅಂದರೆ ದಕ್ಷಿಣ ತುದಿ.. ...ಮಖಾ ನಕ್ಷತ್ರವಿದೆ ಜೋತಿಯ ಸ್ಥಾನದಲ್ಲಿ , ಇದರಿಂದ 
ಸಿಡಿದ ಕಿಡಿಗಳೇ ನಕ್ಷತ್ರಗಳೋ ಎಂಬ ಭಾವ ಸುಳಿಯುತ್ತದೆ. ಕಲ್ಪನೆಯನ್ನು ಸ್ವಲ್ಪ 
ಲಂಬಿಸಿದರೆ ಹಣತೆಯ ಚಿತ್ರದಲ್ಲಿ ದೊಡ್ಡ ಕುಡುಗೋಲನ್ನು ಅಥವಾ ಸಿಂಹಕೇಸರವನ್ನು 
ಕಂಡು ಧನ್ಯರಾಗಬಹುದು ! ಸಿಂಹತೃತೀಯದ ಪೂರ್ವಕ್ಕೆ ಹುಬ್ಬಾ ತಾರೆಯೂ ಇದರ 
ಪೂರ್ವಕ್ಕೆ ಉತ್ತರಾತಾರೆಯೂ ಇವೆ . 

ಕವಿ : ಸಿಂಹರಾಶಿಗೆ ಈ ಹೆಸರು ಬರಲು ಕಾರಣವೇನು ಸಾರ್ ? 

ರಾವರಾ : ಮಹಾವ್ಯಾಧ ಸಂಜೆ ಪೂರ್ವಾಕಾಶದಲ್ಲಿ ಪ್ರಕಟವಾಗುವ ಶಾಯದಲ್ಲಿ 
ಮಳೆಗಾಲ ಕಳೆದಿರುತ್ತದೆ. ಕೃಷಿಪ್ರಧಾನ ಜೀವನದಲ್ಲಿ ಬೇಸಾಯದ ಕೆಲಸ ಮುಗಿದಿರು 
ತದೆ. ಪ್ರಕೃತಿಯಲ್ಲಿ ಸಮೃದ್ಧಿ ತುಂಬಿ ತುಳುಕುತ್ತಿರುತ್ತದೆ, ಉಲ್ಲಾಸ ಸರ್ವವ್ಯಾಪಿ 
ಯಾಗಿರುತ್ತದೆ. ಆಗ ವ್ಯಕ್ತಿಗೆ ಬಿಡುವೂ ಒದಗಿರುತ್ತದೆ. ಮೃಗಯಾ ವ್ಯಸನಕ್ಕೆ - ಅಂದರೆ 
ಬೇಟೆಗೆ ಹೊರಡಲು ಇದಕ್ಕಿಂತ ಅಧಿಕ ಪ್ರಶಸ್ಯ ಕಾಲವಿದ್ದೀತೇ ? ಬೇಟೆ ಎಂದರೆ 


KAಶ್ವರ ದಿಗಂತ 


2. 


4 


ಸಪ್ತರ್ಷಿಮಂಡಲ 


ಗcತ 


ಇರ್ವದಿಗಂತ 


ರ್ದಾ 


ತತೆಮ 


ಪೂರ್ವಕ್ಷನರಿ 


ದಕ್ಷಿಣ ದಿಗಂತ 
ಚಿತ್ರ 29 , ಚಿತ್ರವನ್ನು ತಲೆಯ ಮೇಲೆ ಕೆಳಮೊಗವಾಗಿ ಹಿಡಿದು ದಿಶೆಗಳನ್ನು ಹೊಂದಿಸಿದಾಗ ಅಥವಾ 
ಕೆಲವಾದರೂ ನಕ್ಷತ್ರಚಿತ್ರಗಳನ್ನು ವಾಸ್ತವ ಪುಂಜಗಳ ಜೊತೆ ಅಳವಡಿಸಿದಾಗ ಸಿಂಹರಾಶಿಯ 

ವಿನ್ಯಾಸ ಸ್ಪಷ್ಟವಾಗುತ್ತದೆ 


೯೪. 


ನೋಡೋಣು ಬಾರಾ ನಕ್ಷತ್ರ 


ಬೇಟೆಗಾರ, ಬೇಟೆನಾಯಿ ಹಾಗೂ ಬೇಟೆ ಮೃಗ. ಎಂದೇ ಮಹಾವ್ಯಾಧ, ಮಹಾಶ್ವಾನ 
ಹಾಗೂ ವೃಷಭಗಳಿಗೆ ಪ್ರಾಶಸ್ಯ ಬಂದಿತು. 

ಮೇಷರಾಶಿ ಸಂಜೆವೇಳೆ ಮಡುವ ಪ್ರಾಯದಲ್ಲಿ ಕುರಿಗಳು ಮರಿ ಹಾಕು 
ತಿದ್ದುವು. ಹಾಗೆಯೇ ಸಿಂಹರಾಶಿ ಸಂಜೆವೇಳೆ ವಡುವ ಶಾಯದಲ್ಲಿ ಸಿಂಹಗಳು ಮರಿ 
ಈನುತ್ತಿದ್ದುವು. ನಕ್ಷತ್ರಪುಂಜಗಳ ಆಗಮನ ಮತ್ತು ಸುತ್ತಲಿನ ವಿದ್ಯಮಾನ ಇವುಗಳ 
ನಡುವೆ ಅನ್ನೋನ್ಯ, ಅವಿಭಾಜ್ಯ ಹಾಗೂ ಅವಿನಾಸಂಬಂಧ ಗುರುತಿಸಿದ ಪ್ರಾಚೀನ 
ವರಾನವ ಅವು. ಅಂದರೆ ಗಗನದೇವತಗಳ ಬಾಹ್ಯಮಂಖಗಳಾದ ನಕ್ಷತ್ರಚಿತ್ರಗಳು - - 
ಭೂವಿರಿಯರಲ್ಲಿಯ ವಿವಿಧ ವ್ಯಾಪಾರಗಳನ್ನು ನಿಯಂತ್ರಿಸುತ್ತವೆಂದು ಭಾವಿಸಿದ 
ಇಂದಿನ ಆಧುನಿಕ ಗಣಕ, ಆಕಾಶಯಾನ, ಪರವರಾಣಶಕ್ತಿ , ವಿಶ್ವದರ್ಶನ ವರಿರಿಂತಾದ 
ಊಹಾತೀತ ಸಾಧನೆಗಳ ವೈಜ್ಞಾನಿಕ ಯುಗದಲ್ಲಿಯ ಫಲಜ್ಯೋತಿಷ್ಯ ವಿಜೃಂಭಿಸು 
ತಿಲ್ಲವೇ ? ಅಂದರೆ ಇಲ್ಲಿಯ ಘಟನೆಗಳಿಗೂ ಅಲ್ಲಿಯ ಸಂಜ್ಞೆಗಳಿಗೂ ತಳಕು ಹಾಕು 
ತಿಲ್ಲವೇ ? ಇದು ಹಾಗಿರಲಿ , ಹೀಗೆ ಇಲ್ಲಿಯ ಅನುಭವ ಆಧರಿಸಿ ಅಲ್ಲಿಯ ಚಿತ್ರಗಳಿಗೆ 
ಹೆಸರುಗಳು ಹೆಪ್ಪುಗಟ್ಟಿದವು: ವಾಸ್ತವ ಘಟನೆ ಮತ್ತು ಅಮರ್ತಪ್ರತೀಕ ಇವುಗಳ 
ಸಹಯೋಗ, ಯಾವದೇ ಸ್ಥಳದ ಹೆಸರಿನಂತೆ ನಕ್ಷತ್ರಪುಂಜದ ಹೆಸರಿನಲ್ಲಿಯ ವರಾನವನ 
ಸಂಸ್ಕೃತಿ ಹರಳುಗಟ್ಟಿರುವುದನ್ನು ಗುರುತಿಸಬಹುದು, 
- ಸುಬ್ರಹ್ಮಣ್ಯ : ನೀವು ಕಳೆದ ಸಲ ವರಾಡಿದ ಪಾಠ ಕುರಿತಂತೆ ನನಗೊಂದು 
ವಿದಳ -- brainwave -ಒಂದಿದೆ, ಹೇಳಲೇ : ಸಾರ್ ? 

ರಾಮಾ : ಧಾರಾಳವಾಗಿ ಹೇಳು, 

ಸುಬ್ರಹ್ಮಣ್ಯ : ಡಿಸೆಂಬರ್ 21 ಉತ್ತರಾಯಣಾರಂಭ ಜೂನ್ 22 ದಕ್ಷಿಣಾಯಂ 
ನಾರಂಭ ಎಂದು ವಿವರಿಸುತ್ತ ನಮ್ಮ ಇಂದಿನ ಆಚರಣೆ - ಅಂದರೆ ಉತ್ತರಾಯಣಾರಂಭ 
ವನ್ನು ಜನವರಿ 14ರಂದು ಆಚರಿಸುವದರಿ -- ಹೇಗೆ ವಾಸ್ತವತೆಯಿಂದ ದೂರವಾದ 
ಕೃತ್ರಿಮ ಸಂಪ್ರದಾಯ ಎಂದಿಗಿ, ಈಗ ನನಗೆ ಬಂದಿರುವ ವಿಂದುಳ ಅಲೆ ಇದು : 
ವಾಚ್೯ 21 ಮತ್ತು ಸೆಪ್ಟೆಂಬರ್ 23 ಸೂರ್ಯ ವಿಷುವದ್ಯ ತ್ಯದ ಮೇಲಿರುವ 
ಎರಡು ದಿನಾಂಕಗಳು ; ಆ ದಿನಾಂಕಗಳನ್ನು ಕುರಿತಂತೆ ವಾಸ್ತವತೆಗಿಂತ ಭಿನ್ನವಾದ 
ಆಚರಣೆ ಏನಾದರೂ ರೂಢಿಯಲ್ಲಿದೆಯೇ ? 

ರಾವಕಾ : ಉತ್ತರ ಗೋಳಾರ್ಧನಿಸಿಗಳಾದ ನವಂಗೆ ಕತ್ತಲೆಯಿಂದ ಬೆಳಕಿನೆಡೆಗೆ 
ಚಳಿಯಿಂದ ಬೆಚ್ಚನೆಡೆಗೆ - ದಾಟಿದವ ದಿನಗಳು ಹೆಚ್ಚು ಮಹತ್ತ್ವದವು. ಹೀಗಾಗಿ 
ಉತ್ತರಾಯಣಾರಂಭವಾಗುವ ಡಿಸೆಂಬರ್ 21ಕ್ಕೆ ಪ್ರಾವರಿ೦೩ , ಕಲೆಯ ಆಡಳಿತ 
ಮುಗಿದು ಬೆಳಕಿನ ಆಡಳಿತತೊಡಗುವ ದಿನವದು . ಇನ್ನು ವರಾರ್ಚ 21ರ ವಹ ? 
ಕತ್ತಲೆ- ಬೆಳಕು ಹೋರಾಟದಲ್ಲಿ ಎರಡೂ ಅಂದು ಸಮಬಲದವಾಗುತ್ತವೆ, ತಲಾ 12 
ಗಂಟೆ ಅವಧಿ, ವtಂದೆ ಬೆಳಕಿನ ಪ್ರಾಧಾನ್ಯ . ಆದ್ದರಿಂದ ವರಾರ್ಚ 21 ಅಥವಾ 22 
ಹೊಸ ವರ್ಷದ ಆರಂಭ ದಿನವಾಗಬೇಕು. ವಾಸ್ತವತೆಯನರಿ ಆಧರಿಸಿದರೆ ಅಂದು 
ಯುಗಾದಿ ಆಗಬೇಕು. ಆದರೆ ಇಲ್ಲಿಯ ನಾವು ಆಂಧ ಸಂಪ್ರದಾಯದ ಕಪಿವರಿರಿಪ್ಪಿಯಲ್ಲಿ 


ಸಪ್ತಋಷಿಗಳೇಳೆತ್ತು ತಿರುಗುತಿವೆ ಹಾಕಿ ಧ್ರುವದ ಗಾಣಾ ! 


ಸಿಕ್ಕಿಹಾಕಿಕೊಂಡು ತೊಳಲಾಡುತ್ತಿದ್ದೇವೆ: ಚಾಂದ್ರಮಾನ ಯುಗಾದಿಯನ್ನು 
( ಸಾಧಾರಣವಾಗಿ ವರಾರ್ಚ್- ಏಪ್ರಿಲ್ ಅವಧಿಯಲ್ಲಿ ಬರುವ ಅವಕಾವಾಸ್ಯೆಯ ಮರುದಿನ) 
ಆಚರಿಸುತ್ತೇವೆ. ಸೌರಮಾನ ಯುಗಾದಿಯನ ( ಸಾಧಾರಣವಾಗಿ ಏಪ್ರಿಲ್ 14 ಅಥವಾ 
15ರಂದು) ಆಚರಿಸುತ್ತೇವೆ. ವಾಚ್೯ 2.1 ಅಥವಾ 22ರ ಹೊರತಾಗಿ ಬೇರೆ ಯಾವ 
ದಿವಸ ಯುಗಾದಿಯನ್ನು ಆಚರಿಸಿದರೂ , ಖುದ್ದು ಸರ್ಕಾರವೇ ಆ ದಿನ ರಜೆಘೋಷಿ 
ಸಿದರೋ , ಅದು ವಾಸ್ತವತೆಯ ಜೊತೆ ಹೊಂದದ ಮೂಢ ಆಚರಣೆ ಆಗುತ್ತದೆ. 
ಇಂದಿನ ಆಕಾಶದ ಒಪ್ಪಿಗೆ ಅದಕ್ಕಿಲ್ಲ. 

* ಸುಬ್ರಹ್ಮಣ್ಯ : ಡಿಸೆಂಬರ್ 21ರಂದು ಆಚರಿಸಬೇಕಾದ ಉತ್ತರಾಯಣಾರಂಭ 
ದಿನವನ್ನು ಜನವರಿ 14ರಂದು , ಅಂತೆಯೇ , ವಾಚ್೯ 21ರಂದು ಆಚರಿಸಬೇಕಾದ 
ಯುಗಾದಿಯನ್ನು ಏಪ್ರಿಲ್ 14ರಂದು , ಅಂದರೆ ವಾಸ್ತವಘಟನೆಯ ದಿನಕ್ಕಿಂತ 
ಸುಮಾರು 25 ದಿನ ಮುಂದೆ, ಆಚರಿಸುತ್ತಿದ್ದೇವೆಂದಾಯಿತು. ಆದ್ದರಿಂದ ಆಚರಣೆ 
ವಾಸ್ತವತೆಯನ್ನು ಕುರಿತಂತೆ ಏಕರೀತಿಯಾಗಿ ಮುನ್ನಡೆದಿದೆ, ಅಥವಾ ವಾಸ್ತವತೆ ಆಚರಣೆ 
ಯನ್ನು ಕುರಿತಂತೆ ಏಕರೀತಿಯಾಗಿ ಹಿನ್ನಡೆದಿದೆ ಎಂದು ನನಗೆ ಅನ್ನಿಸುತ್ತಿದೆ. ಇದು 
ಸರಿಯೇ ? ಇದರ ಕಾರಣವೇನು ? 

- ರಾಮಾ : ಆಚರಣೆಯನ್ನು ಕುರಿತಂತೆ ವಾಸ್ತವತೆ ಹಿನ್ನಡೆದಿರುವುದೇ ಮತ್ತು 
ವಾಸ್ತವತೆ ಜೊತೆಆಚರಣೆ ಲಯಗೂಡದಿರುವುದೇ ಇದರ ಕಾರಣ ಇದು ಹೇಗೆ ಎನ್ನು 
ವುದನ್ನು ವಿವರಿಸುತ್ತೇನೆಕೇಳಿ. ನೀವೆಲ್ಲರೂ ನನ್ನ ಹಿಂದೆ ನಿಂತು ಮೇಜಿನ ಮೇಲಿಟ್ಟಿರುವ 
ಈ ಗೋಳವನ್ನು ನೋಡಿ, ಇದರ ಮುಖ್ಯ ಭಾಗಗಳನ್ನೂ ಗುಣಗಳನ್ನೂ ಹಿಂದಿನ ಪಾಠ 
ದಲ್ಲಿ ವಿವರಿಸಿದ್ದೇನೆ. ವಿಷುವದ್ಯತೆ ಮತ್ತು ಕ್ರಾಂತಿವೃತ್ಯಗಳನ್ನು ಇನ್ನೊಮ್ಮೆ ನೋಡಿ 
( ಚಿತ್ರ 22), ಸೂರ್ಯನ ವಾರ್ಷಿಕ ಸಂಚಾರಪಥ ಕ್ರಾಂತಿವೃತ್ಯ, ಅಪ್ರದಕ್ಷಿಣ ದಿಶೆಯಲ್ಲಿ 
ಗಮನ, ಮೇಷ ಮತ್ತು ತುಲಾ ವಿಷುವದ್ಬಂದುಗಳಲ್ಲಿ ಕ್ರಾಂತಿ ಮತ್ತು ವಿಷು 
ವದ್ಯತ್ಯಗಳು ಸಂಧಿಸುತ್ತವೆ. ಮೇಷ ವಿಷುವದ್ಭಂದುವಿನಲ್ಲಿ ಸೂರ್ಯ ವಿಷುವದ್ಯತ್ಯ 
ವನ್ನು ದಕ್ಷಿಣದಿಂದ ಉತ್ತರಕ್ಕೆ ದಾಟುತ್ತದೆ. ಈ ಘಟನೆ ವರ್ತಮಾನವರ್ಷಗಳಲ್ಲಿ 
- ಅಥವಾ ಶತವರಾನಗಳಲ್ಲಿ... ವಾರ್ಚ್ 21ರಂದು ಸಂಭವಿಸುತ್ತದೆ, 

ಹಲವು ನೂರು ವರ್ಷ ಕಾಲ ಈ ವೃತ್ತಗಳಲ್ಲಿ ಮತ್ತು ಸಂಧಿಬಿಂದುಗಳಲ್ಲಿ 
ವ್ಯತ್ಯಾಸ ಕಾಣುವುದಿಲ್ಲ . ಆದರೆ ಹಲವು ಸಾವಿರ ವರ್ಷಗಳು ಸಲ್ಲುವಾಗ ಅತ್ಯಲ್ಪ 
ವ್ಯತ್ಯಾಸ ಪ್ರಕಟವಾಗುತ್ತದೆ : ಕ್ರಾಂತಿವೃತ್ಯದ ಮೇಲೆ ವಿಷುವದ್ಯತೆ ಪ್ರದಕ್ಷಿಣ ದಿಶೆ , 
ಯಲ್ಲಿ ಜಾರುತ್ತದೆ ! ಇದರ ಫಲವಾಗಿ ವಿಷುವದ್ಗೀಂದುಗಳು ಕ್ರಾಂತಿವೃತ್ತದಲ್ಲಿ ಪ್ರದಕ್ಷಿಣ, 
ಅಂದರೆ ಪೂರ್ವ- ಪಶ್ಚಿಮ ದಿಶೆಯಲ್ಲಿ ಸರಿಯುತ್ತವೆ, 

ಬಯಲಿನಲ್ಲಿ ಗುರುತಿಸಿರುವ ವರ್ತುಳಾಕಾರದ ಜಾಡನ್ನು ಕಲ್ಪಿಸಿಕೊಳ್ಳಿ . ಅದು 
ಚಿತ್ರ 22ರಲ್ಲಿಯ ವೇಕತಾವು ಆಗಿರಲಿ , ಇದರ ಮೇಲೆ ಗುರುತಿಸಿರುವ ಮೇ ಎಂಬ 
ಬಿಂದುವಿನಲ್ಲಿ ಓಟ ಆರಂಭವಾಗಲಿ. ಓಟದ ದಿಶೆ ಅಪ್ರದಕ್ಷಿಣವಾಗಿರಲಿ . ವೇ ಬಿಂದುವಿನಲ್ಲಿ 
ಓಟತೊಡಗಿದ ಓಟಗಾರ ಪುನಃ ಅದೇ ಬಿಂದುವಿಗೆ ( ಎ ) ಬಂದಾಗ ಒಂದು ಸುತ್ತು 


ನೋಡೋಣು ಬಾರಾ ನಕ್ಷತ್ರ 


ಮುಗಿಯಿತು ಎನ್ನುತ್ತೇವೆ. ಓಟದ ಜಾಡು ಸ್ಥಿರವಾಗಿದೆ , ಪ್ರಾರಂಭ ಬಿಂದು ಮೇ ಕೂಡ 
ಸ್ಥಿರವಾಗಿದೆ ಎಂಬ ಸಂಗತಿಗಳನ್ನು ಇಲ್ಲಿ ವರಾಮೂಲಾಗಿ, ತಿಳಿದೋ ತಿಳಿಯದೆಯೋ , 
ಅಂಗೀಕರಿಸಿರುತ್ತೇವೆ. ಇದು ಆಟದ ನಿಯಮ . ಈಗ ಹೊಸತೊಂದು ಸನ್ನಿವೇಶ 
ಗಮನಿಸಿ , ಓಟಗಾರ ವೇ ಬಿಂದುವಿನಲ್ಲಿ ಓಟ ತೊಡಗಿ ಜಾತಿನ ಮೇಲೆ ಅಪ್ರದಕ್ಷಿಣ 
( ಮೇ - ಕ) ದಿಶೆಯಲ್ಲಿ ಧಾವಿಸುತ್ತಿದ್ದಂತೆ ಮೇ ಬಿಂದು ಜಾಡಿನ ಮೇಲೆಯೇ ಪ್ರದಕ್ಷಿಣ 
( ಮೇ - ಮ ) ದಿಶೆಯಲ್ಲಿ ಅತ್ಯಲ್ಪ ಸರಿದರೆ ಏನಾಗುತ್ತದೆ ? 

ಇಬ್ರಾಹಿಮ್ : ನ್ಯಾಯವಾದ ದೂರ ಕ್ರಮಿಸುವುದಕ್ಕಿಂತ ಮೊದಲೇ ಒಂದು 
ಸುತ್ತು ಮುಕ್ತಾಯವಾಯಿತೆಂಬ ವಿಂಧ್ಯಾಭಾವನೆ ಮೂಡುತ್ತದೆ. 

ಸುಬ್ರಹ್ಮಣ್ಯ : ಅಂದರೆ ಓಟದ ಅವಧಿ ನ್ಯಾಯವಾದ ಅವಧಿಗಿಂತ ಕಡಿಮೆ 
ರಕಾಗುತ್ತದೆ, 

ರಾವರಾ : ನಿಶ್ಚಿತ ಮುಹೂರ್ತಕ್ಕಿಂತ ಮೊದಲೇ ಎರಡನೆಯ ಸುತ್ತಿನ ಓಟ 
ಆರಂಭವಾಗುತ್ತದೆ. ಸಾಕಷ್ಟು ದೀರ್ಘಕಾಲ ಓಟವೂ ಮೇ ಬಿಂದುವಿನ ಅತ್ಯಲ್ಪ ಹಿನ್ನರಿ 
ತವೂ ಏಕಕಾಲದಲ್ಲಿ ನಡೆಯುತ್ತಲೇ ಇದ್ದರೆ ಏನಾದೀತು ? 

ಸಂಬ್ರಹ್ಮಣ್ಯ : ಸಾವಿರಾರು ಸುತ್ತುಗಳು ವಾಂಗಿಯುವಾಗ ಮೊದಲಿನ ಆರಂಭ 
ಬಿಂದು ( ಮೆ ) ಗಮನಾರ್ಹವಾಗಿ ಹಿಂದೆ ಸರಿದಿರುವುದು ( ಮೇ - ವರಿ ದಿಶೆ) ಸ್ಪಷ್ಟವಾಗಿ 
ಗೊತ್ತಾಗುತ್ತದೆ. 

- ರಾವಣಾ : ಸಮರ್ಥನೂ ನ್ಯಾಯನಿಷ್ಠನೂ ಆದ ಒಬ್ಬ ಕ್ರೀಡಾದಶಿಣ ಇಂಥ ಸನ್ನಿ 
ವೇಶದಲ್ಲಿ ಹೇಗೆ ವರ್ತಿಸಬೇಕು ? 

ಶೈನಿ : ಕಾಲಕಾಲಕ್ಕೆ ಯುಕ್ತ ತಿದ್ದುಪಡಿ ತರಬೇಕು. ಇಲ್ಲವಾದರೆ ಬಯಲಿನಲ್ಲಿ 
ಆಗುತ್ತಿರುವುದಕ್ಕೂ ಆಗಬೇಕಾದದ್ದಕ್ಕೂ ನಡುವೆ ತಾಳ ತಪ್ಪುತ್ತದೆ. 

- ರಾವರಾ : ಈಗ ಗಗನಕ್ಕೆ ನಿಮ್ಮ ಕಲ್ಪನೆಯನ್ನು ವಿಸ್ತರಿಸಿ, ಹಲವು ಸಾವಿರ 
ವರ್ಷಗಳ ಹಿಂದೆ ಏಪ್ರಿಲ್ 14ರಂದು ಸೂರ್ಯ ವಿಷುವದ್ಯತ್ವವನ್ನು ದಕ್ಷಿಣದಿಂದ 
ಉತ್ತರಕ್ಕೆ ದಾಟುತ್ತಿತ್ತು . ಆದ್ದರಿಂದ ಅಂದು ಯುಗಾದಿ ಸಂಭವಿಸುತ್ತಿತ್ತು . ಇದು ಸರಿ 
ಅಂದಿಗೆ, ಇದನ್ನು ಗಮನಿಸಿದ ಪ್ರಾಚೀನ ಖಗೋಳವಿದ್ವಾಂಸರು ಯುಗಾದಿ- ಏಪ್ರಿಲ್ 14 
ಇವೆರಡರ ನಡುವೆ ಅವಿನಾಸಂಬಂಧ ಏರ್ಪಡಿಸಿದರು. ಹಲವುನೂರು ವರ್ಷ ಪರಿಸ್ಥಿತಿ 
ಹೀಗೆಯೇ ವಂದಿಂದುವರಿದುದರ ಫಲವಾಗಿ ಆಕಾಶದ ಕಡೆಗಿನ ಗರ್ವನ ತಪ್ಪಿಹೋಯಿತು, 
ಏಪ್ರಿಲ್ 14ರಂದೇ ಯರ್ರಿಗಾದಿ ಸಂಭವಿಸತಕ್ಕದ್ದು ಎಂಬ ನಂಬಿಕೆ ದೃಢವಾಯಿತು. 
ರಾಜನ ಬದಲಾಗಿ ಆತನ ಸಿಂಹಾಸನಕ್ಕೆ ಪ್ರಾಶಸ್ಯ ಬಂದಿತು. 

ಏತನ್ಮಧ್ಯೆ ಕ್ರಾಂತಿ ಮತ್ತು ವಿಷುವದ್ಯಗಳ ಈ ಸಂಧಿಬಿಂದು ಕ್ರಾಂತಿವೃತ್ತದ 
ನೇರ ಅತ್ಯಲ್ಪವಾಗಿ ಸರಿಯುತ್ತಲೇ ಇತ್ತು ಪ್ರದಕ್ಷಿಣ ದಿಕೆಯಲ್ಲಿ. ಕಾಲಕ್ರಮೇಣ 
ಯುಗಾದಿಯ ಅಸ್ತಿತ್ವವೇನೆಂಬುದೇ ಮರೆತು ಹೋಗಿಏಪ್ರಿಲ್ 14ಕ್ಕೆ ಅಧಿಕವಹ 
ಲಭಿಸಿತರಿ . ಆದರೆ ಸೂರ್ಯ ವಕಾತ್ರ ವಿಷುವದ್ರವ್ಯವನ್ನು ಆ ದಿನಾಂಕಕ್ಕಿಂತ ಮೊದಲೇ 


ಸಪ್ತಋಷಿಗಳೇಳೆತ್ತು ತಿರುಗುತಿವೆ ಹಾಕಿ ಧ್ರುವದ ಗಾಣಾ ! 


ಉದ್ರ 


ವಿಷುವತ್‌ 


ವೀ 


* ವೀ 


ಮ ಸೂ 


ವೃತ್ತ 


- ಕುಂಭ ಮೇಷ . 


ಮಕರ ಮೀನ 
ಧನು ಕುಂಭ ಮೇಷ 


ಇಂದು 


ಚಿತ್ರ 30. ಅಂದು : ಕೆಲವು ಸಾವಿರ ವರ್ಷಗಳ ಹಿಂದೆ ಕ್ರಾಂತಿವೃತ್ತದ ಮತ್ತು ವಿಷುವದ್ಯದ 
ಒಂದು ಸಂಧಿಬಿಂದುವನ್ನು ಮೇಷಬಿಂದುವೆಂದು ಗುರುತಿಸಲಾಯಿತು. ಸೂರ್ಯ ಇಲ್ಲಿಗೆ ಏಪ್ರಿಲ್ 
14ರಂದು ಬರುತ್ತಿತ್ತು . ಸೂರ್ಯ ಇಂದು ಕೂಡ ಮೂಲಮೇಷಬಿಂದುವಿಗೆ ಏಪ್ರಿಲ್ 14ರಂದೇ 
ಬರುತ್ತದೆ ; ಆದರೆ ಮೂಲ ಮೇಷಬಿಂದು ಇಂದು ಕ್ರಾಂತಿವೃತ್ಯ - ವಿಷುವದ್ಯತ್ವ ಇವುಗಳ 
ಒಂದು ಸಂಧಿಬಿಂದು ಅಲ್ಲ, ಇದು ಮೂಲ ವೇಷಬಿಂದುವಿನಿಂದ ಪೂರ್ವಕ್ಕೆ (ಸೂರ್ಯನ ಸಂಚಾರದಿಶೆ 
ಕುರಿತಂತೆ ಹಿಂದಕ್ಕೆ ಇರುವ ಮೀನಬಿಂದು . ಸೂರ್ಯನ ಸಂಚಾರ ಹಾಗೂ ಉಭಯ ವೃತ್ತಗಳ 
ಸಂಧಿಬಿಂದು ಇವನ್ನು ಕುರಿತಂತೆ ಯುಗಾದಿ ನಿರ್ಣಯವಾಗಬೇಕಾದದ್ದು ವೈಜ್ಞಾನಿಕವಾದದ್ದರಿಂದ, 
ಇಂದು ಯುಗಾದಿಯನ್ನು ಸೂರ್ಯ ಮೀನಬಿಂದುವಿಗೆ ಬಂದಾಗ ಆಚರಿಸಬೇಕು. ಇದು ಮಾರ್ಚ್ 
21ರಂದು ಆಗುತ್ತದೆ, ಏಪ್ರಿಲ್ 14ರಂದು ಅಲ್ಲ . ಚಂದ್ರನಿಗೆ ಇಲ್ಲಿ ಯಾವ ಪಾತ್ರವೂ ಇಲ್ಲ , 
ಆದರೆ ಅಂಧ ಪರಂಪರೆಗೆ ಜೋತುಬಿದ್ದಿರುವ ನಮ್ಮ ಧಾರ್ಮಿಕ ಮುಖಂಡರು ಮತ್ತು ಸರ್ಕಾರದ 

ನೇತಾರರು ಈ ವಿಶ್ವಸತ್ಯಕ್ಕೆ ಸಂವೇದನಶೂನ್ಯರಾಗಿರುವರು 


ದಾಟುತ್ತಿತ್ತು . ಹೀಗೆ ವಾಸ್ತವತೆಗೂ ಆಚರಣೆಗೂ ನಡುವಿನ ಕೊಂಡಿ ತುಂಡಾಗಿ 
ಹೋಯಿತು, 

ಹಲವು ಸಾವಿರ ವರ್ಷಗಳು ಸಂದಾಗ ವರ್ತಮಾನ ಶತವರಾನ ಬಂದಿತು. ಈಗ 
ವಾಸ್ತವ ಯುಗಾದಿ ಮಾರ್ಚ್ 21ರಂದು ಸಂಭವಿಸುತ್ತದೆ, ಆದರೆ ಅದರ ಆಚರಣೆ 
ಮಾತ್ರ ಏಪ್ರಿಲ್ 14ರಂದು ನಡೆಯುತ್ತದೆ. ಲಯತಪ್ಪಿದ ನರ್ತನ , ಶ್ರುತಿತಪ್ಪಿದ 
ಗಾಯನ, ಗುರಿ ಕಳೆದ ಜೀವನ, ರಾಜನಿಲ್ಲದ ಸಿಂಹಾಸನಕ್ಕೆ ಶರಣು ! 

ಇಬ್ರಾಹಿಮ್ : ಮಂಥ ಆಚರಣೆಗೊಂದು ನಿದರ್ಶನ, 


೯ ತ್ರಿಶಂಕುಸ್ವರ್ಗವಾಸಸುಖ ! 


ರಾವರಾ : ಕೃತ್ರಿಮ ದಕ್ಷಿಣಶಿಲುಬೆಯಿಂದ ಈ ಸಲದ ಆಕಾಶವೀಕ್ಷಣೆ ಆರಂಭಿ 
ಸೋಣ, ಅದೆಲ್ಲಿದೆ ರವಿ ? 

ರವಿ : ದಕ್ಷಿಣಾಕಾಶದಲ್ಲಿ ಯಾತ್ರೋತ್ತರ ಪ್ರದೇಶದಲ್ಲಿದೆ. 

ಶೈನಿ : ಹಿಂದಿನ ತಿಂಗಳು ಪೂರ್ವದಿಶೆಗೆ ವಾಲಿಕೊಂಡಿತ್ತು . ಈಗ ಅದು ಅಷ್ಟು 
ವಾಲಿಕೊಂಡಿಲ್ಲ. 


14 


* ಇತಿಮ ದಕ್ಷಿಣ ಶಿಲುಬೆ 


" ಷಿ ತ್ರಿಶಂಕು 


” ( ದಕ್ಷಿಣ ಶಿಲುಬೆ) 


ಕಿನ್ನದ 


5 ಕಿನ್ನಲೆ ಪಾದ 


ಚಿತ್ರ 31, ಕಲಾವಿದ ಕಾಣುವ ಕೃತ್ರಿಮ ಮತ್ತು ನಿಜ ದಕ್ಷಿಣ ಶಿಲುಬೆಗಳ ಸಾಪೇಕ್ಷ ವಿನ್ಯಾಸ, ಕಿನ್ನರ 

ಪಾರ್ಙ್ಗ = ಕಿನ್ನರ ದ್ವಿತೀಯ, ಕಿನ್ನರಪಾದ 2 ಕಿನ್ನರಪ್ರಥಮ ( ಚಿತ್ರ 32) 
ಸುಬ್ಬಯ್ಯ : ಇದರಿಂದ ಮೇಲಕ್ಕೆ ಪೂರ್ವ- ಪಶ್ಚಿವಂ ಸದಸ್ಯ ತಾರೆಗಳ ವಿಸ್ತರಣೆ 
ಯರಾಗಿ ಮಹಾವ್ಯಾಧದೆಡೆಗೆ ಸಿಡಿದಿರುವ ಎರಡು ನಕ್ಷತ್ರಗಳು ಇದರ ಕಿರೀಟಕ್ಕೊಂದು 
ತುರಾಯಿ ತೊಡಿಸಿರುವಂತೆ ಕಾಣುತ್ತವೆ. ಅಂದಹಾಗೆ ಈ ಸಲ ನಿಜ ದಕ್ಷಿಣಶಿಲುಬೆಯನ್ನು 
ತೋರಿಸುತ್ತೇನೆಂದಿದ್ದಿರಿ, 

ರಾವರಾ : ಕೃತ್ರಿಮ ದಕ್ಷಿಣಶಿಲುಬೆಯಿಂದ ಎಡಕ್ಕೆ , ಅಂದರೆ ಪೂರ್ವಕ್ಕೆ , ದೃಷ್ಟಿ 
ಹರಿಸಬೇಕು, ಏನು ಕಾಣುತ್ತದೆ ? 

ಶೈನಿ : ಕೃತ್ರಿಮ ದಕ್ಷಿಣಶಿಲುಬೆಯ ಸಂಕ್ಷಿಪ್ತ ಸ್ಪುಟ ಆವೃತ್ತಿ . 


ತ್ರಿಶಂಕುಸ್ವರ್ಗವಾಸಸುಖ ! 


ಸುಬ್ರಹ್ಮಣ್ಯ : ಅದೇ ಇದಂ ವೇಲುನೋಟಕ್ಕೆ . ಆದರೆ ವಿವರಗಳಲ್ಲಿ ಅದು ಬೇರೆ 
ಇದು ಬೇರೆ, ಅದರಲ್ಲಿ ಬಾಲ ಪೂರ್ವ- ಪಶ್ಚಿಮ ಸದಸ್ಯ ನಕ್ಷತ್ರಗಳ ಉತ್ತರಾಭಿಮುಖ 
ವಿಸ್ತರಣೆ, ಇದರಲ್ಲಿ ಪಶ್ಚಿವ - ಪೂರ್ವ ಸದಸ್ಯ ನಕ್ಷತ್ರಗಳ ದಕ್ಷಿಣಾಭಿಮುಖ ವಿಸ್ತರಣೆ 

ಸುಬ್ಬಯ್ಯ : ಸಮಮಿತಿಯಲ್ಲಿ ಅಸಮಮಿತಿ: ನರ್ತಕಿಯರಿಬ್ಬರು ವಿರುದ್ಧ ದಿಶೆ 
ಗಳಿಗೆ ಬಾಗಿಬಳುಕಿ ನಿಂತಂಥ ಅಥವಾ ಬೇಟೆಗಾರರು ಹಕ್ಕಿಗಳಿಗೆ ಬಾಣಹೊಡೆವಂಥ 
ಸನ್ನಿವೇಶ, 

ರಾಮಾ : ಈ ಎರೆಡನೆಯ ಶಿಲುಬೆಯೇ -ಕೃತ್ರಿಮ ದಕ್ಷಿಣಶಿಲುಬೆಯ ಪೂರ್ವ 
ಕ್ಕಿರುವ ಸಂಕ್ಷಿಪ್ತಾಕೃತಿಯೇ -- ನಿಜ ದಕ್ಷಿಣಶಿಲಂಬೆ, ಇದನ್ನು ದಕ್ಷಿಣಶಿಲುಬೆ ಅಥವಾ 
ತ್ರಿಶಂಕು ಎಂದು ಹೆಸರಿಸಲಾಗಿದೆ. 

ಇಬ್ರಾಹಿಷಲ್ : ತ್ರಿಶಂಕುಸ್ವರ್ಗ ಎಂದು ಕೇಳಿದ್ದೇನೆ. ಅಲ್ಲಿಯೂ ನಿಲ್ಲದೆ 
ಇಲ್ಲಿಯ ನೆಲಸದೆ ವಂದ್ಯೆ ನೇಲುತ್ತಿರುವ ಒಂದು ವಿಚಿತ್ರ ಭಂಗಿ ಇದೆಂದು ಹೇಳುತ್ತಾರೆ. 
ಆಕಾಶದ ತ್ರಿಶಂಕುವಿಗೂ ಈ ತ್ರಿಶಂಕುಸ್ವರ್ಗಕ್ಕೂ ಏನಾದರೂ ಸಂಬಂಧವಿದೆಯೇ ? 

ರಾವಣ : ಸತಿದೇನೆಂದು ಹೇಳುವ ಮೊದಲು ನಮ್ಮ ಎದುರು ಕಾಣುತ್ತಿರುವ 
ತ್ರಿಶಂಕರಪುಂಜದ ಸ್ವಾರಸ್ಯವನ್ನು ಗ್ರಹಿಸೋಣ, ಮೊದಲು ಇದರ ಆಕಾರ, ಸಾಧಾರಣ 
ವಾಗಿ ಯಶಾಮೋತ್ತರ ವಲಯದಲ್ಲಿರುವಾಗ ಇದೊಂದು ಸರಿಯಾದ ವಂತು ನೆಟ್ಟಗೆ 
ನಿಂತಿರುವ ಶಿಲುಬೆ, ನಾಲ್ಕು ಉಜ್ವಲ ನಕ್ಷತ್ರಗಳಿಂದ ರಚಿತವಾಗಿದೆ , ನೇರ ದಕ್ಷಿಣಕ್ಕಿದೆ. 
ಇದರ ಎಡಕ್ಕೆ , ಅಂದರೆ ಪೂರ್ವಕ್ಕೆ , ಇನ್ನೆರೆಡು ಸಮೋಜೂಲ ನಕ್ಷತ್ರಗಳು ದಿಗಂತದ 
ದಿಶೆಗೆ ಚಾಚಿಕೊಂಡಿವೆ , ಬಾಲದಂತೆ ಅಥವಾ ಬಾಹುವಿನಂತೆ, ತ್ರಿಶಂಕು ಪವರಾಕಾಶ 
ದಲ್ಲಿರುವಾಗ ಈ ಬಾಹುನಕ್ಷತ್ರಗಳು , ಖಗೋಳದ ಆವರ್ತನೆಯ ಕಾರಣವಾಗಿ, ಮೇಲಕ್ಕೆ 
- - ಅಂದರೆ ಕಾಮೋತ್ತರದೆಡೆಗೆ ತಿರುಗುತ್ತವೆ. ತ್ರಿಶಂಕು ಕಣ್ಮರೆಯಾದ ಬಳಿಕವೂ 
ಬಾಹುನಕ್ಷತ್ರಗಳ ರೇಖೆ ಸ್ವಲ್ಪ ಹೊತ್ತು ದಿಗಂತದ ಮೇಲೆ ಕಾಣುತ್ತಿರುವುದು 
ವಂಳುಗುವಾತನ ಕೈ ಸಹಾಯಯರಾಚನೆಗಾಗಿ ಮೇಲೆ ಚಾಚುವಂತೆ, 

ಈಗ ತ್ರಿಶಂಕುಪುಂಜ ಹಾಗೂ ಅದರ ಬಾಹುನಕ್ಷತ್ರಗಳ ಹೆಸರು ಹೇಳುತ್ತೇನೆ. 
ಶಿಲುಬೆ ಆಕಾರದಲ್ಲಿ ಕೆಳಗಿನ - ಅಂದರೆ ದಕ್ಷಿಣದ - ನಕ್ಷತ್ರ ತ್ರಿಶಂಕುಶಿರ , ಮೇಲಿನ 
ಅಂದರೆ ಉತ್ತರದ ನಕ್ಷತ್ರ ತ್ರಿಶಂಕುಪಾದ, ಎಡಗಡೆಯ - ಅಂದರೆ ಪೂರ್ವದ - ನಕ್ಷತ್ರ 
ತ್ರಿಶಂಕುಕರೆದ್ವಿತೀಯ, ಬಲಗಡೆಯ -- ಅಂದರೆ ಪಶ್ಚಿಮದ - ನಕ್ಷತ್ರ ತ್ರಿಶಂಕುಕರ 
ಪ್ರಥಮ , ತ್ರಿಶಂಕುಕರಪ್ರಥಮ ಮೊದಲೂ ಇದರ ಬೆನ್ನಿಗೆ ತ್ರಿಶಂಕುಕರದ್ವಿತೀಯವೂ 
ವಾಡುತ್ತವೆ. ಉಜ್ವಲತೆಯ ವಕಾನಕದಲ್ಲಿ ಮೊದಲ ಮಣೆ ಶಿರಕ್ಕೆ , ಎರಡನೆಯದು 
ಕರದ್ವಿತೀಯಕ್ಕೆ , ಮಾರನೆಯಂದು ಪಾದಕ್ಕೆ ಮತ್ತು ನಾಲ್ಕನೆಂದು ಕರಪ್ರಥಮಕ್ಕೆ 
ಸಲ್ಲುತ್ತವೆ. 

- ಇನ್ನು ಬಾಹನಕ್ಷತ್ರಗಳು . ಇವು ತ್ರಿಶಂಕುವಿನಿಂದ ಪೂರ್ವಕ್ಕೆ ಹಿಡಿದಿರುವ ವಜ್ರ 
ಕಣಗಳು, ಕಿನ್ನರಪುಂಜದ ಸದಸ್ಯತಾರೆಗಳಿವು. ಇವೆರಡರ ಪೈಕಿ ಎಡಗಡೆಯದು 


ನೋಡೋಣು ಬಾರಾ ನಕ್ಷತ್ರ 


' 


- ಶ್ರೀ ಶ್ರೀ ಶ್ರೀಕು 


ಪದ ಪ್ರಥಮ 


ಕಿತis * ದ್ವಿತೀಯ ಬಿ . 


ಚಿತ್ರ 32, ಬೇಸಗೆ ಸಂಜೆಯ ತೆಂಕು ಬಾನಿನ ಸುಂದರ ದೃಶ್ಯ – ತ್ರಿಶಂಕು , ಹೆಸ್ಕಾ ಚತುರ್ಭುಜವೂ 

- ರಂಜಿಸುತ್ತಿದೆ ( ಚಿತ್ರ 29 ) | 
ಅಂದರೆ ಪೂರ್ವದಿಕೆಗೆ ಇರುವ ತಾರೆ - ಕಿನ್ನರಪಾದ , ಬಲಗಡೆಯದು-- ಅಂದರೆ ಪಶ್ಚಿಮ 
ದಿಶೆಗೆ ಇರುವ ತಾರೆ - ಕಿನ್ನರಪಾರ್ಷ್ಟ್ರೀ . ಇದು ತ್ರಿಶಂಕು ಸಮೀಪದ ತಾರೆ. 

ಉಜ್ವಲತೆಯ ವಕಾನಕದಲ್ಲಿ ನಕ್ಷತ್ರಗಳ ಪೈಕಿ ಅಗ್ರತಾಂಬೂಲ ಸರಾವ ನಕ್ಷತ್ರಕ್ಕೆ 
ಸಲ್ಲುತ್ತದೆ ಶೈನಿ ? 


ತ್ರಿಶಂಕುಸ್ವರ್ಗವಾಸಸುಖ ! .. 


೧೧೧ 


ಶೈನಿ : ಸೂರ್ಯ , 
ಇಬ್ರಾಹಿವರ್‌ : ಮುಂದಿನದು ಲಂಕ. 
ರವಿ : ತದನಂತರ ಅಗಸ್ಯ , 

ರಾಮಾ : ನಾಲ್ಕನೆಯ ಸ್ಥಾನ ಕಿನ್ನರಪಾದಕ್ಕೆ ಸಲ್ಲುತ್ತದೆ. ವಾಸ್ತವವಾಗಿ 
ಉಜ್ಜಲತೆಯ ವರಾನಕ ರಚಿಸುವಾಗಸೂರ್ಯನನ್ನು ಕೈಬಿಡುತ್ತೇವೆ, ಏಕೆಂದರೆ ಇದು 
ನಮ್ಮ ಖಾಸಾ ಹಾಗೂ ಸಮೀಪತಮ ನಕ್ಷತ್ರ , ನೆಲದಲ್ಲಿ ಹೇಗೊ ಬಾನಿನಲ್ಲಿ ಹಾಗೆ 
ಪಕ್ಷಪಾತ ನೀತಿ ಸಲ್ಲದು . ಆದ್ದರಿಂದ ಲತಾಮಾನಕದಲ್ಲಿ ಮೊದಲ ಮೂರು 
ತಾರೆಗಳು . . 

ಸುಬ್ಬಯ್ಯ : ಲುಬ್ಧಕ, ಅಗಸ್ಯ , ಕಿನ್ನ ಪಾದ. 

ರಾವರಾ : ಕಿನ್ನರಪಾದದ ಒಿಗೆ- ಅಂದರೆ ಸ್ಕೂಲವಾಗಿ ಅದೇ ದಿಶೆಯಲ್ಲಿ 
ಇದ್ದರೂ ಬರಿಗಣ್ಣಿಗೆ ಕಾಣದಿರುವ ಒಂದು ಸಾಧಾರಣ ತಾರೆ ಉಂಟು ದೂರದರ್ಶಕ 
ದಿಂದ ಮಾತ್ರ ಇದನ್ನು ಗುರುತಿಸಬಹುದು. ಇದರ ಹೆಸರು ಸಮೀಪತವಕಿನ್ನರ. 
ಸಮೀಪತವಂ ಏಕೆ ಗೊತ್ತೇ ? ಸೂರ್ಯನಾದ ಬಳಿಕ ಇದೇ ನಮಗೆ ತೀರ ಹತ್ತಿರದಲ್ಲಿ 
ಇರುವ ನಕ್ಷತ್ರ , 

ಸುಬ್ಬಯ್ಯ : ದೂರ ಎಷ್ಟು ? 

ರಾಮಾ : ಆಕಾಶದಲ್ಲಿಯ ಅಗಾಧ ದೂರಗಳನ್ನು ಅಳೆಯಲುಮೈಲುಗಳನ್ನಾಗಲಿ 
ಕಿಲೋಮೀಟರುಗಳನ್ನಾಗಲಿ ಬಳಸಿದ್ದಾದರೆ ನಾವು ಊಹಾತೀತ ಬೃಹತ್ಸಂಖ್ಯೆಗಳ 
ಗೊಂಡಾರಣ್ಯಕ್ಕೆ ಕೆಡೆದಿರುತ್ತೇವೆ. ಆಗ ನಮ್ಮ ಕಲ್ಪನೆಯೇ ಮಸುಳಿಹೋದೀತು. ಈ 
ಗೊಂದಲದ ನಿವಾರಣೆಗೋಸ್ಕರ ಖಗೋಳಪಂಡಿತರು ಆಕಾಶದಲ್ಲಿ ದೂರ ಅಳೆಯಲು 
ಹೊಸತೊಂದು ಅಡಿಕೋಲನ್ನು ಸೃಷ್ಟಿಸಿದ್ದಾರೆ. ಅದರ ಹೆಸರು ಜೋತಿರ್ವಷ್ರ . 
ಜೋತಿಯ ಅಂದರೆ ಬೆಳಕಿನ ಕಿರಣದ ವೇಗ ಸೆಕೆಂಡಿಗೆ 300, 000 ಕಿವಿರಿ , ಭೂಮಿಗೆ 
ಏಳು ಪ್ರದಕ್ಷಿಣೆಗಳಿಗಿಂತಲೂ ಹಿರಿದಾದ ದೂರವಿದು, 

ಸುಬ್ಬಯ್ಯ : ಅಂದರೆ ಕೇವಲ ಟಿಕ್ ಎನ್ನುವ ಚಿಟಿಕೆ ಕ್ಷಣದಲ್ಲಿ ಬೆಳಕು ಭೂಮಿಗೆ 
ಏಳು ಪ್ರದಕ್ಷಿಣೆಗಳನ್ನು ಮುಗಿಸಿ ಮುಂದೆ ಧಾವಿಸಿರುತ್ತದೆ ? 

ರಾವರಾ : ಹೌದು! ಬೆಳಕಿನ ಕಿರಣ ಈ ಅಗಾಧ ವೇಗದಲ್ಲಿ ಧಾವಿಸುತ್ತ ಒಂದರಿ 
ವರ್ಷದಲ್ಲಿ ಎಷ್ಟು ದೂರ ಗಮಿಸಿರುತ್ತದೆ ? 

ಸುಬ್ರಹ್ಮಣ್ಯ : 365 ,2422x24x3600 300000 ಕಿಮೀ ! 
ಸುಬ್ಬಯ್ಯ : 'ನೀರಿಳಿಯದ ಗಂಟಲೊಳ್ ಕಡುಂಬ ತುರುಕಿದಂತೆ !?” 

ರಾವಣಾ : ಈ ದೂರ ಸುಮಾರು 9 .5 ಟ್ರಿಲಿಯನ್ ಕಿವಿ , ಅಂದರೆ 95ರ 
ಬಲಕ್ಕೆ ಹನ್ನೊಂದು ಸೊನ್ನೆಗಳನ್ನು ಬರೆದಾಗ ದೊರೆಯುವ ಬೃಹತ್ಸಂಖ್ಯೆ . ಈ ವರಾನಕ 
ದಲ್ಲಿ , ನಮ್ಮಿಂದ ಕೇವಲ 8 ಜೊತಿರ್ಮೀನಿಟ್ ದೂರದಲ್ಲಿರುವ ಸೂರ್ಯನ ದೂರ, 
0. 00001S ಜೋತಿರ್ವಷ್ರ ! 

ರವಿ : ಜ್ಯೋತಿರ್ವಷ್ರದಂಥ ಅಗಾಧ ಮತ್ತು ಅಪ್ರಾಯೋಗಿಕ ವರಾನಕದ 
ಪ್ರಯೋಜನವೇನು ? 


ನಿ 


೧೦೨ 


ನೋಡೋಣು ಬಾರಾ ನಕ್ಷತ್ರ 


ರಾಮಾ : ಅಳತೆಗಾಗಲಿ ತೂಕಕ್ಕಾಗಲಿ ಮಾನಕವನ್ನು ಆಯುವಾಗ ಸಾರ್ವತ್ರಿಕ 
ವಾಗಿ ಒಂದು ನಿಯಮ ಪಾಲಿಸುತ್ತೇವೆ, ಅಳತೆಯ ಅಥವಾ ತೂಕದ ಫಲವಾಗಿ ಲಭಿಸುವ 
ಸಂಖ್ಯೆ ನಮ್ಮ - ಅಂದರೆ ಮಾನವನ ಕಲ್ಪನೆಯ ವಿಂತಿಯೊಳಗಿರಬೇಕು. ಆದ್ದರಿಂದ 
ಅಗಾಧ ದೂರಗಳಿಗೆ ಅಗಾಧ ವರಾನಕ, ಅಲ್ಪದೂರಗಳಿಗೆ ಅಲ್ಪಮಾನಕ, ಎರಡು ಉದಾ 
ಹರಣೆ ಕೇಳಿ : 

ನನ್ನ ಎತ್ತರ168 ಸೆಂಮೀ ಎಂದರೆ ಎಲ್ಲರಿಗೂ ಈ ಅಳತೆಯ ಅಂದಾಜಾಗುತ್ತದೆ, 
ಹೀಗಲ್ಲದೇ ನನ್ನ ಎತ್ತರ ೧. 00168 ಕಿಮೀ ಎಂದರೆ ? 

ಭೂಮಿಯಿಂದ ಸೂರ್ಯನ ಸರಾಸರಿ ದೂರ 148, 800, 000 ಕಿಮಿ ಎಂದರೆ 
ಅಂದಾಜಾಗುವುದು ಕಷ್ಟ . ಹೀಗಲ್ಲದೇ ಈ ದರ 8 ಜ್ಯೋತಿರ್ವಿನಿಟ್ ಎಂದರೆ ಅರ್ಥ 
ಸುಲಭಗ್ರಾಹ್ಯವಾಗುವುದು . 

ಸುಬ್ಬಯ್ಯ : ಲಾಗ ಹೊಡೆದು ಜಾಗನೋಡು! 
ಶೈನಿ : ಹಾಗಲ್ಲ ! ಜಾಗ ನೋಡಿ ಲಾಗ ಹೊಡಿ! 
ರಾಮಾ : ಸೂರ್ಯನಾದ ಬಳಿಕ ಮುಂದಿನ ನಕ್ಷತ್ರ ,.. 
ಇಬ್ರಾಹಿಮ್ : ಸಮೀಪತವಕಿನ್ನರ. 
ರಾಮರಾ : ಅಲ್ಲಿಂದ ನಮಗೆ ಬೆಳಕು ಬರಲು 4 . 3 ವರ್ಷಗಳು ಬೇಕು. 
ರವಿ : ಆದ್ದರಿಂದ ಸಮೀಪತವಕಿನ್ನರದ ದೂರ 4 .3 ಜ್ಯೋತಿರ್ವಷ್ರಗಳು. 

ರಾಮಾ : ಈ ಸಂಖ್ಯೆ ನಮ್ಮ ಕಲ್ಪನೆಯ ಮಿತಿಯಲ್ಲಿದೆ. ಹೀಗಲ್ಲದೇ ನಮ್ಮಿಂದ 
ಸೂರ್ಯನ ಸರಾಸರಿ ದೂರವನ್ನು ಮಾನಕವಾಗಿ ಆಯಿದ್ದರೆ ಸಮೀಪತವಕಿನ್ನರದ 
ದೂರ, 

ಸುಬ್ರಹ್ಮಣ್ಯ : ಸವಕಾರು 283, 000 ಆಗಿರುತ್ತಿತ್ತು ! 

ರಾಮಾ : ಭೂಮಿ -ಸೂರ್ಯ ಸರಾಸರಿ ಅಂತರಕ್ಕೆ ಖಗೋಳವಾನ ಎಂದು 
ಹೆಸರೆ , ಆದ್ದರಿಂದ ನಮ್ಮಿಂದ ಸಮೀತವಕಿನ್ನರದ ದೂರ ಸುಮಾರು 283, 000 
ಖಗೋಳವರಾನಗಳು.ಇದಾದರೂ ನಮಗೆ ಹೆಚ್ಚಿನ ಪ್ರಯೋಜನಕ್ಕೆ ಬರದ ಬೃಹತ್ಸಂಖ್ಯೆ . 

ಸುಬ್ರಹ್ಮಣ್ಯ : ಸಮೀಪತವಕಿನ್ನರದಿಂದ ವಂದಂದಿನ ನಕ್ಷತ್ರದ ದೂರ ಎಷ್ಟು 
ಜ್ಯೋತಿರ್ವಷ್ರ ಸಾರ್ ! 

- ರಾಮಾ : ನಕ್ಷತ್ರದೂರಗಳ ಬಗ್ಗೆ ಇನ್ನು ಹೆಚ್ಚು ತಲೆಕೆಡಿಸಿಕೊಳ್ಳವುದು ಬೇಡ 
ಸದ್ಯಕ್ಕೆ , ಒಂದು ಸಂಗತಿ ತಿಳಿದಿರಲಿ : ನಕ್ಷತ್ರಗಳು ಯದ್ವಾತದ್ವಾ ಹರಡಿಹೋಗಿವ ; 
ಯಾವುವೇ ಎರಡು ಆಸನ್ನ ನಕ್ಷತ್ರಗಳ ಅಂತರ ಸರಾಸರಿಯಲ್ಲಿ 10ಜ್ಯೋತಿರ್ವಷ್ರಗಳಿ 
ಗಿಂತ ಕಡಿಮೆ ಇಲ್ಲ ; ಹಾಗಿದ್ದರೂ ವಿಶ್ವದ ಅಂದರೆ ಊಹಾತೀತ ಸಂಖ್ಯೆಯಲ್ಲಿರುವ 
ನಕ್ಷತ್ರಗಳ ನಿವಾಸದ ಬಹುಭಾಗ ಖಾಲಿಯೇ ! ನಮ್ಮಿಂದ ಹಲವು ಮಿಲಿಯನ್ 
ಜ್ಯೋತಿರ್ವಷ್ರ ದೂರಗಳಲ್ಲಿರುವ ನಕ್ಷತ್ರಗಳು ಪತ್ತೆ ಆಗಿವೆ. ವಿಶ್ವದಲ್ಲಿ ಕೊನೆ ಅಥವಾ 
ಗಡಿ ಎಂಬ ಪದಕ್ಕೆ ಅರ್ಥವೇ ಇರದ ಪರಿಸ್ಥಿತಿ ಇದ್ದರೆ ಅದು ನಮಗೆ ತಿಳಿದಿಲ್ಲ. 

ಈಗ ತ್ರಿಶಂಕಪುಂಜವನ್ನು ಲಕ್ಷವಿಟ್ಟು ನೋಡಿ: ಶಿರ ಕೆಳಗೆ, ಪಾದ ಮೇಲೆ, 


ತ್ರಿಶಂಕುಸ್ವರ್ಗವಾಸಸುಖ ! 

೧0೩, 
ಕರಗಳೆರಡು ಉಭಯ ದಿಶೆಗಳಿಗೆ ಚಾಚಿವೆ ಎಂಬುದನ್ನು ಅಲ್ಲಿಯ ನಕ್ಷತ್ರಗಳ ಹೆಸರು 
ಗಳಿಂದ ನೀವುತಿಳಿದಿರುವಿರಿ , 

ಸುಬ್ಬಯ್ಯ : ತಲೆಕೆಳಗಾದ ವ್ಯಕ್ತಿ ! ಏಕಿಂಥ ಕಲ್ಪನೆ ? 

ರಾವರಾ : ಅಲ್ಲಿಯೇ ಇರುವುದು ತ್ರಿಶಂಕು ಕತೆಯಂ ಸ್ವಾರಸ್ಯ , ಸೂರ್ಯವಂಶದ 
ಇಕ್ಷಾಕು ರಾಜನ ಸಂತತಿಯಲ್ಲಿ ತ್ರಿಶಂಕು ಜನಿಸಿದ. ಇವನ ಜನ್ಮನಾಮ ಸತ್ಯವ್ರತ, ಆದರೆ 
ವಾಸ್ತವವಾಗಿ ಮಹಾಲಂಪಟ, ಅನೀತಿವಂತ , ವಿವಾಹಿತಮಹಿಳೆಯನ್ನು ಲಪಟಾಯಿಸಿ 
ಸಿಕ್ಕಿಬಿದ್ದ , ಈ ಕುಲಘಾತಕನಿಗೆ ತಂದೆ ಶ್ವಪಾಕಿಯಾಗಿ ಹಾಳಾಗಿಹೋಗು' ಅಂದರೆ 
'ನಾಯಿ: ತಿನ್ನಕರ ಪಾಡು ನಿನ್ನದಾಗಲಿ '' ಎಂದು ಶಾಪಹಾಕಿ ಮನೆಯಿಂದ ಹೊರಗಟ್ಟಿದ. 
ಈ ದುರ್ಘಟನೆಸಂಭವಿಸಿದಾಗ ಅಲ್ಲಿಯೇ ಹಾಜರಿದ್ದ ಕುಲುಗುರು ವಸಿಷ್ಠ ತುಟಿಪಿಟಕ್ಕೆ 
ಇದೆ ಮೌನಿಯಾಗಿದ್ದ . ಸತ್ಯವ್ರತನಿಗೆ ತಂದೆಗಿಂತ ಹೆಚ್ಚಾಗಿ ಗುರುವಿನ ಬಗ್ಗೆ ಕೋಪ 
ಅಧಿಕವಾಯಿತು. 

ರಾಜನಿಗೆ ವೃದ್ಧಾಪ್ಯವಡಗಿದಂತೆ ಅವನು ರಾಜ್ಯದ ಸಮಸ್ತ ಹೊಣೆಯನ್ನೂ 
ಮಂತ್ರಿಗಳಿಗೆ ವಹಿಸಿ ವಾನಪ್ರಸ್ಥಾಶ್ರವ ಸ್ವೀಕರಿಸಿದ ರಾಜ್ಯ ಅರಾಜಕವಾಯಿತು. 
ಕಾಮಡಾಮರ ತಾಂಡವವಾಡಿದುವು. ವಸಿಷ್ಠನ ಪರಮ ವೈರಿ ವಿಶ್ವಾಮಿತ್ರನಿಗೂ ಈ 
ಬೇಗೆ ತಟ್ಟಿತು, ಪ್ರಾಣಧಾರಣೆಗೋಸ್ಕರ ಈತ ಸತ್ಯ ನಾಯಿವರಾಂಸ ತಿನ್ನಬೇಕಾಯಿತು. 
ಕುಲಗುರು ವಸಿಷ್ಠನ ವಿರುದ್ಧ ಮೊದಲೇ ಜಿದ್ದು ಹೊತ್ತಿದ್ದ ಸತ್ಯವ್ರತ ಖುದ್ದು ತಾನೇ 
ವಿಶ್ವಾಮಿತ್ರ ಕುಟುಂಬದ ರಕ್ಷಣೆಯ ಹೊಣೆ ಹೊತ್ಯ. ಆದರೆ ಹಿಂಗದ ಹಸಿವಿಗೇನು 
ಉಪಶಮನ ? 

ಸತ್ಯವ್ರತ ಸಾಕ್ಷಾತ್ ವಸಿಷ್ಪನ ದನವನ್ನೇ ಕೊಂದ ಅದರ ವರಾಂಸವನ್ನು ವೈದಿಕ 
ಶುದ್ದೀಕರಣ ವಿಧಿಗೆ ಒಳಪಡಿಸದೇ ತಿಂದುಹಾಕಿದ. ಈ ಘೋರಕೃತ್ಯದ ಸುದ್ದಿ ಕೇಳಿದ 
ವಸಿಷ್ಠ ಸತ್ಯವ್ರತನಿಗೆ ಶಾಪ ನೀಡಿದ ''ನೀನು ಮೂರು ಬಗೆಯ ಪಾಪವೆಸಗಿರುವೆ : ತಂದೆ 
ಒಪ್ಪದ ಕೆಲಸ ವಕಾಡಿದ್ದು , ಗುರುವಿನ ದನವನ್ನು ಕೊಂದದ್ದು , ಗೋವಾಂಸವನ್ನು 
ಸಂಸ್ಕರಿಸದೇ ತಿಂದದ್ದು , ನೀನೊಬ್ಬ ಪತಿತ, ” ಶಂಕು ಎಂದರೆ ಪಾಪ , ಮೂರುಬಗೆಯ 
ಪಾಪ ಮಾಡಿದ ಸತ್ಯವ್ರತನಿಗೆ ಅಂದಿನಿಂದ ತ್ರಿಶಂಕು ಎಂಬ ಹೆಸರು ಬಂದಿತು . 
- ಛಲವಂತರಲ್ಲಿ ಛಲವಂತನಾದ ತ್ರಿಶಂಕು ಸುಮ್ಮನಿದ್ದಾನೇ ? ಸದೇಹವಾಗಿ ತಾನು 
ಇಂದ್ರಲೋಕ ಸೇರಬೇಕೆಂದು ಬಯಸಿ ಯುಕ್ತ, ಯಜ್ಞಕಾರ್ಯ ನೆರವೇರಿಸಿಕೊಡಲು 
ಕುಲಗುರು ವಸಿಷ್ಠನನ್ನು ಪ್ರಾರ್ಥಿಸಿದ. ವಸಿಷ್ಟ ಮಾತ್ರ ಈ ಶ್ವಪಚನನ್ನು ಹತ್ತಿರವೂ 
ಸೇರಗೊಡದೆ “ ಚಂಡಾಲ ! ನನ್ನ ಬಳಿ ಬರುವ ಸೊ ನಿನಗೆ ? ” ಎಂದು ಧಿಕ್ಕರಿಸಿ 
ನಿರಾಕರಿಸಿದ, ವಸಿಷ್ಠಪುತ್ರರೂ ತ್ರಿಶಂಕುವಿನ ಯೋಜನೆಗೆ ಸಹಕಾರ ನೀಡಲಿಲ್ಲ. 
- ಹೀಗೆ ಗುರುವಿನಿಂದ ನಿರಾಕೃತ ಶಾಪಪತಿತನೂ ಆದ ತ್ರಿಶಂಕು ವಿಶ್ವಾಮಿತ್ರನ 
ಬಳಿ ಸಾರಿ ತನ್ನ ಕೋರಿಕೆಯನ್ನು ನಿವೇದಿಸಿದ, ಈ ರಾಜರ್ಷಿಯೋ - ವಸಿಷ್ಠ ಇವನ 
ಪ್ರಥಮ ವೈರಿ. ವಸಿಷ್ಠ “ ಅಲ್ಲ , ಅಸಾಧ್ಯ ” ಎಂದುದನ್ನು ವಿಶ್ವಾಮಿತ್ರ “ ಹೌದು, 
ಸಾಧ್ಯ ” ಎಂದಾನು, ಮತ್ತು ಆ ದಿಶೆಯಲ್ಲಿ ತನ್ನ ಸರ್ವ ಸಾಮರ್ಥ್ಯವನ್ನೂ ವಿನಿಯೋಗಿ 


೧೦೪ 


ನೋಡೋಣು ಬಾರಾ ನಕ್ಷತ್ರ 


ಸಿಯಾನು! ವಿಶ್ವಾಮಿತ್ರ ಆ ಮಹಾಯಜ್ಞವನ್ನು ಉಪಕ್ರವಿರಿಸಿಯೇಬಿಟ್ಟ . ತ್ರಿಶಂಕುವನ್ನು 
ಮನುಷ್ಯ ದೇಹದಲ್ಲೇ ಸ್ವರ್ಗಕ್ಕೆ ಕಳಿಸುವುದು ಉದ್ದೇಶ, ಯಜ್ಞವೇನೋ ಸಾಂಗವಾಗಿ 
ನೆರವೇರಿತು. ಆದರೆ ಅದರ ಅಂತ್ಯದಲ್ಲಿ ಹವಿರ್ಭಾಗ ಸ್ವೀಕರಿಸಲು ಬರಬೇಕಾಗಿದ 
ದೇವತೆಗಳು ಮಾತ್ರ ಗೈರುಹಾಜರು . ಅವರೊಡೆಯ ಇಂದ್ರ ವಮೌನಿಯಾಗಿದ್ದ . ಇದರಿಂದ 
ಅವವರಾನಿತನೂ ಕುಪಿತನೂ ಆದ ಕಂಶಿಕತನಯ ತನ್ನ ತಪೋಬಲವನ್ನು ವಿನಿಯೋಗಿಸಿ 
ತ್ರಿಶಂಕುವನ್ನು ಸ್ವರ್ಗಕ್ಕೆ ಉಡಾಯಿಸಿಯೇಬಿಟ್ಟ . ಆದರೆ ಅಲ್ಲಿ ಇಂದ್ರ ಸುಮ್ಮನಿರು 
ತಾನೆಯೇ ? 

“ ದುಷ್ಟ , ಪಾತಕಿ , ಪತಿತ ! ನಿನಗಿಲ್ಲಿ ಪ್ರವೇಶವಿಲ್ಲ'' ಎಂದು ತಿರಸ್ಕರಿಸಿ ಝಾಡಿಸಿ 
ಒದ ತಳ್ಳಿದ. ಆಗ ತಲೆಕೆಳಗಾಗಿ ಕೈ ಚಾಚಿ ವರೆಗೆ ಕೆಡೆಯುತ್ತಿದ್ದ ತ್ರಿಶಂಕುವಿನ ಆರ್ತ 
ನಾದ ಕೇಳಿದ ವಿಶ್ವಾಮಿತ್ರ ಪುನಃ ತನ್ನ ತಪೋಬಲದಿಂದ ಅಂತರಿಕ್ಷ ಮಧ್ಯದಲ್ಲಿ ನವಸ್ವರ್ಗ 
ನಿರ್ಮಿಸಿ ಅದರಲ್ಲಿ ತ್ರಿಶಂಕುವನ್ನು ಸಶರೀರಿಯಾಗಿ ಸ್ಥಾಪಿಸಿಯೇ ಸ್ಥಾಪಿಸಿದ! 

“ ಗಗನದಲ್ಲಿ ಧ್ರುವನಕ್ಷತ್ರವಿರುವ ತನಕ ನೀನಲ್ಲಿ ನೆಲಸಿರುವೆ. ಯಜ್ಞಪುರುಷನ 
ಸಂಚಾರಪಥದಿಂದ ಹೊರಗೆ ನೀನಿರುವೆ . ನಿನ್ನ ಸುತ್ತ ಇತರ ನಕ್ಷತ್ರಗಳು ಸದಾ ಸುತ್ತು 
ತಿರಲಿ '' ಎಂಬುದಾಗಿ ತ್ರಿಶಂಕುವಿಗೆ ವರಪ್ರದಾನ ಮಾಡಿದ, ತ್ರಿಶಂಕುವಿನ ಈ ಅಂತರಿಕ್ಷ 
ಮಧ್ಯದ ನೆಲೆಯೇ ತ್ರಿಶಂಕುಸ್ವರ್ಗ, 

ಪುರಾಣಿಕದಿಂದ ಈಗ ನಕತ್ರಲೋಕಕ್ಕೆ ಇಳಿಯೋಣ. ಯಜ್ಞಪುರುಷ 
ಯಾರಾಗಿರಬಹುದು ? 

ರವಿ : ಇನ್ನಾರು ? ಸಾಕ್ಷಾತ್ ಸೂರ್ಯನೇ . 

ರಾಮಾ : ಭಲೆ ರವಿ ! ಸೂರ್ಯನ ಸಂಚಾರಪಥದಿಂದ .- ಅಂದರೆ ಮೇಷದಿಂದ 
ಮೀನದ ವರೆಗಿನ ಹನ್ನೆರಡು ರಾಶಿಗಳ ವಲಯದಿಂದ ತ್ರಿಶಂಕುಪುಂಜ ಹೊರಗಿದೆ , 
ದಕ್ಷಿಣದಲ್ಲಿದೆ ಎಂಬುದನ್ನು ಗಮನಿಸಬೇಕು. ಅಲ್ಲದೆ ಉತ್ತರಗೋಳಾರ್ಧದ ನಕ್ಷತ್ರ 
ಪುಂಜಗಳು ಧ್ರುವನಕ್ಷತ್ರದ ಸುತ್ತ ಸುತ್ತುತ್ತವೆ. ದಕ್ಷಿಣಗೋಳಾರ್ಧದವಾದರೋ ದಕ್ಷಿಣ 
ಧ್ರುವದ ಸುತ್ತ ಸುತ್ತುತ್ತವೆ. ಆದ್ದರಿಂದ ದಕ್ಷಿಣ ಧ್ರುವದ ಹತ್ತಿರವಿರುವ ತ್ರಿಶಂಕು 
ಪುಂಜ ಕುರಿತಂತೆ, ದಕ್ಷಿಣ ಗೋಳಾರ್ಧದ ಪುಂಜಗಳು ಇದರ ಸುತ್ತ ಸುತ್ತುತ್ತವೆ. ಹೀಗೆ 
ವಾಸ್ತವಿಕತೆ, ಕಲ್ಪನೆ, ಜೀವನಾನುಭವ ಎಲ್ಲ ಬೆರೆತು ಈ ಆಕಾಶಪುರಾಣ ಮೈದಳೆದಿದೆ. 

ಈಗ ಸಪ್ತರ್ಷಿಮಂಡಲವನ್ನು ನೋಡೋಣ. ಅದು ಎಲ್ಲಿದೆ ಸುಬ್ಬಯ್ಯ ? 

ಸುಬ್ಬಯ್ಯ : ಆಕಾಶದ ಉತ್ತರ ವಲಯದಲ್ಲಿ ಯಾತ್ರೋತ್ಸರದ ಎತ್ತರದಲ್ಲಿ 
ರಾರಾಜಿಸುತ್ತಿದೆ. ಗಾತ್ರ ಸಂಕೋಚಿಸಿದೆ. ಆಕಾರವೀಗ ಪ್ರಶ್ನಾರ್ಥಕ ಚಿಹ್ನೆಯಲ್ಲ . 
ಕಿತ್ತೆಸೆದ ರತ್ನಹಾರದಂತಿದೆ ( ಚಿತ್ರ 26 ) . ವಿರಹಿಗಳ ಶೃಂಗಾರ ! 

ರಾವಶಾ : ಹೌದು, ಸಪ್ತರ್ಷಿಮಂಡಲವೀಗ ಒಂದು ವಿಚಿತ್ರ ವಕ್ರರೇಖೆಯಾಗಿ 
ಸಂಕೊಚಿಸಿದೆ . ಇದರ ಬಿಡಿ ನಕ್ಷತ್ರಗಳ ಹೆಸರುಗಳನ್ನು ಪಶ್ಚಿಮ - ಪೂರ್ವದಿಶೆಯಲ್ಲಿ 
ಅಂದರೆ ಧ್ರುವನಕ್ಷತ್ರದ ಸಮೀಪನಕ್ಷತ್ರದಿಂದ ತೇಲತ '---- ಹೇಳು ಶೈನಿ. 

ಶೈನಿ : ಕ್ರತು, ಪುಲಹ, ಪುಲಸ್ಯ , ಅತ್ರಿ , ಆಂಗೀರಸ್ಸು , ವಸಿಷ್ಟ , ಮರೀಚಿ, 


ತ್ರಿಶಂಕುಸ್ವರ್ಗವಾಸಸುಖ ! 


೧೦ಣ 


ರಾವಣಾ : ಈಗ ಕಲ್ಪನೆಯ ಕಂಟವನ್ನು ಧ್ರುವನಕ್ಷತ್ರದ ಶಾಶ್ವತ ಉತ್ಸಾಹ 
ದಾಯಕ ಸರೋವರಕ್ಕೆ ಅದ್ದಬೇಕು. ಅಲ್ಲಿಂದ ಅದನ್ನು ಮುಕ್ತವಾಗಿ ಕ್ರಶು- ಪುಲಹ -- 
ಪುಲಸ್ತ್ರ - ಅತ್ರಿ - ಆಂಗೀರೆಸ್ಸು - ವಸಿಷ್ಠ - ಮರೀಚಿ ಮಾರ್ಗವಾಗಿ ಹರಿಯಬಿಡಬೇಕು. 
ಇದೇ ಧಾಟಿಯಲ್ಲಿ ಮುಕ್ತವಾಗಿ ಮುಂದೆಮುಂದೆ ಸಾಗಿದರೆ ನಮ್ಮ ಊಹಾಪಥಕ್ಕೆ 
ಸುವಕಾರಾಗಿ ಪೂರ್ವಾಕಾಶದ ನಡಂ ಎತ್ತರದಲ್ಲಿರುವ ಒಂದು ಪ್ರಕಾಶಮಾನವಾದ ನಕ್ಷತ್ರ 
ಎದುರಾಗುತ್ತದೆ. ಮುಂದೆ ದಕ್ಷಿಣ - ಪಶ್ಚಿಮ ದಿಶೆಯಲ್ಲಿ ಸರಿದಂತೆ ಕ್ಷೀಣನಕ್ಷತ್ರವೊಂದು 
ನಮ್ಮ ಗಮನವನ್ನು ನಿಲ್ಲಿಸುತ್ತದೆ. ಅಲ್ಲಿಂದ ತುಸುವೆ ಮುಂದೆ ಅಂದರೆ ದಕ್ಷಿಣ 
ಪಶ್ಚಿಮಕ್ಕೆ ನಾಲ್ಕು ನಕ್ಷತ್ರಗಳು ಗತಿಸುವ ಚತುರ್ಭಜ “ ಇಲ್ಲಿಗೆ ನಿನ್ನಯ ಪಯಣವ 
ನಿಲ್ಲಿಸು ಓ ಪಥಿಕಾ ! ” ಎಂಬಂತೆ ವಿರಾಜಿಸುತ್ತಿದೆ. ದಕ್ಷಿಣಾಕಾಶದ ಪ್ರಸಿದ್ಧ ಪುಂಜವಿದು. 
ಧ್ರುವನಕ್ಷತ್ರದಿಂದ ಚಿಮ್ಮಿದ ಸಲಿಲಧಾರೆ ಸಪ್ತರ್ಷಿಮಂಡಲದ ಸಾರ ಹೀರಿ ವರಾರ್ಗ 
ಮಧ್ಯದ ಎರಡು ನಕ್ಷತ್ರಗಳಿಂದ ಪೋಷಕಾಂಶ ಪಡೆದು ಈ ಚತುರ್ಭುಜ ಸರೋವರದಲ್ಲಿ 
ಸಂಗಮಿಸಿತೋ ಎಂಬಂತೆ . 

ಈ ಧಾರೆಯ ಹರಿವಿನಲ್ಲಿ ಮೊದಲುಕಾಣಸಿಕ್ಕುವ ಪ್ರಕಾಶವಾನತಾರೆ ಸ್ವಾತೀ , 
ಮತ್ತೆ ಎದುರಾಗುವ ಕ್ಷೀಣ ತಾರೆ ಚಿತ್ರಾ , ಕೊನೆಗೆ ಸಿಕ್ಕುವ ಚತುರ್ಭುಜ ಹಸ್ಕಾ . 

ಆದ್ದರಿಂದ ಹಸ್ಕಾ , ಚಿತ್ರಾ , ಸ್ವಾತಿ ನಕ್ಷತ್ರಗಳು ಈಗ ದಕ್ಷಿಣ -ಪೂರ್ವ 
ದಿಶೆಯಲ್ಲಿ ನೆಲಸಿವೆ.ಸ್ವಾನಕ್ಷತ್ರ ಮಡುವಾಗ ಇಲ್ಲವೇ ಕಂತುವಾಗ ತುಂಬ ಆಕರ್ಷಕ 


ಆ Yಲ ದಿ ಪo 3 


3 ಮಂಚಣ್ಣ 


ಪ್ರಣರ್ವಜಗಿ-3 


ದ 8 ಇ 


ಓ ಗೆ 


3 


ಚಿತ್ರ 33 . ಚಿತ್ರವನ್ನು ತಲೆಯ ಮೇಲೆ ಕೆಳಮೊಗವಾಗಿ ಹಿಡಿದು ಇದರಲ್ಲಿರುವ ಸಪ್ತರ್ಷಿಮಂಡಲ 
ಅಥವಾ ಮಹಾವ್ಯಾಧಪುಂಜದ ಚಿತ್ರವನ್ನು ವಾಸ್ತವ ಪುಂಜದ ಜೊತೆ ಹೊಂದಿಸಬೇಕು, ಅಭಿಜಿತ್ - 
ಸ್ವಾತೀ ರೇಖೆಯ ತುಸು ಪೂರ್ವಕ್ಕಿರುವ ಮಣಿಮಾಲೆ ಉತ್ತರ ಕಿರೀಟ, ಹೇಮಂತ ಮತ್ತು ಗ್ರೀಷ್ಮ 

- ತ್ರಿಭುಜಗಳನ್ನೂ ಕಾಣಿಸಿದೆ 


೧೦೬ 


ನೋಡೋಣು ಬಾರಾ ನಕ್ಷತ್ರ 


ವಾಗಿರುತ್ತದೆ - ಪಾರದರ್ಶಕಜಲಾವಾಸದಲ್ಲಿ ಕುಣಿಯುವ ವಿಕಿರಿವಿಂರಿ ಬಣ್ಣದ ಮೀನಿ 
ನಂತೆ, ಒಮ್ಮೆ ಬಿಳಿ, ಒಮ್ಮೆ ಚಿನ್ನ , ಒಮ್ಮೆ ಹಳದಿ, ಒಮ್ಮೆ ಹವಳ ಹೀಗೆ ಕ್ಷಿಪ್ರ ಅವಧಿ 
ಯಲ್ಲಿ ಹಲವು ಬಣ್ಣಗಳ ಓಕುಳಿಯನ್ನು ಎರಚುವ ಈ ತಾರೆ ನಡು ಆಗಸಕ್ಕೆ ಏರಿದಂತೆ 
ಸಾಧಾರಣ ಪ್ರಕಾಶಮಾನ ನಕ್ಷತ್ರವಾಗಿ ಸ್ಥಿರವಾಗುತ್ತದೆ, 
* ಈಗ ಪುನಃ ಧ್ರುವನಕ್ಷತ್ರದಿಂದ ಹಸ್ಕಾದವರೆಗಿನ ಕಾಲ್ಪನಿಕಧಾರೆಯನ್ನು 
ಇನ್ನೊಮ್ಮೆ ನೋಡಿ, ಸ್ವಲ್ಪ ಕಲ್ಪನೆಯನ್ನು ಸೇರಿಸಿ . ಹೇಗಿದೆ ದೃಶ್ಯ ? ನೀಲಮ್ಮೊಮ 
ವಿಶಾಲ ಪಥ, ಉತ್ತರದಿಂದ ದಕ್ಷಿಣಕ್ಕೆ ಮಹಾಕಪಿಯೊಂದು ಹಾರುತ್ತಿದೆಯೋ ಅದರ 
ಬಾಲ ಈ ಧಾರೆಯಾಗಿ ಬಾನಿನುದ್ಧ ಸಾಗುತ್ತಿದೆಯೋ ಎಂಬ ಭಾವನೆ ಮೂಡುತ್ತದೆ. 
ಆದಿಕವಿ ವಾಲ್ಮೀಕಿ ಕಂಡದ್ದು ಇಂಥ ಚಿತ್ರವನ್ನು , ಸೀತಾನ್ವೇಷಣಾರ್ಥ ಭಾರತದ 
ದಕ್ಷಿಣ ತೀರದಿಂದ ಲಂಕೆಯ ರಾವಣರಾಜ್ಯಕ್ಕೆ ಹನುಮಂತ ಹಾರುತ್ತ ಸಾಗರೋಲ್ಲಂಘನ 
ವಕಾಡುತ್ತಿದ್ದ ದೃಶ್ಯವನ್ನು ಕವಿ “ಸ್ವಾತೀಪಥಮಿವಾಂಭಸಿ '' ಎಂದು ವರ್ಣಿಸಿದ್ದಾನೆ! 
ಆಕಾಶದಲ್ಲಿ ಸ್ವಾತೀಪಥವಿರುವಂತೆ ಹನುಮಂತನ ಸಾಗರೋಲ್ಲಂಘನ ಸಾಹಸ ಕಂಡಿತಂತೆ . 

ಸುಬ್ಬಯ್ಯ : ಸ್ವಾತೀ ! ನೀ ಕೋತಿಯ ಬಾಲದ ಮೂತೀ ! 
- ರಾಮರಾ : ಹಸ್ಕಾ ಮತ್ತು ಚಿತ್ತಾ ನಕ್ಷತ್ರಗಳಿರುವ ವಲಯ ಸ್ಕೂಲವಾಗಿ ಕನ್ಯಾ 
ರಾಶಿ , ಸ್ವಾತೀನಕ್ಷತ್ರವಿರುವ ವಲಯ ಸ್ಕೂಲವಾಗಿ ತುಲಾರಾಶಿ, ಮೇಷ, ವೃಷಭ , 
ವಿಂಥುನ, ಸಿಂಹ ಮತ್ತು ಕನ್ಯಾರಾಶಿಗಳ ಪ್ರದೇಶಗಳನ್ನು ಗುರಿಹಿಡಿದು ತೋರಿಸಿದಷ್ಟು 
ಸುಲಭವಾಗಿ ಕರ್ಕಟಕ ಮತ್ತು ತುಲಾರಾಶಿಗಳ ಪ್ರದೇಶಗಳನ್ನು ತೋರಿಸಲಾಗುವುದಿಲ್ಲ. 
ಆಕಾಶದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಸಾಗುವಾಗ ಮೀನ-ಮೇಷ ಅಂತರದಲ್ಲಿ ವಿಷುವ 
ದೈತ್ಯವನ್ನು ದಕ್ಷಿಣದಿಂದ ಉತ್ತರಕ್ಕೂ ಕನ್ಯಾ - ತುಲಾ ಅಂತರದಲ್ಲಿ ಉತ್ತರದಿಂದ 
ದಕ್ಷಿಣಕ್ಕೂ ದಾಟುತ್ತೇವೆಂಬ ಸಂಗತಿಯನ್ನು ತಿಳಿದಿರಬೇಕು , 

ಈಗ ಸಂದೇಹವೇನಾದರೂ ಇದೆಯೇ ? 

ಸುಬ್ರಹ್ಮಣ್ಯ : ಕೃತ್ರಿಮ ಹಾಗೂ ನಿಜ ದಕ್ಷಿಣಶಿಲುಬೆ ಪದಗಳ ಐತಿಹಾಸಿಕ 
ಮಹತ್ಯ ? 

ರಾವಶಾ : ಕೃತ್ರಿಮ ಹಾಗೂ ನಿಜ ದಕ್ಷಿಣಶಿಲುಬೆಗಳು ಅಥವಾ ತ್ರಿಶಂಕುಗಳು 
ಆಕಾಶದಲ್ಲಿ ಒಟ್ಟಿಗೆ ಪ್ರತ್ಯಕ್ಷವಾದಾಗಲೂ ನಭೋಂಗಣದ ಈ ವಾಲಿಸುಗ್ರೀವರ ನಡುವೆ | 
ವ್ಯತ್ಯಾಸ ಗುರುತಿಸುವುದು ಕಠಿಣ. ಇನ್ನು ಇವು ಒಂದೊಂದೇ ಬಾನಿನಲ್ಲಿ ಕಾಣುತ್ತಿರುವಾಗ 
ಅನುಭವಿಗಳು ಕೂಡ ಒಂದರ ಬದಲು ಇನ್ನೊಂದನ್ನು ಭ್ರಮಿಸುವುದು ವಿರಳವೇನಲ್ಲ. 

ಮಾನವ ಅನಾದಿಕಾಲದಿಂದಲೂ ಸಂಚಾರಪ್ರಿಯ . ಮೊದಲ ಸಂಚಾರ ಪ್ರದೇಶ 
ಗಳರಿ ನೆಲ ಮತ್ತು ಜಲ , ಈಚೆಗೆ ಗಾಳಿಯೂ ಅದರಾಚೆಗಿನ ಆಕಾಶವೂ ಸೇರಿವೆ . ವರಾನ 
ವನ ಸಹಜ ನೆಲೆಯಾದ ನೆಲದಲ್ಲಿಯ ನಡಿಗೆ ವಿಶೇಷ ತ್ರಾಸದಾಯಕವಾಗಿರಲಿಲ್ಲ ಅದ 
ಕ್ಯಾಗಿಯೇ ಅವನು ವಿಕಾಸಗೊಂಡವನು . ಪರಿಸರವೂ ಅವನ ಬೆಂಬಲಕ್ಕಿತ್ತು . ಜಲಯಾನ 
ಹೀಗಲ್ಲ, ದೋಣಿ, ಹಾಯಿಹಡಗು ಮುಂತಾದ ವಿಶೇಷ ಸಲಕರಣಿಗಳು ಅಗತ್ಯವಾದುವು. 
ಇಲ್ಲಿ ದಿಕ್ಕು ನಿರ್ಣಯ ? ಹೊಳೆನದಿಗಳಲ್ಲೇನೋ ದಂಡೆಗಳಿವೆ. ವಿಶಾಲಸಾಗರದಲ್ಲಿ ? 


೭ 
ತ್ರಿಶಂಕುಸ್ವರ್ಗವಾಸಸುಖ ! 
ಎಲ್ಲೆಲ್ಲ ಬೊಬ್ಬಿಡುವ ನೀಲ ಜಲರಾಶಿ , ಅಖಂಡ ಏಕತಾನತೆ , ಆಕಾಶವೊಂದೇ --- 
ಅಲ್ಲಿಯ ನಕ್ಷತ್ರಚಿತ್ರಗಳು ಮಾತ್ರವೇ - ಗತಿ, ಉತ್ತರ ಗೋಳಾರ್ಧದ ಸಾಗರಗಳಲ್ಲಿ 
ಯಾನಿಸುವ ಅಂಬಿಗರಿಗೆ ಶಾಶ್ವತ ಧ್ರುವನಕ್ಷತ್ರ ಅದ್ಭುತ ದಿಗ್ದರ್ಶಕವಾಗಿತ್ತು , 

ದಕ್ಷಿಣ ಸಾಗರಗಳಲ್ಲಿ ಇಂಥ ಯಾವ ಶಾಶ್ವತ ದಿಕ್ಕಚಕವೂ ಇರಲಿಲ್ಲ - ಇಂದಿಗೂ 
ಇಲ್ಲ. ಕಾಂತ ದಿಕೂಚಿಗಳಿನ್ನೂ , ಬಳಕೆಗೆ ಬಂದಿರದ ಆ ಪ್ರಾಚೀನ ದಿನಗಳಲ್ಲಿ ದೀರ್ಘ 
ಅನುಭವದಿಂದ ನಾವಿಕರಿಗೆ ಒಂದು ವಿಷಯ ಸುವೇದ್ಯವಾಗಿತ್ತು ; ತ್ರಿಶಂಕುಪೂಂಜದ 
ಅಂದರೆ ನಿಜ ದಕ್ಷಿಣಶಿಲುಬೆಯ - ಉತ್ತರ ಮತ್ತು ದಕ್ಷಿಣ ತಾರೆಗಳನ್ನು , ಅಂದರೆ 
ತ್ರಿಶಂಕುಷಾದ- ತ್ರಿಶಂಕುಶಿರ ಜೋಡಣೆಯನ್ನು , ಇದರ ಐದು ಪಟ್ಟು ದೂರ ದಕ್ಷಿಣಕ್ಕೆ 
ವಿಸ್ತರಿಸಿದರೆ ತಾವು ದಕ್ಷಿಣ ಧ್ರುವಬಿಂದು ಐದುತ್ತೇವೆ. ಈ ಅನುಭವಜನ್ಯ ನಿಯಮದ 
ನೆರವಿನಿಂದ ಅವರು ದಕ್ಷಿಣ ಧ್ರುವಬಿಂದುವನ್ನು ನಿರ್ಧರಿಸಿ ತಮ್ಮ ಸಂಚಾರದಿಶೆಯನ್ನು 
ನಿರ್ಣಯಿಸುತ್ತಿದ್ದರು, ಹಾದಿ ತಪ್ಪದೆ ನಿಶ್ಚಿತ ಗುರಿ ತಲಪುತ್ತಿದ್ದರು, 

ಇದು ಸರಿ, ಆದರೆ ಗಭೀರ ಸಾಗರದ ಅಪಾರ ವಿಸ್ತಾರದಲ್ಲಿ ಮತ್ತು ಗೋಳಾ 
ಕಾರದ ಅಖಂಡ ವೈವಿಧ್ಯದಲ್ಲಿ ಅನುಭವರಹಿತ ನಾವಿಕರು ಕೃತ್ರಿಮ ತ್ರಿಶಂಕುವನ್ನು 
- ಕೃತ್ರಿಮ ದಕ್ಷಿಣಶಿಲುಬೆಯನ್ನು ನಿಜ ತ್ರಿಶಂಕುವೆಂದು ಭ್ರಮಿಸಿ, ಈ ಕೃತ್ರಿಮ 
ತ್ರಿಶಂಕು ಕುರಿತಂತೆ ಮೇಲೆ ವಿವರಿಸಿದ ಅನುಭವಜನ್ಯ ಪ್ರಯೋಗ ವರಾಡಿ , ದಕ್ಷಿಣ 
ಧ್ರುವಬಿಂದುವನ್ನು ಗುರುತಿಸಿದ್ದೇವೆಂದು ಭಾವಿಸಿ ತದನಗುಣವಾಗಿ ತಮ್ಮ ನೆಲೆಯನ್ನೂ 
ಯಶಾನದಿಶೆಯನ್ನೂ ನಿರ್ಧರಿಸುತ್ತಿದ್ದರು. ಫಲಿತಾಂಶ ? ಉದ್ದೇಶಿಸಿದ್ದು ಎಲ್ಲಿಗೋ 
ತಲಪಿದ್ದು ಇನ್ನೆಲ್ಲಿಗೋ ! ಇಂಥವರ ಪಾಡು ತ್ರಿಶಂಕುವಲ್ಲದೇ ಬೇರೇನು ! 

ಸುಬ್ಬಯ್ಯ : ಅಂಬಿಗಾ ! ನಾನಿನ್ನ ನಂಬಿದೆ ! 
ಶೈನಿ : ಜಗದಂಬಾರಮಣ ನಿನ್ನ ನಂಬಿದೆ ! 
ಸುಬ್ರಹ್ಮಣ್ಯ : ಯಾರಿದ್ದರೇನಯ್ಯ ಧ್ರುವನಕ್ಷತ್ರವಿಲ್ಲದನಕ ! 
ರಾವರಾ : ಮುಂದೇನು ಪ್ರಶ್ನೆ ? 

ಸುಬ್ರಹ್ಮಣ್ಯ : ಅಶ್ವಿನೀ , ಭರಣೀ , ಕೃತ್ರಿಕೆ ಮುಂತಾದ 27 ನಕ್ಷತ್ರಗಳು ಒಂದು 
ನೃತ್ಯದ ಪರಿಧಿಯಲ್ಲಿ ಸವದರಗಳಲ್ಲಿರುವ ತಾರೆಗಳೆಂದೂ ಮೇಷ, ವೃಷಭ, ಮಿಥುನ 
ಮುಂತಾದ 12 ರಾಶಿಗಳು ಒಂದು ಡಾಬಿನ ಅಥವಾ ಪಟ್ಟಿಯ ಮೈಯಲ್ಲಿ ಸಮದೂರ 
ಗಳಲ್ಲಿರುವ ಪುಂಜಗಳೆಂದೂ ಭಾವಿಸಿದ್ದೆ . ಈ ತಾರೆಗಳ ಹಾಗೂ ರಾಶಿಗಳ ಅಧಿಕಾಧಿಕ 
ಪರಿಚಯವಾದಂತೆ ಇವೆರಡು ಭಾವನೆಗಳೂ ತಪ್ಪು ಎಂದು ಅನ್ನಿಸುತ್ತದೆ. ಆದರೆ 27 
ನಕ್ಷತ್ರಗಳಿಗೂ 12 ರಾಶಿಗಳಿಗೂ ಏನೂ ಸಂಬಂಧವಿದೆಯೆಂಬ ಭಾವನೆ ಬರುತ್ತದೆ. 

ಗಾವಕಾ : ವಾಸ್ಕವ ಚಿತ್ರ ಹೀಗಿದೆ. ನಕ್ಷತ್ರಗಳು ಬೇಕಾಬಿಟ್ಟಿ - ಆದರೂ ವಿದಳ 
ವಾಗಿ ಒಂದರಿಂದ ಇನ್ನೊಂದಕ್ಕೆ ಹಾತೀತ ದರಗಳಲ್ಲಿ ಹರಡಿಹೋಗಿವೆ. ಬಿಡಿ 
ನಕ್ಷತ್ರಗಳ ಸ್ಥಾನಗಳಾಗಲಿ ಆಸುಪಾಸಿನ ಹಲವಾರು ನಕ್ಷತ್ರಗಳು ನಮ್ಮ ಕಲ್ಪನೆಯಲ್ಲಿ 
ನೇಯಂಥ ಚಿತ್ರಗಳಾಗಲಿ ಒಂದು ತರಹದ ಮೊಡಿ. ಇದು ಹೇಗೂ ಇರಲಿ, ಒಟ್ಟಾರೆ 


೧೦೮ 


ನೋಡೋಣು ಬಾರಾ ನಕ್ಷತ್ರ 


ಆಕಾಶದ ವಾಡಿಗೆ ಅಂಟಿಕೊಂಡಂತೆ ಕಾಣುವ ನಕ್ಷತ್ರಗಳೂ ನಕ್ಷತ್ರಪುಂಜಗಳೂ ನಮಃ 
ಗೊಂದು ಸ್ಥಿರ ಹಿನ್ನೆಲೆಯನ್ನು ಒದಗಿಸಿಕೊಡುತ್ತವೆ. 

ಅಪಾರ ದೂರದ ಈ ಶಾಶ್ವತ ಪರದೆಯ ಮುನ್ನೆಲೆಯಲ್ಲಿ ತೀರ ಸ್ಥಳೀಯವಾಗಿ 
ನಮ್ಮ ಸೂರ್ಯ, ಚಂದ್ರ , ಗ್ರಹ, ಧೂಮಕೇತು ಹಾಗೂ ಉಿಗಳ ನಾಟಕ ಪ್ರದರ್ಶನ 
ವಾಗುತ್ತದೆ. ನೋಟಕರು ಇದೇ ಸ್ಥಳೀಯ ವ್ಯವಸ್ಥೆಯ ಸದಸ್ಯರಾದ ನಾವು, ಶಾಶ್ವತ 
ಪರದೆ ನಮ್ಮ ಸೌಕರ್ಯಾರ್ಥ ನಿರ್ಮಿತವಾದುದಲ್ಲ. ಆದರೂ ಅದರಲ್ಲಿ ನಮಗೆ ಕಾಣ 
ಬಹುದಾದ ಪ್ರರೂಪಗಳನ್ನು ಅಥವಾ ಕ್ರಮಗಳನ್ನು ಸ್ಥಳೀಯ ಚಲನವಲನ ವಿದ್ಯ 
ವರಾನಗಳ ಜೊತೆ ನಾವು ಹೊಂದಿಸಿದ್ದೇವೆ- ವರಾನವವಂತಿಯ ಚಿಂತನೆಯ ಫಲವದು. 

ಎಂದೇ , ಚಂದ್ರನ ನಾಕ್ಷಿಕ ವಾಸದ ಅವಧಿ ಸುಮಾರು 27 ದಿವಸಗಳಾಗಿರುವು 
ದರಿಂದ ಚಾಂದ್ರಕಕ್ಷೆಯ ಆಸುಪಾಸಿನ 27 ಪ್ರಮುಖ ನಕ್ಷತ್ರಗಳಿಗೆ ಪ್ರಾಧಾನ್ಯ ಬಂದಿದೆ. 
ಇದೇ ವಿವರಣೆ ದ್ವಾದಶ ರಾಶಿಗಳಿಗೂ ಅನ್ವಯಿಸುತ್ತದೆ. ಇವುಸೂರ್ಯನ ವಾರ್ಷಿಕ 
ಪರಿಭ್ರಮಣೆ ಕುರಿತು ಮೈದಳೆದಿರುವ ಮೈಲುಗಲ್ಲುಗಳು , ಹೀಗೆ 27 ನಿತ್ಯ ನಕ್ಷತ್ರಗಳೂ 
12 ರಾಶಿಗಳೂ ನಿರ್ಧರಿಸುವ ರಾಶಿಚಕ್ರ ಸೌರವ್ಯೂಹದ ಎಲ್ಲ ಕಾರ್ಯಗಳ ಸಂಚಾರಪಥ. 

- ಈಗ, 27 ನಕ್ಷತ್ರಗಳಿಗೂ 12 ರಾಶಿಗಳಿಗೂ ಇರುವ ಸಂಬಂಧ, ಇವೆಲ್ಲವೂ 
ಸೂಲವಾಗಿ ಕ್ರಾಂತಿವೃತ್ತದ ಸುತ್ತಮುತ್ತ ಹರಡಿಹೋಗಿವೆ. ಗಣಿತೀಯವಾಗಿ ನಕ್ಷತ್ರ 
ರಾಶಿ ಸಂಬಂಧವನ್ನು ನಿರ್ಣಯಿಸಲಾಗಿದೆ. ಈಗ ಗಮನಿಸಿ : 27 ನಕ್ಷತ್ರಗಳು ಅಥವಾ 
12 ರಾಶಿಗಳು ಒಂದು ಚಕ್ರವನ್ನು ಅಥವಾ ವೃತ್ತವನ್ನು ಪೂರ್ತಿವಕಾಡುತ್ತವೆ, ಆಕಾಶ 
ದಲ್ಲಿಯ ಒಂದು ವೃತ್ತ ಎಂದರೆ ಅದರ ಕೇಂದ್ರವಾದ ನಮ್ಮಲ್ಲಿ 360° ಎಂದರ್ಥ. 
ಆದ್ದರಿಂದ ... 

ಸುಬ್ರಹ್ಮಣ್ಯ : ಪ್ರತಿ ಎರಡು ಆಸನ್ಮ ನಕ್ಷತ್ರಗಳ ನಡುವಿನ ಅಂತರ 360° : 27, 
ಅಂದರೆ 13° 20'. ಅದೇ ರೀತಿ ಪ್ರತಿ ಎರಡು ಆಸನ್ನರಾಶಿಗಳ ನಡುವಿನ ಅಂತರ 3೧೦ . 

ರವಾ : ಶಾಭಾಸ್ ! ನಕ್ಷತ್ರಗಳ ನಡುವಿನ ಅಂತರವನ್ನು ನಾಲ್ಕು ಸಮಭಾಗ 
ಗಳಾಗಿ ವಿಂಗಡಿಸಬೇಕು. ಆದ್ದರಿಂದ ಪ್ರತಿಯೊಂದು ಭಾಗದ ವ್ಯಾಪ್ತಿ ... 

ಸುಬ್ರಹ್ಮಣ್ಯ : 13° 20 ' 4, ಅಂದರೆ 30 20'. 

ರಾಮಲಾ : ಹೀಗೆ 27 ನಿತ್ಯ ನಕ್ಷತ್ರಗಳು ರಚಿಸುವ ನೃತ್ಯದಲ್ಲಿ 27 x 4 ಅಂದರೆ 
108 ಸಮಭಾಗಗಳಿರುವುವು. ಪ್ರತಿಯೊಂದರ ವ್ಯಾಪ್ತಿ 3° 20' ಆಗಿರುವುದರಿಂದ 
ಒಟ್ಟು ವ್ಯಾಪ್ತಿ 108 30 20 ' ಅಂದರೆ 360°, ಈಗ 27 ನಕ್ಷತ್ರಗಳೂ 12 ರಾಶಿ 
ಗಳೂ ಒಂದೇ ಡಾಬಿಗೆ ಅಥವಾ ಪಟ್ಟಿಗೆ ಸೀಮಿತವಾಗಿರುವುದರಿಂದ ನಕ್ಷತ್ರವೃತ್ತದ 
108 ಸಮಭಾಗಗಳನ್ನು 12 ರಾಶಿಗಳಿಗೆ ಸಮನಾಗಿ ಹಂಚೋಣ, ಈಗ ಪ್ರತಿಯೊಂದು 
ರಾಶಿಗೂ 108 - 12 ಅಂದರೆ 9 ಸಮಭಾಗಗಳು ನಿಗದಿ ಆಗುತ್ತವೆ. ಮೇಷರಾಶಿಯು 
ಆರಂಭವನ್ನು ಅಶ್ವಿನೀ ನಕ್ಷತ್ರದಿಂದ ತೊಡಗುವುದು ವಾಡಿಕೆ. ಹಾಗಾದರೆ ನಕ್ಷತ್ರ - ರಾಶಿ 
ವಿತರಣೆ ಹೇಗಿರುತ್ತದೆ ? 


ಪಿನ 


ಸಪ್ರ 


ಮೀನಕುಂಭಮಕರಧನು ಚಿತ್ರ34,ಚಿತ್ರ25ರಲ್ಲಿಯರಾಶಿಚಕ್ರವನ್ನು-ಮೇಷದಿಂದಮೀನದವರೆಗಿನಹನ್ನೆರಡುಸೌರಗೃಹಗಳುರಚಿಸುವಡಾಬನ್ನು----ಮೀನ ಮೇಷಗಡಿಯಲ್ಲಿಕತ್ತರಿಸಿಹರಡಿದಾಗಇಲ್ಲಿಕಾಣಿಸಿರುವಂಥಆಯತದೊರೆಯುತ್ತದೆ,ಅಲ್ಲಿಯಪಶ್ಚಿಮ-ಪೂರ್ವಅಥವಾಅಪ್ರದಕ್ಷಿಣದಿಕೆ ಇಲ್ಲಿಬಲ-ಎಡದಿಶೆಯಾಗುತ್ತದೆ,ರಾಶಿಚಕ್ರದಅಗಲ18°ಇದರಕೇಂದ್ರದಲ್ಲಿಗುರುತಿಸಿರುವಪಟ್ಟಿಯಅಗಲ9°,ಗ್ರಹಗಳಸಂಚಾರಪಥಈ 

ಪಟ್ಟಿಗೆಸೀಮಿತವಾಗಿದೆ.ಸೂರ್ಯನಸಂಚಾರಪಥಈಪಟ್ಟಿಯನಡುಗೆರೆ(ಚಿತ್ರದಲ್ಲಿಕಾಣಿಸಿಲ್ಲ).ಇದೇಕ್ರಾಂತಿವೃತ್ಯ 


ತ್ರಿಶಂಕುಸ್ವರ್ಗವಾಸಸುಖ ! 


ಆರ್ದಾ 
ಮಗಶಿರಾರೋ 
? 
ಎಣಿ 
ಕೃತಿಕೆ 
| 
ಭರತ 
| 
ಅಶ್ವಿನಿ 
ರೇವತಿ 
ಭಾಷಾ 
ಭಾದ್ರಾ 


24 


{೧S 


ಮಿಥುನ 


ಮೇಷಮೀನಕುಂಭ 


ಚಿತ್ರ35,ಅಶ್ವಿನಿಯಿಂದರೇವತಿವರೆಗಿನ27ನಕ್ಷತ್ರಗಳತಾಬುವನ್ನುಮೇಷದಿಂದಮೀನದವರೆಗಿನ12ರಾಶಿಗಳಪಟ್ಟಿಯೊಡನೆಹೊಂದಿಸಿದಾಗ,ಸರಾಸರಿ ಯಲ್ಲಿ,ಪ್ರತಿನಕ್ಷತ್ರಕ್ಕೂರಾಶಿಗೂದೊರೆಯುವವ್ಯಾಪ್ತಿ,ಇಲ್ಲಿಯಚಿತ್ರ34ರಲ್ಲಿಯಂತೆಬಲ~ಎಡದಿಶೆಗಗನದಲ್ಲಿಯಪಶ್ಚಿಮ-ಪೂರ್ವದಿಶೆಗೆಸಂವಾದಿಯಾಗಿದೆ 


C୦ 


೧೧೦ 


ನೋಡೋಣು ಬಾರಾ ನಕ್ಷತ್ರ 


ಸುಬ್ರಹ್ಮಣ್ಯ : ಅಶ್ವಿನಿಯ ಮತ್ತು ಭರಣಿಯ ತಲಾನಾಲ್ಕು ಪಾದಗಳೂ ಕೃತಿ 
ಕೆಯ ಮೊದಲನೆಯ ಪಾದವೂ ಮೇಷರಾಶಿಯನ್ನು ನಿರ್ಣಯಿಸುತ್ತವೆ. 

ರಾಮಾ : ಶಾಭಾಸ್ ! ಮುಂದೆ ? 

ರವಿ : ಕೃತಿಕೆಯ ಉಳಿದ ಮೂರು ಪಾದಗಳು ರೋಹಿಣಿಯ ನಾಲ್ಕು ಪಾದ 
ಗಳು ಮತ್ತು ಮೃಗಶಿರಾದ ಮೊದಲ ಎರಡು ಪಾದಗಳು ವೃಷಭರಾಶಿಗೆ ಹೋಗುತ್ತವೆ. 

ಶೈನಿ : ಮೃಗಶಿರಾದ ಉಳಿದ ಎರಡು ಪಾದಗಳು, ಆದ್ರ್ರಾದ ನಾಲ್ಕು ಪಾದ 
ಗಳು ಮತ್ತು ಪುನರ್ವಸುವಿನ ಮೊದಲ ವಾರು ಪಾದಗಳು ವಿಂಥಂನರಾಶಿಯನ್ನು 
ನಿರ್ಣಯಿಸುತ್ತವೆ. 

ರಾವರಾ : ಇದೇ ರೀತಿ ಮುಂದೆ ಮುಂದೆ - ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ 
- ಸಾಗಿದರೆ ಪೂರ್ವಾಭಾದ್ರಾದ ಕೊನೆಯ ಒಂದು ವಾದವೂ ಉತ್ತರಾಭಾದ್ರಾದ 
ನಾಲ್ಕು ಪಾದಗಳೂ ರೇವತಿಯ ನಾಲ್ಕು ಪಾದಗಳೂ ಮೀನರಾಶಿಗೆ ಸೇರುತ್ತವೆ, 


೧೦ ವೃಶ್ಚಿಕದಂಶನಾನುಭವ 
ರಾವರಾ : ನಾವು ಕಳೆದ ಸಲ ಗಂಗುತಿಸಿದ ನಕ್ಷತ್ರಪುಂಜಗಳು ಯಾವುವು ರವಿ ? 
ರವಿ : ಕೃತ್ರಿಮಂ ತ್ರಿಶಂಕು. 
ಶೈನಿ : ತ್ರಿಶಂಕು. 
ಇಬ್ರಾಹಿಮ್ : ಸಿಂಹರಾಶಿ, 
ಸುಬ್ಬಯ್ಯ : ಕನ್ಯಾ ಮತ್ತು ತುಲಾ ರಾಶಿ ವಲಯಗಳು, 
ರಾಮಾ : ಪ್ರಮುವಿ ನಕ್ಷತ್ರಗಳು ? 
ಸುಬ್ರಹ್ಮಣ್ಯ : ಹಸ್ತಾ , ಚಿತ್ತಾ , ಸ್ವಾತಿ , 
ರಾವತಾ : &ಳಿದ್ದರಿಂದ ಈ ಸಲ ನಾವು ನಿರೀಕ್ಷಿಸುವ ರಾಶಿಗಳಾವುವು ? 
ಇಬ್ರಾಹಿವರ್‌ : ವೃಶ್ಚಿಕ, ಧನು ...? 
ರಾಮ : ನಕ್ಷತ್ರಗಳು ? 
ಶೈನಿ : ವಿಶಾಖ , ಅನೂರಾಧ, ಜೈಷ್ಟಾ.... ? 

ರಾಮಾ : ಸರಿ . ಕನ್ಯಾರಾಶಿಯಲ್ಲಿ ಹಾನಕ್ಷತ್ರಗಳ ಚತುರ್ಭುಜಾಕೃತಿ ಇದೆ. 
ಮೂಡುವಾಗ ಕೆಂಪು- ಹಳದಿ- ಬಿಳಿ ಬಣ್ಣಗಳನ್ನು ಪಳಪಳನೆ ಬೀರುತ್ತೆ ಈಗ 

ರಾಜ್ಯೋತ್ತರದ ಸನಿಹದಲ್ಲಿ ಸಾಧಾರಣ ನಕ್ಷತ್ರದಂತೆ ಮಿನುಗುತ್ತಿರುವ ಸ್ವಾತೀನಕ್ಷತ್ರ 
ತುಲಾರಾಶಿಯ ವಲಯವನ್ನು ಸೂಚಿಸುತ್ತದೆ. 

* ಈಗ ಆಕಾಶದ ಪೂರ್ವ- ದಕ್ಷಿಣ ವಲಯದಲ್ಲಿ ದೃಷ್ಟಿ ಕೀಲಿಸಿ ಅಲ್ಲಿ ಪ್ರಕಟ 
ವಾಗುವ ಚಿತ್ರದ ವಿವರಣೆಕೊಡಂ ಶೈನಿ, 

ಶೈನಿ : ವಾಸ್ತವತೆಯ ಕಲ್ಪನೆಯೋ ತಿಳಿಯದು. ನನಗಲ್ಲಿ ಚೇಳಿನ ಕಂಕಾಲ 
ಕಂಡಂತೆ ಅನ್ನಿಸುತ್ತದೆ. ದೊಡ್ಡದಾದ ವಿಚಿತ್ರ ವಕ್ರರೇಖೆ, 


ವೃಶ್ಚಿಕದಂಶನಾನುಭವ 


ನಲ್ಲೇಚ್ಛ 


- ಟೈಪ್ಲಾ 


ಚಿತ್ರ 36 . ವೃಶ್ಚಿಕ, ಬಾನಿನಲ್ಲಿ ನೇಲುತ್ತಿರುವ ಚೇಳಿನ ಕಂಕಾಲ 
ರಾವಶಾ : ನಿಜ. ಈ ವಲಯದಲ್ಲಿ ಸುಮಾರು 14 - 15 ನಕ್ಷತ್ರಗಳನ್ನು ವಕ್ರ 
ರೇಖೆಯ ನೇರ ಎಣಿಸಬಹುದು. ಮೊದಲು ಮೂಡುವ, ಅಂದರೆ ಈಗ ಪೂರ್ವಾಕಾಶ 
ದಲ್ಲಿ ಎತ್ತರಕ್ಕೆ ಏರಿರುವ, ಮೂರು ನಕ್ಷತ್ರಗಳು ಸಾಧಾರಣವಾಗಿ ದಿಗಂತಕ್ಕೆ ಸವಾಂತರ 
ವಾಗಿವೆ . ಇವುಉತ್ತರ- ದಕ್ಷಿಣ ದಿಶೆಗೆ ಚಾಚಿಕೊಂಡಿವೆ. ಹೆಚ್ಚು ಕಡಿಮೆ ಸರಳರೇಖೆ. 
ಈ ಮೂರು ನಕ್ಷತ್ರಗಳ ಒಟ್ಟು ಹೆಸರು ಅನೂರಾಧ . 

ರವಿ : ಅನೂರಾಧ ಆದ ಮೇಲೆಪೂರ್ವಕ್ಕೆ ಜೈಷ್ಟಾ ಬರಬೇಕಲ್ಲವೇ ? 

ರಾವರಾ : ಅನೂರಾಧದ ಮೂರು ನಕ್ಷತ್ರಗಳ ಪೈಕಿ ನಡುವಿನದರಿಂದ ತೊಡಗಿ 
ವಕ್ರರೇಖೆಯಲ್ಲಿ ಪೂರ್ವ- ದಕ್ಷಿಣಕ್ಕೆ ನಕ್ಷತ್ರಗಳನ್ನು ಎಣಿಸುತ್ತ ಹೋಗಿ, ಅನೂರಾಧ 
ಒಲದು ಎಂದಾದರೆ ಮೂರನೆಯ ನಕ್ಷತ್ರ ಕೆಂಪಗಿದೆ. ನೋಡಿ, ಅದೇ ಜೇಷ್ಯಾ, 

ವಂತೂ ಪೂರ್ವ- ದಕ್ಷಿಣಕ್ಕೆ ಸಾಗಿದರೆ ಚೇಳಿನ ಕೊಂಡಿಬಾಲದ ಸುವರಾರು 
ನಾಲ್ಕು ನಕ್ಷತ್ರಗಳು ಸುರುಳಿ ಸುತ್ತಿಕೊಂಡಿವೆ. ಇವುಗಳ ಒಟ್ಟು ಹೆಸರು ಮಲಾ, 

ಈ ಒಟ ಆಕೃತಿಯಲ್ಲಿ ನೀವು ಕಲ್ಪನೆಗೆ ಒಂದಿಷ್ಟೂ ತ್ರಾಸವಿಲ್ಲದಂತೆ ಚೇಳಿನ 
ಕಂಕಾಲವನ್ನು ಗುರುತಿಸಬಲ್ಲಿರಿ . ಎಂದೇ ಇದಕ್ಕೆ ವೃಶ್ಚಿಕರಾಶಿ ಎಂದು ಹೆಸರು . ಆಕಾಶ 
ದಲ್ಲಿ ಒಟ್ಟು 88 ನಕ್ಷತ್ರ ಪುಂಜಗಳನ್ನು ಗುರುತಿಸಿ ಅವುಗಳ ವಲಯಗಳನ್ನು ವಿಂಗಡಿಸಿ 
ಅವುಗಳಿಗೆ ಅಷ್ಟು ಬೇರೆ ಬೇರೆ ಹೆಸರುಗಳನ್ನು ಕೊಡಲಾಗಿದೆ . ಇವುಗಳ ಪೈಕಿ ಹೆಸರಿಗೂ 
ಆಕಾರಕ್ಕೂ ಸ್ವಲ್ಪವಾದರೂ ಹೊಂದಾಣಿಕೆ ಇರುವುದು ವೃಶ್ಚಿಕವೊಂದರಲ್ಲೇ 

ಸುಬ್ಬಯ್ಯ : ಅಂದಮೇಲೆ ವೃಶ್ಚಿಕ ಕುರಿತಂತೆ ವಿಶೇಷ ಜಾನಪದ ಕತೆ ಇದಲೇ 
ಬೇಕಲ್ಲ ?? 


೧೧೨ 


ನೋಡೋಣು ಬಾರಾ ನಕ್ಷತ್ರ 


* ರಾಮಾ : ಇದೆ, ಪುನಃ ಗ್ರೀಕ್ ಪುರಾಣಗಳಿಗೆ ಶರಣು ಹೋಗಬೇಕು. ಈ ಕತೆ 
ಡಯಾನಾ - ಮಹಾವ್ಯಾಧರ ಪ್ರಣಯ ದುರಂತದ ಪಾಠಾಂತರ. ಇದರ ಆರಂಭ ಈ 
ಹಿಂದಿನಂತೆಯೇ : ಮಹಾವ್ಯಾಧನಲ್ಲಿ ಅನುರಕ್ಕೆಯಾದ ಡಯಾನಾ ಕರ್ತವ್ಯಪರಾಜುಖೆ 


ರ್ಪ 


ಮುಟ 5 


ಚಿತ್ರ 37, ವೃಶ್ಚಿಕ ಧನರಾಶಿಗಳ ಸಾಪೇಕ್ಷ ವಿನ್ಯಾಸ 
ಯರಾಗುತ್ತಾಳೆ. ಗಗನದೇವತೆಗಳು ಈಕೆಗೆ ಪಾಠಕಲಿಸಬೇಕೆಂದು ನಿರ್ಧರಿಸಿ ಪಿತೂರಿಹೂಡಿ 
ಘೋರ ವಿಷಪೂರಿತ ಚೇಳನ್ನು ಮುಂದಿನ ಕೆಲಸ ನಿರ್ವಹಿಸಲು ನಿಯೋಜಿಸುತ್ತಾರೆ. 

ಕಾರಿರುಳ ಮಯವಯ ಕತ್ತಲೆ, ನಿಬಿಡ ಕಾಂತಾರದ ಉನ್ಮಾದಕೆರ ಏಕಾಂತದಲ್ಲಿ 
ಪ್ರಣಯಿಗಳು ಹರ್ಷಭ್ರಾಂತರಾಗಿದ್ದಾರೆ. ಜವುಗುನೆಲದ ಅಪಾರ ವ್ಯಾಪ್ತಿಯಲ್ಲಿ ಎಳೆ 
ದೆಳೆದು ಹೆಜ್ಜೆ ಇಟ್ಟು ಮುಂದೆ ತೆವಳುತ್ತಿದ್ದಾರೆ. ಅಲ್ಲೇ ಮರಸು ಕುಳಿತಿದ್ದ ಚೇಳು ಸದ್ದು 
ವಕಾಡದೇ ಹಿಂದಿನಿಂದ ಬಂದು ಮಹಾವ್ಯಾಧನನ್ನು ಕುಟುಕಿದೆ. ಪರಿಸ್ಥಿತಿಯ ಅರಿ 
ವಾಗುವ ಮೊದಲೇ ಅವನು ವಿಷವೇರಿ ಅಸುನೀಗಿ ಧರೆಗೆ ಕೆಡೆದಿದ್ದಾನೆ. ಡಯಾನಾಳ ಕರ 
ಗಳಲ್ಲಿ ಮಹಾವ್ಯಾಧನ ಕಳೇಬರ. 

ಮತ್ತೆ ಹಿಂದಿನ ಕತೆಯ ಪುನರಾವರ್ತನೆ : ಜೂಪಿಟರನಿಗೆ ಶರಣು, ಅಭಯ 
ಪ್ರದಾನ ಮತ್ತು ಮಹಾವ್ಯಾಧನಿಗೆ ನಕ್ಷತ್ರತ್ವ ಪ್ರಾಪ್ತಿ , ಇತ್ಯ ಚೇಳಿನ ಪರಾಕ್ರಮವೇನು 
ಸಾವಕಾನ್ಯವೇ ? ಜೂಪಿಟರ್ ' ಅದಕ್ಕೂ ನಕ್ಷತ್ರಪದವಿ ಅನುಗ್ರಹಿಸುತ್ತಾನೆ. ಇದೇ 
ವೃಶ್ಚಿಕರಾಶಿ , ಹಿಂದಿನ ಸಲ ಹೇಳಿದ ಯಜ್ಞಪುರುಷನ ಅಂದರೆ ಸೂರ್ಯನ - ಹನ್ನೆರಡು 
ವನೆಗಳ ಪೈಕಿ ಎಂಟನೆಯದು.ಮೊದಲನೆಯ ಏಳು ಮನೆಗಳು ಯಾವವು ಇಬ್ರಾಹಿಮ್ ? 


ವೃಶ್ಚಿಕದಂಶನಾನುಭವ 


೧೩ 


ಇಬ್ರಾಹಿಮ್ : ಮೇಷ, ವೃಷಭ , ಮಿಥುನ ಕರ್ಕಟಕ, ಸಿಂಹ, ಕನ್ಯಾ , ತುಲಾ, 

ರಾಮಾ : ಸರಿ, ಈಗನೋಡಿ: ವೃಶ್ಚಿಕ ಮತ್ತು ಮಹಾವ್ಯಾಧ ಪರಸ್ಪರ ವೈರಿ 
ಗಳು , ಆದ್ದರಿಂದ ನಭೋನಾಟಕರಂಗದಲ್ಲಿ ಅವು ಎಂದೂ ಏಕಕಾಲದಲ್ಲಿ ಕಾಣುವಂತಿಲ್ಲ. 
ಅಲ್ಲದೇ ವೃಶ್ಚಿಕ ಮಹಾವ್ಯಾಧದ ಹಿಂದೆ ನುಸುಳಿ ಬರಬೇಕು, ಮತ್ತು ಮಹಾವ್ಯಾಧ 
ವೃಶ್ಚಿಕವನ್ನು ಹಿಂದಿನಿಂದ ಬೆನ್ನಟ್ಟಿ ಧಾವಿಸಬೇಕು. ವಾಸ್ತವಿಕತೆ ಎಷ್ಟು ಸೊಗಸಾಗಿದೆ 
ಎಂದರೆ ಮಹಾವ್ಯಾಧ ಕಂತಿದ ಬಳಿಕ ವೃಶ್ಚಿಕ ಮೂಡುತ್ತದೆ. ಈಗ ಅಂಥ ಸನ್ನಿವೇಶ 
ನೋಡುತ್ತಿದ್ದೀರಿ. ಇನ್ನಾರು ತಿಂಗಳು ಕಳೆಯುವಾಗ ವೃಶ್ಚಿಕ ಕಂತಿದ ಬಳಿಕ ಮಹಾ 
ವ್ಯಾಧ ಮೂಡುತ್ತದೆ. 

- ಸುಬ್ಬಯ : ಆದ್ದರಿಂದ ವೃಶ್ಚಿಕದಂಶನ ಮಹಾವ್ಯಾಧನಿಗಾಗಲಿ, ವೃಶ್ಚಿಕ 
ದರ್ಶನ ನವಾಗಿರಲಿ ! 

- ಶಾವತಾ : ಈಗ ನೀವುಕಾಣುತ್ತಿರುವುದು ಹಸ್ತಾ , ಚಿತ್ರಾ , ಸ್ವಾತಿ, ಅನೂರಾಧ, 
ಜೈಷ್ಣಾ ಮತ್ತು ವಂಲಾ ವಿಶಾಖವನ್ನು ಬೊಟ್ಟಿಟ್ಟು ತೋರಿಸಲಾಗುತ್ತಿಲ್ಲ, 

- ಸುಬ್ರಹ್ಮಣ್ಯ : ಜೈಷ್ಣಾ ಎಂದರೆ ಮಹಾಗಾತ್ರ , ಹಿರಿಯದು, ದೊಡ್ಡದು 
ಮುಂತಾದ ಅರ್ಥಗಳಿವೆ. ಆದರೆ ನೀವುತೋರಿಸಿರುವ ಜೇಷ್ಠಾ ನಕ್ಷತ್ರವನ್ನು ಎಂಥ 
ಕಲ್ಪನೆಯು ಮಸೂರದ ಮೂಲಕನೋಡಿದರೂ ಹಾಗೇನೂ ಅನ್ನಿಸುವುದಿಲ್ಲ. ಲುಬ್ಧಕ. 
ಅಗಸ್ಯ - ಅಥವಾ ಬೇಡ ಕೊನೆಯ ಪಕ್ಷ ಧ್ರುವನಕ್ಷತ್ರವನ್ನಾದರೂ – ಈ ಹೆಸರಿ 
ನಿಂದ ಕರೆದಿದ್ದರೆ ಹೆಚ್ಚು ಉಚಿತವಾಗಿರುತ್ತಿತ್ತೋ ಏನೋ ! 

ಕಾವರಾ : ರೋವನ್ ಪುರಾಣದ ಪ್ರಕಾರ ಈ ಕೆಂಪು ನಕ್ಷತ್ರ ವಾರ್ಸ್ 
ಎಂಬಾತನ ವೈರಿ, ವರಾರ್ಸ್‌ ಆಕಾಶದ ಕೆಂಗಣ್ಣ , ಆದ್ದರಿಂದ ರಕ್ತಪಾತದ ಪ್ರತೀಕ, 
ಕಾಲಕ್ರಮೇಣ ವಾರ್ಸ್ ಕಾಳೆಗದೊಡೆಯನಾದ. ಇವನ ಅನುಗ್ರಹ ಗಳಿಸಿದವರು 
ಯುದ್ದದಲ್ಲಿ ವಿಜಯಿಗಳಾಗುತ್ತಿದ್ದರು, ಆಗ್ರಹಕ್ಕೆ ಈಡಾದವರು ಪರಾಭವ ಹೊಂದು 
ತಿದ್ದರೆ , ಇವನಿಗೂ ಒಬ್ಬ ವೈರಿ ಇರಬೇಕು ತಾನೇ , ಮಾಸ್೯ನ ವೈರಿ ಆಂಟರೆಸ್ 
ವೃಶ್ಚಿಕರಾಶಿಯಲ್ಲಿರುವ ಕೆಂಪುನಕ್ಷತ್ರದ ಪಾಶ್ಚಾತ್ಯ ನಾಮವಿದು. ವಾರ್ಸ್ ಎಂಬುದು 
ಅಂಗಾರಕ ಗ್ರಹ. ಇದರ ಬಣ್ಣವೂ ಕೆಂಪು, 

ಅಂಟರೆಸ್ ನಕ್ಷತ್ರವೇ ನಮ್ಮ ಜೇಷ್ಯಾ , ಆಧುನಿಕ ಗಣನೆಗಳ ಪ್ರಕಾರ ನಿಜಕ್ಕೂ 
ಇದೊಂದು ಮಹಾದೈತ್ಯ ನಕ್ಷತ್ರ , ಇದನ್ನೇನಾದರೂ ಅಲ್ಲಿಂದ ಕಿತ್ತು ತಂದು ನಮ್ಮ 
ಸೂರ್ಯನಿರುವಲ್ಲಿ ಪ್ರತಿಷ್ಠಾಪಿಸಿದ್ದಾದರೆ ಇದರ ಉದರದೊಳಗೆಸೂರ್ಯನಿಂದ ತೊಡಗಿ 
ಗಂರಕಕ್ಷೆಯವರೆಗಿನ ಸೌರವ್ಯೂಹಭಾಗ ಸಂಖನಿದ್ರೆಯಲ್ಲಿರುವುದು , ಅಂದಹಾಗೆಸೂರ್ಯ 
ನಿಂದ ಗುರುಕಕ್ಷೆಯ ಸರಾಸರಿ ದೂರ 5 . 2 ಖಗೋಳವರಾನಗಳು, ಸೂರ್ಯ - ಭೂವಿರಿ 
ಸರಾಸರಿ ಅಂತರವನ್ನು ಖಗೋಳವಶಾನವೆಂದು ಹೇಳುತ್ತೇವೆ. ಈ ಸಂಗತಿಯನ್ನು 
ಹಿಂದೊಮ್ಮೆ ವಿವರಿಸಿದ್ದೇನೆ. 

ಸುಬ್ರಹ್ಮಣ್ಯ : ಬರಿಗಣ್ಣ ನೋಟಕ್ಕೆ ತೀರ ಪೇಲವ ಕೆಂಪುದೂಳಿನ ಕಣ ಜೈಷ್ಣಾ 
ನಕ್ಷತ್ರ , ವಾಸ್ತವವಾಗಿ ಇದು ನಮ್ಮ ಸೂರ್ಯನಿಗಿಂತ ಅದೆಷ್ಟೋ ಪಾಲು ದೊಡ್ಡದು. 
ಈ ಸೂಕ್ಷ್ಮ ನಮ್ಮ ಹಿರಿಯರಿಗೆ ಹೇಗೆ ತಿಳಿಯಿತು ? 


೧೧೪ 


ನೋಡೋಣು ಬಾರಾ ನಕ್ಷತ್ರ 


ರಾಮಾ : ಅಷ್ಟೇ ಅಲ್ಲ , ಸೌರವ್ಯೂಹದ ಗ್ರಹಗಳ ಪೈಕಿ ಅತಿ ಭಾರವಾದದ್ದು 
ಹಾಗೂ ಗಾತ್ರದಲ್ಲಿ ಅತಿ ದೊಡ್ಡದಾದದ್ದು ಕೂಡ ಗುರುವೇ , ಬರಿಗಣ್ಣ ನೋಟಕ್ಕೆ 
ಗುರುವಿಗಿಂತ ಶುಕ್ರವೇ ದೊಡ್ಡದಾಗಿರಬಹುದೆಂಬ ಸಂದೇಹ ಮೂಡುತ್ತದೆ. ಇಂತಿದ್ದರೂ 
ಗುರುವಿಗೇ ಈ ಸ್ಥಾನವರಾನ ಹೇಗೆ ಲಭಿಸಿತು ? 

ಸುಬ್ಬಯ್ಯ : ಯೋಗ? ಧ್ಯಾನ ? ದೈವಿಕ ದೃಷ್ಟಿ ? 

ಶೈನಿ : ನಮ್ಮ ಪೂರ್ವದ ಋಷಿಗಳು ಈ ದೇಹವನ್ನು ಇಲ್ಲಿಯೇ ಬಿಟ್ಟು ಜೀವ 
ರೂಪದಲ್ಲಿ ವಿಶ್ವಸಂಚಾರ ಕೈಗೊಳ್ಳಬಲ್ಲವರಾಗಿದ್ದರೆಂದು ಓದಿದ್ದೇನೆ. ಅಂಥ ಸಂಚಾರದ 
ವೇಳೆ ಎಲ್ಲ ಗ್ರಹ ನಕ್ಷತ್ರಗಳನ್ನೂ ಸಂದರ್ಶಿಸಿ ನಿಜಮಾಹಿತಿ ಸಂಗ್ರಹಿಸಿ ಧರೆಗೆ ಮರಳಿದ 
ಬಳಿಕ ಸ್ವಂತದೇಹದ ಮೂಲಕ ಅದನ್ನು ಬಿತ್ತರಿಸಿರಬಹುದು. 

ರಾಮಾ : ಇಂಥ ವಾದ ವಿವರಣೆಗಳೆಲ್ಲ ಪಲಾಯನಸೂತ್ರಗಳೆನ್ನಿಸಿಕೊಳ್ಳುತ್ತವೆ. 
ತಿಳಿಯದಿರುವ ಸಂಗತಿಯನ್ನು ನಿಗೂಢತೆಯ ಮುಸುಕಿನಲ್ಲಿ ವಾರೆವಕಾಡುವುದು ಸ್ಪಷ್ಟ 
ವಾಗಿಯ ಆತ್ಮವಂಚನೆ, ನಮ್ಮ ಪೂರ್ವಜರು ಆಕಾಶಕಾಯಗಳ ಗಾತ್ರ ಮುರಿತಾದ 
ವಿವರಗಳನ್ನು ನಿಜವಾಗಿಯೂ ತಿಳಿದಿದ್ದರೇ , ಹೌದಾದರೆ ಅವರ ಪ್ರಯೋಗವಿಧಾನ 
ಗಳೇನು, ಇಲ್ಲವಾದರೆ ಇವುಕೇವಲ ಊಹೆಗಳೇ , ಆಕಸ್ಮಿಕ ಹೊಂದಾಣಿಕೆಗಳೇ ಮುಂತಾದ 
ವಿವರಗಳನ್ನು ಪ್ರಾಚೀನ ಶಾಸ್ತ್ರಗ್ರಂಥಗಳ ತೌಲನಿಕ ಅಧ್ಯಯನದಿಂದ ತಿಳಿಯಬೇಕು 
ಇದು ಸರಿಯಾದ ಹಾದಿ. ಆದರೆ ಅಂತಹುದೇನೂ ನಡೆದಿರುವುದಿಲ್ಲ. ಸದ್ಯ ಈ ವಿಚಾರ 
ದಲ್ಲಿ ಚರ್ಚೆ ಬೇಡ. 

ಈಗ ವೃಶ್ಚಿಕರಾಶಿ ಮೇಲೇರಿ ಬಂದಿದೆ. ಇದರ ಬಾಲದಲ್ಲಿ ಅಂದರೆ ಮೂಲಾ 


• ದಲ್ಲಿ ಕಿರೀಟ 


ಚಿತ್ರ 38 , ಧನರಾಶಿಯ ದಕ್ಷಿಣಕ್ಕಿರುವ ವಾಣಿವಾಲೆ ದಕ್ಷಿಣಕಿರೀಟ ( ಚಿತ್ರ 42 ) 


ವೃಶ್ಚಿಕದಂಶನಾನುಭವ 


ನಕ್ಷತ್ರಗಳು ರಚಿಸುವ ಕೊಂಡಿಯಲ್ಲಿ - ಲಕ್ಷ ಸಾಂದ್ರೀಕರಿಸಬೇಕು. ಬಾಲದ ಪೂರ್ವ 
- ದಕ್ಷಿಣ ಒತ್ತಿಗೆ ಹಲವಾರು ಕ್ಷೀಣ ನಕ್ಷತ್ರಗಳು ದಟ್ಟೆಸಿರುವಂತೆ ಭಾಸವಾಗುತ್ತದೆ. ಬೆಳೆ 
ಕಿನ ಈ ತೆಳು ಪಸೆಯ ನಡುವೆಯೂ ಒಂದು ಅಸ್ಪಷ್ಟಾಕೃತಿ ಕ್ರಮೇಣ ಸ್ಪಷ್ಟವಾಗು 
ಇದೆ, ಅದೇನಂ ರವಿ ? 

ರವಿ : ಚಮಚ, ಒಳಲೆ ಅಥವಾ ಕಂಡಂಗೋಲಿನ ಆಕೃತಿ ? 

ರಾವರಾ : ಸರಿಯಾಗಿ ಗುರುತಿಸಿರುವ ಕವಿ , ಸಪ್ತರ್ಷಿವಂಂಡಲದ ಸಂಕ್ಷಿಪ್ತಾ 
- ಕೃತಿಯೋ ಎಂಬಂತಿದೆ ಒಳಲೆ, ಸಂವಕಾರು ಐದು ಬಿಡಿ ತಾರೆಗಳು ಇದನ್ನು ರೂಪಿಸಿವೆ . 

ಆದರೆ ಒಳಲೆ ಕವಿಚಿಕೊಂಡಿದೆ - ಹಾಲು ಚೆಲ್ಲಿಹೋಗುವಂತೆ, ಒಳಲೆಯನ್ನು ಚೇಳಿನ 
ಕೊಂಡಿಗೆ ತಗಲಹಾಕಿದಂತಿದೆ. ಧನರಾಶಿಯಲ್ಲಿಯ ಪ್ರಧಾನ ತಾರೆಗಳು ಪೂರ್ವಾ 
ಷಾಢಾ ಮತ್ತು ಉತ್ತರಾಷಾಢಾ, ಧನುವಿಗಿಂತ ದಕ್ಷಿಣಕ್ಕೆ ಯಾವ ರಾಶಿಯೂ - ಅಂದರೆ 
ಸೂರ್ಯನ ಯಾವ ವರಾಸಿಕಗೃಹವೂ ಇರುವುದಿಲ್ಲ , 
- ಸುಬ್ರಹ್ಮಣ್ಯ : ಹಾಗಾದರೆ ಉತ್ತರಗೋಳಾರ್ಧ ಕುರಿತಂತೆ ? 

ರಾವಣಾ : ಮಿಥುನಕ್ಕಿಂತ ಉತ್ತರಕ್ಕೆ ಸೂರ್ಯನ ಯಾವ ವಕಾಸಿಕಗೃಹವೂ 
- ಇರುವದಿಲ್ಲ . ಇದರ ಅರ್ಥವಿದು : ಸೂರ್ಯಚಂದ್ರರನ್ನು ನಾವಂದೂ ತ್ರಿಶಂಕುಪುಂಜ 
- ದಲ್ಲಾಗಲೀ ಸಪ್ತರ್ಷಿಮಂಡಲದಲ್ಲಾಗಲೀ ಕಾಣಲಾರೆವು. ಏಕೆಂದರೆ ಇವೆರೆಡರಿ ಕಾಯುಗಳ 
ಕಕ್ಷೆಗಳ ರಾಶಿಚಕ್ರದ ವಲಯಕ್ಕೆ ಸೀಮಿತವಾಗಿವೆ. ಧನೂರಾಶಿಯ ಒಳಲೆಯನು 

ಎವೆಯಿಕ್ಕದೆ ನೋಡಿ. ಗಗನದೇವಿ ತನ್ನ ಮಕ್ಕಳಾದ ನಕ್ಷತ್ರಗಳಿಗೆ ಹಾಲೂಡಲು ಇದನ್ನು 
- ಬಳಸುವಳೆಂದು ಭಾವಿಸೋಣ. ಅಮೃತಕುಂಭದೊಳಕ್ಕೆ ಒಳಲೆ ಅದ್ದಿ ಹಾಲು ತೆಗೆದದ್ದಾ 
ಯಿತು, ಆದರೆ ದುರದೃಷ್ಟ , ಒಳಲೆ ಕವಿಚಿಹೋಯಿತು. ಆಗ ಹಾಲೇನಾಗುತ್ತದೆ ? 

ಶೈನಿ : ಚೆಲ್ಲಿಹೋಗುತ್ತದೆ. 

ರಾವಕ : ಹೀಗೆ ಚೆಲ್ಲಿಹೋದ ಹಾಲು ಬಾನಹಲಗೆಯ ಮೇಲೆ ತೆಳುವಾಗಿ 
ಪಸರಿಸಿತು. ಈ ಹಾಲಿನ ಪಸೆಯೇ - ಕ್ಷೀರಪಥವೇ - ಅಲ್ಲಿ ಕಾಣುತ್ತಿದೆ ನೋಡಿ 
ಧನೂರಾಶಿಯ ಆಸುಪಾಸಿನಲ್ಲಿ ಇದರ ಸಾಂದ್ರತೆ ಅಧಿಕ 

- ಇಬ್ರಾಹಿವಂ* : ನಾನು ಕಾಣುತ್ತಿದ್ದೇನೆ, ಧನರಾಶಿಯಿಂದ ತೊಡಗಿ ಉತ್ತರಾ 
ಭಿಮುಖವಾಗಿ ಹರಿಯುತ್ತಿದೆ ಬೆಳಕಿನ ಮಸಕು ಲೇಪ, 

ರಾಮಾ : ಈ ಬೆಳಕಿನ ಹೊನಲೇ ಆಕಾಶಗಂಗೆ: 
ಸುಬ್ಬಯ್ಯ : ಇಳಿದು ಬಾ ತಾಯಿ ಇಳಿದು ಬಾ ! ಹರನ ಜಡೆಯಿಂದ. .. ” 

ರಾವರಾ : ಹೌದು, ನಮ್ಮ ಪೂರ್ವಜರು ಈ ದಕ್ಷಿಣೋತ್ತರೆ ಪ್ರಕಾಶಲೇಪನದಲ್ಲಿ 
ಆಕಾಶಗಂಗೆಯು ಅಥವಾ ದೇವಗಂಗೆಯ ಪ್ರವಾಹವನ್ನು ಕಲ್ಪಿಸಿಕೊಂಡರು . ವಿಷರಿ 
ಪಾದೋದ್ಭವೆ ದೇವಗಂಗೆ ಭಗೀರಥನ ಪ್ರಯತ್ನದ ಫಲವಾಗಿಉತ್ತರದಲ್ಲಿ ಧರೆಗಿಳಿದಳು . 
ಆಕೆಯ ವರಿಹಾರಭಸವನ್ನು ತಡೆಹಿಡಿಯಲು ಸಾಕ್ಷಾತ್ ಪರಶಿವ ತನ್ನ ಜಟೆಯನ್ನೇ ಅಡ್ಡಿ 
ಹಿಡಿಯಬೇಕಾಯಿತು. ಅಲ್ಲಿ ಪೂರ್ತಿ ಬಂಧಿತಳಾದ ಗಂಗೆಯನ್ನು , ಭಗೀರಥನ ಪ್ರಾರ್ಥನೆ 
ವರೆಗೆ, ಈಶ್ವರ ಹನಿಹನಿಯಾಗಿ ಕೆಳಕ್ಕೆ ಜಗಳಲರಿ ಬಿಟ್ಟ , ಹೀಗೆ ಹಿವರಾಲಯದ ನೆತ್ತಿ 


රූ 


ನೋಡೋಣು ಬಾರಾ ನಕ್ಷತ್ರ 


ವಿಜ ಅನ್ನು ಸುಲಿ 


మిధున 


ರ್ಪಮಂಡಲ 


& ಪು 


- 


Xಗ 8 


ತಿ 


ಚಿತ್ರ 39 , ಆಕಾಶಗಂಗೆಯ ಒಂದು ಹರವು 


ಯಲ್ಲಿ ಈಶ್ವರನ ವಂಡಿಯಲ್ಲಿ ಮರವುಟ್ಟು ಪಡೆದ ಗಂಗೆ ನೆಲದ ಮೇಲೆ ಹರಿದು ಸಾಗರ 
ತಳ ಸೇರಿ ಅಲ್ಲಿ ಸಗರಪುತ್ರರ ಭಸ್ಮಕ್ಕೆ ಮೋಕ್ಷಕರುಣಿಸಿದಳು. ಪೌರಾಣಿಕಕಲ್ಪನೆ ಹೀಗಿದೆ 

ಸುಬ್ರಹ್ಮಣ್ಯ : ಆಕಾಶಗಂಗೆಯ ಹಾದಿ ನೇರ ಇರುವ ಪುಂಜಗಳಾವುವು ? 

ರಾವಣಾ : ಕೆಲವು ನಕ್ಷತ್ರಪುಂಜಗಳಿವು- ತ್ರಿಶಂಕು , ಕಿನ್ನರ, ವೃಶ್ಚಿಕ, ಧನು 
ಗರುಡ, ರಾಜಹಂಸ, ಯುಧಿಷ್ಠಿರ, ದೌಪದಿ, ಕುಂತಿ, ಪಾರ್ಥ , ವಿಜಯಸಾರಥಿ, ವೃಷಭ 
ಎಂಥುನ, ಮಹಾವ್ಯಾಧ, ಲಘುಶ್ವಾನ. 

ರವಿ : ವಾಸ್ತವವಾಗಿ ಆಕಾಶಗಂಗೆ ಎಂದರೇನು ? 

ರಾವತಾ : ವಯೋಮಾನ, ವಿಕಾಸಹಂತ, ವರ್ತಮಾನಸ್ಥಿತಿ ಮತ್ತು ಭವಿಷ್ಯಗತಿ 
ಈ ಅನೇಕ ನಿಲವುಗಳಿಂದ ಪರೀಕ್ಷಿಸಿದಾಗ ಸೂರ್ಯ ಒಂದು ಸಾಧಾರಣ ಅಥವಾ 
ಮಾಧ್ಯಮದರ್ಜೆಯ ನಕ್ಷತ್ರ ಎಂದು ತಿಳಿಯುತ್ತದೆ.ಸೂರ್ಯನಿಗೆ ಹೋಲಿಸುವಾಗ ವಿವಿದ್ದ 
ಸ್ಥಿತಿಗತಿಗಳಲ್ಲಿರುವ ಸುಮಾರು 400 ಬಿಲಿಯನ್ ನಕ್ಷತ್ರಗಳನ್ನು ತೆಗೆದುಕೊಳ್ಳೋಣ 
. 


ವೃಶ್ಚಿಕದಂಶನಾನುಭವ 


4ರ ಬಲಕ್ಕೆ ಹನ್ನೊಂದು ಸೊನ್ನೆ ಬರೆದಾಗ ದೊರೆಯುವ ಬೃಹತ್ಸಂಖ್ಯೆ ಇದು. ಈ 
ನಕ್ಷತ್ರಗಳನ್ನು ಹಿಟ್ಟಿನ ಕಣಗಳಾಗಿಯೂ ಸಾಕಷ್ಟು ದೂಳು ಹಾಗೂ ಹೊಗೆಯ ಮಿಶ್ರಣ 
ವನ್ನು ಈ ಕಣಗಳ ಬಂಧಕವಾಗಿಯೂ ಉಪಯೋಗಿಸಿಕೊಂಡು ಬಲು ದೊಡ್ಡ ಉಬ್ಬು 


ಚಿತ್ರ 40, ಆಕಾಶಗಂಗೆಯ ಎರಡು ದೃಶ್ಯಗಳು , ಸೂರ್ಯನ ಸ್ಥಾನ ಗುರುತಿಸಿದೆ. 

ಮೇಲೆ : ಬದಿಯಿಂದ ನೋಡುವಾಗ ಕಾಣುವಂತೆ 

ಕೆಳಗೆ : ನೇರ ಮೇಲಿನಿಂದನೋಡುವಾಗ ಕಾಣುವಂತೆ 
ರೊಟ್ಟಿಯನ್ನು ತಳ್ಳೋಣ, ಇದು ಸಾಕಷ್ಟು ಲಂಬಿತವಾಗಿದೆಯೆಂದೂ ಭಾವಿಸೋಣ 
ಈ ಆಕಾಶರೊಟ್ಟಿ ನಡುವೆ ಉಬ್ಬಿದ್ದು ಬದಿಗಳಿಗೆ ಇಳಿದಂತೆ ತೀರ ಸಪುರವಾಗುತ್ತ ಬೃಹ 
ದಾಳಾರದ ಅಂಡದಂತಿರುವುದು , ಇದೊಂದು ಅಂಡಾಕೃತಿ, ಇದರ ಅತಿದೀರ್ಘ ವ್ಯಾಸದ 
ಉದ್ದ ಒಂದು ಲಕ್ಷ ಜ್ಯೋತಿರ್ವಷ್ರಗಳು . 

ರವಿ : ಅಂದರೆ ಬೆಳಕು ಇದರ ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ತೆರೆ 
ಛಲು ಒಂದು ಲಕ್ಷ ವರ್ಷ ತೆಗೆದುಕೊಳ್ಳುವುದೆಂದಾಯಿತು. 

ರಾವಣಾ : ಹೌದು, ರೊಟ್ಟಿಯ ಗರಿಷ್ಠ ದಪ್ಪ , ಅಂದರೆ ಉಬ್ಬಿದ ನಡುವಿನಲ್ಲಿ 
ಇದರ ದಪ್ಪ , 80 ಸಾವಿರಜ್ಯೋತಿರ್ವಷ್ರಗಳು . ತೆಳು ಅಂಚುಗಳಲ್ಲಿ ಇದು 20 ಸಾವಿರ 
ಜ್ಯೋತಿರ್ವಷ್ರಗಳಿಗೆ ಇಳಿಯುತ್ತದೆ. ಅಂದಹಾಗೆ ನಮ್ಮ ನಾಗರಿಕತೆಯ ಪ್ರಾಯ5000 
ವರ್ಷಗಳೆಂಬುದು ನೆನಪಿನಲ್ಲಿರಲಿ ! 

ಸುಬ್ರಹ್ಮಣ್ಯ : ಅಲ್ಲಿಗೇನಾಯಿತು ? ನಮ್ಮ ನಾಗರಿಕತೆಯ ಆರಂಭದಲ್ಲಿ ಬೆಳಕಿನ 
ಒಂದು ಸಂಜ್ಞೆಯನ್ನು ಆಕಾಶಗಂಗೆಯ ಅತಿ ದೀರ್ಘವ್ಯಾಸದ ನೇರ ರವಾನಿಸಿದ್ದರೆ ಅದು 
ಇಂದು ಆ ವ್ಯಾಸದ ಕೇವಲ 0 . 05 ಅಂಶವನ್ನು ಕ್ರಮಿಸಿರುತ್ತಿತ್ತು ? 


೧೧೮ 


ನೋಡೋಣು ಬಾರಾ ನಕ್ಷತ್ರ 


ರಾಮಾ : ಹೌದು - ಅಷ್ಟೆ , ಆಕಾಶಗಂಗೆಯಲ್ಲಿ ಸೂರ್ಯನ ಸ್ಥಾನ ಎಲ್ಲಿದೆ ? 
ತೀರ ಹೊರ ವಲಯದಲ್ಲಿದೆ. ಕೇಂದ್ರದಿಂದ 30 ಸಾವಿರ ಜ್ಯೋತಿರ್ವಷ್ರಗಳಷ್ಟು 
ದೂರದಲ್ಲಿ, ಆಕಾಶಗಂಗೆಯಲ್ಲಿ ಇಷ್ಟೊಂದು ನಕ್ಷತ್ರಗಳಿದ್ದರೂ ನಮ್ಮ ದೃಷ್ಟಿಯಿಂದ 
ಅನಂತ - ಇದರ ವ್ಯಾಪ್ತಿಯ ಅಗಾಧತೆಯ ಕಾರಣವಾಗಿ ಇದರೊಳಗೆ ಖಾಲಿ ಜಾಗವೆ 
ಜಾ , ನಕ್ಷತ್ರಗಳು ತೀರ ವಿರಳ ! ಹಾಗಿದ್ದರೂ ಆಕಾಶಗಂಗೆಯ ಬಿಡಿ ನಕ್ಷತ್ರಗಳ| 
ನಮಗೆ ಪ್ರಕಟವಾಗುತ್ತಿಲ್ಲ - ಅವು ನಮ್ಮಿಂದ ಅಷ್ಟು ಅಪಾರ ದೂರಗಳಲ್ಲಿ ಎಲ್ಲ ರ್ಕ 
ಗಳಲ್ಲಿಯೂ ಚೆಲ್ಲಿಹೋಗಿವೆ. ಮಹಾನಗರವೊಂದನ್ನು ಅತಿ ಎತ್ತರದಿಂದ ರಾತ್ರಿವೇ ! 
ನೋಡುತ್ತಿದ್ದೇವೆ ಎಂದು ಭಾವಿಸಿ , ಅಲ್ಲಿ ಹಲವು ಲಕ್ಷ ವಿದ್ಯುದ್ದೀಪಗಳಂ ದೂರದೂ 
ಹರಡಿಕೊಂಡಿದ್ದು ಬೆಳಗುತ್ತಿರಬಹುದು , ಆದರೂ ಆ ನಗರ ನವಂಗೆ ಕಾಣುವುದುಹೇಗೆ? 

ಸುಬ್ಬಯ್ಯ : ಬೆಳಕಿನ ದೊಡ್ಡದೊಂದು ಲೇಪವಾಗಿ, 

ರಾವರಾ : ಬಿಡಿ ದೀಪಗಳು ಎಂದೂ ಎಣಿಕೆಗೆ ದೊರೆಯುವುದಿಲ್ಲ . ಹೀಗಿದೆ ನಮ್ಮ 
ಮತ್ತು ಆಕಾಶಗಂಗೆಯ ಸಂಬಂಧ, ಆಕಾಶಗಂಗೆಯನ್ನು ನಾವು ಅದರೊಳಗಿದ್ದು ನೋಡ 
ತಿದ್ದೇವೆ - ಅದರ ಹೊರಗಿನಿಂದ ಅಲ್ಲ . ಸಾಗರದೊಳಗಿನ ಕ್ರಿವಿಂ ಸಾಗರವನ್ನು ನೋಡಿ 
ದಾಗ ಮೂಡುವ ಚಿತ್ರ ಸಾಗರದ ಹೊರಗಿನ ಕ್ರಿವಿಧಿ ಅದೇ ಸಾಗರವನ್ನು ನೋಡಿದಾಗ 
ಮೂಡುವ ಚಿತ್ರಕ್ಕಿಂತ ಭಿನ್ನವಲ್ಲವೆ ? ಹೀಗೆ ನಮ್ಮ ದೃಷ್ಟಿ ಸ್ಥಳೀಯ ಬಂಧಸಂಬಂಧಿ 
ಗಳಿಂದ ಸೀಮಿತಗೊಂಡಿದೆ. ಎಂದೇ ನವಂಗೆ ಆಕಾಶಗಂಗೆ ಬೆಳಕಿನ ವರಿಂದ ಹೊನಲಾನ 
ಗೋಚರವಾಗುತ್ತದೆ, 

- ಸುಬ್ರಹ್ಮಣ್ಯ : ಆಕಾಶಗಂಗೆ 400 ಬಿಲಿಯನ್ ನಕ್ಷತ್ರಗಳ ಸಮುದಾಯವೆಂದು 
ಹೇಳಿದಿರಿ, ಇದರ ಹೊರಗೇನಿದೆ ? 

ರಾವಶಾ : ಇಂಥ ನಕ್ಷತ್ರ ಸಮುದಾಯಗಳಿಗೆ ಬ್ರಹ್ಮಾಂಡಗಳೆಂದು ಹೆಸರು ಆಕಾಶ 
ಗಂಗೆಯನ್ನು ಸ್ಥಳೀಯ ಬ್ರಹ್ಮಾಂಡವೆಂದು ಹೇಳುವುದುಂಟು. ಪ್ರತಿಯೊಂದು 
ಬ್ರಹ್ಮಾಂಡವೂ ವಿಶ್ವವೆಂಬ ಮಹಾಸಾಗರದಲ್ಲಿ ಪ್ರತ್ಯೇಕದ್ವೀಪ. ಆದ್ದರಿಂದ ಬ್ರಹ್ಮಾಂC 
ವನ ದ್ವೀಪವಿಶ್ವವೆಂದು ಕೂಡ ನಿರೂಪಿಸುವುದುಂಟು. ವಿಶ್ವ ಸಾಗರದಲ್ಲಿ ಇಂಥ ದ್ವೀಪ 
ಗಳು ಎಷ್ಟು ಇವೆ ? ತಿಳಿಯದು. ನಮ್ಮ ಬ್ರಹ್ಮಾಂಡವಾದ ಆಕಾಶಗಂಗೆಯಿಂದ ನೆರ 
ಬ್ರಹ್ಮಾಂಡವಾದ M31ರ --- ಇದು ಆ ಬ್ರಹ್ಮಾಂಡದ ಹೆಸರು - ದೂರ 2 ,000, 000 
ಜ್ಯೋತಿರ್ವಷ್ರಗಳು, ಆಕಾಶಗಂಗೆಯ ಅತಿದೀರ್ಘ ವ್ಯಾಸದ 20 ವಂಡಿದೊಡ್ಡದು ಈ 
ಸಂಖ್ಯೆ ! . 
- ಸುಬ್ರಹ್ಮಣ್ಯ : ಇಂದು ಗೋಚರವಾಗಿರುವ ಅತಿದೂರದ ಬ್ರಹ್ಮಾಂಡದ ದೂರ? 

ರಾವರಾ : ಭೂಮಿಯಿಂದ ಅತಿ ದೂರದ ಕೈಸಾರಗಳ ದೂರ ಸುಮಾರ 
8ರಿಂದ 10 ಬಿಲಿಯನ್ ಜ್ಯೋತಿರ್ವಷ್ರಗಳು , 1ರ ಬಲಕ್ಕೆ ಒಂಬತ್ತು ಸೊನ್ನೆ ಬರೆದಾಗ 
ದೊರೆಯುವ ಸಂಖ್ಯೆ 1 ಬಿಲಿಯನ್, ಇಂದು ನಮಗೆ ತಿಳಿದಿರುವ ಬೃಹದ್ವಿಶ್ವದ ಗದ 
ಸಂವಠಾರು 10 ಬಿಲಿಯನ್ ಜ್ಯೋತಿರ್ವಷ್ರಗಳ ದೂರದಲ್ಲಿದೆ. ಇದರ ಅರ್ಥವೇನು ? 
ಭೂಮಿಯ ವಯಸ್ಸು 5 ಬಿಲಿಯನ್ ವರ್ಷಗಳೆಂದು ಗೊತ್ತಿದೆ. ವಿಶ್ವದ ಈ ಮಲ್ಲಿ 


ವೃಶ್ಚಿಕದಂಶನಾನುಭವ 


೧೯ 


ಯಲ್ಲಿ ಭೂಮಿಂ ಹೆಪ್ಪುಗಟ್ಟಲು ಇನ್ನೂ 5 ಬಿಲಿಯನ್ ವರ್ಷಗಳಿದ್ದಾಗೆ ವಿಶ್ವದ ಆ 
ಮಲೆಯಿಂದ ಒಂದು ಸಾರ್ ತನ್ನ ಬೆಳಕನ್ನು ಬೀರಿತಂ, ಅದು ಅಂದಿನಿಂದ ಇಂದಿನ 
ತನಕ ಸಂದ 10 ಬಿಲಿಯನ್ ವರ್ಷ ಪರ್ಯಂತ ಸೆಕೆಂಡಿಗೆ 300, 000 ಕಿಮೀ ವೇಗದಲ್ಲಿ 
ಧಾವಿಸಿ ಇಂದು ನಮ್ಮನ್ನು ತಲಪುತ್ತಿದೆ ! ಸಾಕ್ಷಾತ್ ಬೆಳಕಿನ ಮಹಾವೇಗವೂ ವಿಶ್ವದ 
ಬೃಹದ್ಯಾಪ್ತಿಯ ಮುಂದೆ ಬಸವನಹುಳುವಿನ ಅತಿನಿಧಾನಸರಿತವಾಗುತ್ತದೆ. 

, ಸುಬ್ರಹ್ಮಣ್ಯ : ಬ್ರಹ್ಮಾಂಡವನ್ನು ಒಂದು ಸಮುದಾಯವಾಗಿ ಹಿಡಿದಿಡುವುದು 
ಏನು ಅಥವಾ ಯಾವುದು ? 

- ರಾವರಾ : ಭೂಮಿಂಒಂದು ಗೋಳ, ಇದು ತನ್ನ ಸುತ್ತ ಆವರ್ತಿಸುತ್ತಿದೆ ಎಂದು 
ನಿಮಗೆಗೊತ್ತಿದೆ. 

ರವಿ : ಹೌದು. 

ರಾಮಾ : ಆವರ್ತನೆಯ ವೇಳೆ ಸಾಗರಗಳು ಹೊಳೆ ಕೆರೆಕುಂಟೆಗಳು ಮುಂತಾದ 
ನೀರಿನ ತಾಣಗಳು ಗೋಳದ ಕೆಳಭಾಗಕ್ಕೆ ಬರುವುದು ಸಹಜ. ಆಗ ಆ ' ಕೆಳ ಭಾಗದಲ್ಲಿ 
ರವ ಜಲಾಶಯಗಳ ನೀರು ಚೆಲ್ಲಿ ಹೋಗುವುದಿಲ್ಲವೇಕೆ ?' ಅಲ್ಲಿಯ ಜನ ಜಾನುವಾರ 
ಬಿದ್ದು ಹೋಗುವುದಿಲ್ಲವೇಕೆ ? ನಾವೂ ದಿನವಹಿ ಭೂಮಿಯ ಕೆಳಭಾಗಕ್ಕೆ ಬಂದೇ ಬರು 
ತೇವೆ. ನಮಗೆ ಇಂಥ ಅರಿವು ಎಂದೂ ಮೂಡಿಲ್ಲವಲ್ಲ ? ಕಾಲು ಮೇಲೆ ತಲೆ ಕೆಳಗಾಗಿ 
ನಿಂತಿದ್ದೇವೆಂಬ ಅನುಭವಕೂಡ ಬಂದಿಲ್ಲವಲ್ಲ ? ಏಕೆ ? 

- ಸುಬ್ರಹ್ಮಣ್ಯ : ಭೂಮಿಯ ಗುರುತ್ವಬಲ ಪ್ರತಿಯೊಂದನ್ನೂ ಭೂತಳಕ್ಕೆ ಬಿಗಿ 
ಹಿಡಿದಿಟ್ಟಿರುತ್ತದೆ ಎಂದು ಕೇಳಿದ್ದೇನೆ. 

ರಾವಶಾ : ಅದು ನಿಜ, ವಸ್ತು ಇರುವಲ್ಲಿ ಗುರುತ್ವವಿದೆ . ಪ್ರತಿಯೊಂದು ವಸ್ತುವೂ 
ಇತರ ಸಮಸ್ಯ ವಸ್ತುಗಳನ್ನೂ ತನ್ನ ಕೇಂದ್ರದೆಡೆಗೆ ಸೆಳೆಯುತ್ತದೆ. ತಾಯಿ - ವಗಳು 
ಅಪ್ಪಾಲೆ ತಿಪ್ಪಾಲೆ ಆಟ ಆಡುವುದನ್ನು ನೋಡಿ, ಅಥವಾ ಎರಡು ಬಣಗಳು ಹಗ್ಗ 
ಜಗ್ಗಾಟದಲ್ಲಿ ನಿರತವಾಗಿರುವುದನ್ನು ಗಮನಿಸಿ . ಈ ಉದಾಹರಣೆಗಳಲ್ಲಿ ಪ್ರತಿಯೊಂದು 
ಪಕ್ಷವೂ ಇನ್ನೊಂದು ಪಕ್ಷವನ್ನು ತನ್ನತ್ತ ಸೆಳೆಯುತ್ತದೆ - ತನ್ನ ತನ್ನ ಪ್ರಾಣಾನುಸಾರ , 
ಗುರುತ್ವಬಲವೂ ಹೀಗೆಯೇ , 

ಶೈನಿ : ಅಂದಮೇಲೆ ಭೂಮಿ ನಮ್ಮನ್ನೂ ನಾವು ಭೂಮಿಯನ್ನೂ ಪರಸ್ಪರ 
ಸೆಳೆಯಬೇಕು ? 
- ಇಬ್ರಾಹಿಮ್ : ಭೂಮಿ ಜಲಾಶಯವನ್ನೂ ಜಲಾಶಯ ಭೂವಿರಿಯನ್ನೂ 
ಪರಸ್ಪರ ಸೆಳೆಯಬೇಕು ? 

- ರಾಮರಾ : ಹೌದು, ಇಂಥ ಸೆಳೆತದಲ್ಲಿ ಯಾವುದರ ಬಲ ಮೇಲೆ ಆಗುತ್ತದೆ 
ಅದರ ಅಧೀನ ಉಳಿದ ವಸ್ತುಗಳು ಇರಬೇಕಾಗುತ್ತವೆ. 

- ಸುಬ್ರಹ್ಮಣ್ಯ : ಭೂಮಿಯ ಆಕರ್ಷಣಬಲ ನಮ್ಮ ಎಲ್ಲರ ಒಟ್ಟು ಆಕರ್ಷಣಬಲ 
ಕ್ಕಿಂತಲೂ ಜಾಸ್ತಿ , ಅದೇ ರೀತಿ ಅದು ಎಲ್ಲ ಜಲಾಶಯಗಳ ಒಟ್ಟು ಆಕರ್ಷಣಬಲ 
ಕ್ಕಿಂತಲೂ ಜಾಸ್ತಿ , ಆದ್ದರಿಂದ ಭೂಮಿಗೆ ಅಂಟಿಕೊಂಡು ನಾವು, ಜಲಾಶಯ ,,, 


೧೨೦ 

ನೋಡೋಣು ಬಾರಾ ನಕ್ಷತ್ರ 
- ರಾಮಾ : ಅತಿ ಚಟುವಟಿಕೆಯು ವಾಯಂಕಣಗಳು ಕೂಡ ಇರಬೇಕಾಗಿವೆ . ಇದೇ 
ಭ್ರಗುರುತ್ವಬಲ, ಸೂರ್ಯನ ಗುರುತ್ವಬಲ ಭೂವಿರಿಯದಕ್ಕಿಂತ ಅಧಿಕವಾಗಿರುವುದ 
ರಿಂದ ಭೂಮಿ ಸೂರ್ಯನ ಸುತ್ತ ಪರಿಭ್ರಮಿಸುತ್ತಿರಬೇಕಾಗಿದೆ . ಆಕಾಶಗಂಗೆಯಲ್ಲಿಯ 
400 ಬಿಲಿಯನ್ ನಕ್ಷತ್ರಗಳ ಸಾಮೂಹಿಕ ಗುರುತ್ವಬಲ ಒಂದು ತೆರನಾದ ಗುರಂತೂ 
ಸಾಗರವನ್ನು ನಿರ್ಮಿಸಿದೆ. ನಕ್ಷತ್ರಗಳು ಇದರೊಳಗೆ ತೇಲುತ್ತ ಸದಾ ಚಲನಶೀಲವಾಗಿ 
ರುವ ಬೆಂಡುಗಳಂ, ಗುರುತ್ವದ ಗಾಯನಕ್ಕೆ ನರ್ತಿಸುವ ಗಗನಕಲಾವಿದರು ? 

- ಸುಬ್ರಹ್ಮಣ್ಯ : ಅಂದಮೇಲೆ ಒಂದೊಂದು ಬ್ರಹ್ಮಾಂಡ ಒಂದೊಂದು ಗುರುತ್ವ 
ಸಾಗರ ? 

- ರಾಮಾ : ಹೌದು, ಇಲ್ಲಿಯ ಪ್ರತಿಯೊಂದು ಗುರಂತ್ಯಸಾಗರವೂಇತರ ಸಮಸ್ಯ 
ಗುರುತ್ವ ಸಾಗರಗಳನ್ನೂ ತನ್ನೆಡೆಗೆ ಆಕರ್ಷಿಸುತ್ತದೆ, ಮೊತ್ತದಲ್ಲಿ ವಿಶ್ವಗುರುತ್ವಸಾಗರ 
ಏರ್ಪ ಡಂತ್ಯದೆ. 

ಸುಬ್ರಹ್ಮಣ್ಯ : ಅದರೊಳಗೆ ತೇಲುವ ಮತ್ತು ಸದಾ ಚಲನಶೀಲವಾಗಿರುವ ಬೆಂಡರಿ 
ಗಳನ್ನು ಬ್ರಹ್ಮಾಂಡಗುರುತ್ವಸಾಗರಗಳು ಎನ್ನಬಹುದೇ ? 

ರಾವರಾ : ಹೌದು, 
- ಸುಬ್ರಹ್ಮಣ್ಯ : ಆದರೆ ಯಾವ ನಕ್ಷತ್ರವೂ ಚಲಿಸುವುದಿಲ್ಲ ಎಂದು ನೀವು ಹಿಂದೆ 
ಹೇಳಿದ್ದೀರಿ. ಈ ಕಾರಣವಾಗಿಯೇ ನಕ್ಷತ್ರಚಿತ್ರಗಳು ಸ್ಥಿರವಾಗಿವೆ ಎಂದೂ ವಿವರಿಸಿದ್ದೀರಿ. 
ನಮ್ಮ ವೀಕ್ಷಣೆಗಳಿಂದ ಇದು ಸ್ಥಿರಟ್ಟಿದೆ. ಈಗ ಹೇಳುತ್ತಿದ್ದೀರಿ ಎಲ್ಲವೂ ಗತಿಶೀಲ 
ವಾಗಿವೆ ಎಂದು ? ನನಗೆ ಗೊಂದಲವಾಗಿದೆ. 

ರಾವಣಾ : ವರಾನವನ ಆಯುರ್ಮಾನದ ದೃಷ್ಟಿಯಿಂದ ನಾಕ್ಷತ್ರಿಕ ಚಲನೆ 
ಯನ್ನು ಮತ್ತು ಚಲನೆಯ ಪರಿಣಾಮವನ್ನು ಅರಿಯಲು ಹಲವು ಸಾವಿರ ವರ್ಷಗಳು 
ಬೇಕು. ಉದಾಹರಣೆಗೆ , ಭೂಮಿಯಂತೆ ಆಕಾಶಗಂಗೆಯೂ ತನ್ನ ಸುತ್ತ ಆವರ್ತಿಸುತ್ತಿದೆ. 
ಭೂವಿಂಗೆ ಒಂದು ಆವರ್ತನೆಯ ಅವಧಿ 24 ಗಂಟೆಗಳ ಒಂದು ದಿವಸ, ಆಕಾಶಗಂಗೆಗೆ ಈ 
ಅವಧಿ 200 , 000,000 ವರ್ಷಗಳು. ಈ ಸುದೀರ್ಘಾವಧಿಗೆ ಬ್ರಹ್ಮಾಂಡವರ್ಷವೆಂದು 
ಹೆಸರು. ಇದರ ಅಂದಾಜಾಗಲು ಬ್ರಹ್ಮಾಂಡವರ್ಷವನ್ನು ನಮ್ಮ 1 ವರ್ಷಕ್ಕೆ ಸಮೀಕರಿ 
ಸೋಣ. ಆಗ ಒಬ್ಬ ವ್ಯಕ್ತಿಯ ಗರಿಷ್ಠ ಆಯುರ್ನಿರೀಕ್ಷೆ 100 ವರ್ಷಗಳು ಯಾವ 
ಸಂಖ್ಯೆಗೆ ಕುಸಿಯುವುದು ಗೊತ್ತೇ ? 

ಸುಬ್ರಹ್ಮಣ್ಯ : ಹೌದು ಸಾರ್ , ಕೇವಲ 16 ಸೆಕೆಂಡುಗಳು ! 
ರಾವಣಾ : 5 , 000 ವರ್ಷಗಳ ವ್ಯಾಪ್ತಿ ಇರುವ ನಾಗರಿಕತೆಯ ಇತಿಹಾಸ ? 
ಸುಬ್ರಹ್ಮಣ್ಯ : ಕೇವಲ 13 ಮಿನಿಟುಗಳು ! 

ರಾವಶಾ : ಆದ್ದರಿಂದ ವಿಶ್ವ ಕುರಿತಂತೆ ನಿಯಮ ಹೀಗಿದೆ : ಮಾನವ ವಕಾನಕಗಳ 
ದೃಷ್ಟಿಯಿಂದ ಅದು ಅಚರ , ವ್ಯತ್ಯಾಸರಹಿತ, ಶಾಶ್ವತ; ಆದರೆ ಬ್ರಹ್ಮಾಂಡಮಾನಕಗಳ 
ದೃಷ್ಟಿಯಿಂದ ಚರ, ವ್ಯತ್ಯಾಸಯುಕ್ತ ಮತ್ತು ಅಶಾಶ್ವತ ಹಲವು ಸಾವಿರ ಲಕ್ಷ ವರ್ಷ 
ಗಳ ಹಿಂದಿನ ನಕ್ಷತ್ರಚಿತ್ರಗಳನ್ನು ಇಂದಿನ ಅವೇ ಚಿತ್ರಗಳ ಜೊತೆಹೋಲಿಸಿ ಅವುಗಳಲ್ಲಿ 


ವೃಶ್ಚಿಕದಂಶನಾನುಭವ 


೧೨೧ 


- 109, ೧೧೦ 


ಚಿತ್ರ 41 , ಸಪ್ತರ್ಷಿಮಂಡಲದ ಮರು ವಿನ್ಯಾಸಗಳು 
ಮೇಲೆ : ಅಂದು 100 ,000 ವರ್ಷ ಭೂತಕಾಲದಲ್ಲಿ 
ನಡು : ಇಂದು, ವರ್ತಮಾನಕಾಲದಲ್ಲಿ 
ಕೆಳ : ಮುಂದು, 100 ,000 ವರ್ಷ ಭವಿಷ್ಯಕಾಲದಲ್ಲಿ 


ಕಂಡುಬರುವ ಅಲ್ಪ ವ್ಯತ್ಯಾಸಗಳನ್ನು ಗುರುತಿಸಲಾಗಿದೆ .ಈಗ ಮತ್ತೆ ಗೋಚರ ವಾಸ್ತ್ರ 
ವತೆಗೆ ಮರಳೋಣ, ಸ್ವಾತಿ ನಕ್ಷತ್ರವೆಲ್ಲಿದೆ ಇಬ್ರಾಹಿಮ್ ? 

ಇಬ್ರಾಹಿಮ್ : ಯಕಾಮೋತ್ತರದ ಎತ್ತರೆ ಏರಿದೆ . 

ರಾವಕಾ : ಸ್ವಾತಿ ಮತ್ತು ಧ್ರುವನಕ್ಷತ್ರ ಪಾದವಾಗಿರುವಂತೆ ಮತ್ತು ಪೂರ್ವ 
ಉತ್ತರಕ್ಕೆ ಶೃಂಗ ಇರುವಂತೆ ಒಂದು ಸಮಭುಜ ತ್ರಿಭುಜವನ್ನು ರಚಿಸೋಣ. ಈ 
ಕಾಲ್ಪನಿಕ ಶೃಂಗವೆಲ್ಲಿದೆ ಶೈನಿ ? 

ಶೈನಿ : ಕಾಲ್ಪನಿಕವಲ್ಲ ಸಾರ್ ! ಅಲ್ಲೊಂದು ಉಜ್ಜಲ ನಕ್ಷತ್ರ - ಲಂಬಕದ 
ಮರಿಯೋ ಸ್ನಾತೀಯ ಅವಳಿ - ಎಂಬಂತೆ ಕಣ್ಣು ಮಿಟುಕಿಸುತ್ತಿದೆ. 

ರಾಮಾ : ಭಲೇ ! ಈ ನೂತನ ನಕ್ಷತ್ರದ ಹೆಸರು ಅಭಿಜಿ , ಇದು ವೀಣಾ 
ಪುಂಜದ ಸದಸ್ಯತಾರೆ. ಈಗ ಪುನಃ ಎಚ್ಚರಿಕೆಯಂದ ನೋಡಿ, ಸ್ವಾತಿ - ಧ್ರುವನಕ್ಷತ್ರ 
ಅಭಿಜಿತ್ ಸಮಭುಜ ತ್ರಿಭುಜದ ಬಾಹಗಳನ್ನು ವಿವರಿಸು ಸುಬ್ಬಯ್ಯ ( ಚಿತ್ರ 33 ). 

ಸುಬ್ಬಯ್ಯ : ಪಶ್ಚಿವ ಬಾಹು ಸ್ವಾ - ಭುವನಕ್ಷತ್ರ ಜೋಡಣೆ, 
ರವಿ : ಉತ್ತರಬಾಹು ಧ್ರುವನಕ್ಷತ್ರ - ಅಭಿಜಿತ್ ಜೋಡಣೆ . 
ಇಬ್ರಾಹಿಮ್ : ದಕ್ಷಿಣ ಭಾಹು ಅಭಿಜಿತ್ - ಸ್ವಾತೀ ಜೋಡಣೆ 


೧೨೨ 


ನೋಡೋಣು ಬಾರಾ ನಕ್ಷತ್ರ 


ರಾವಣಾ : ಈ ಸಮಭಂಜಿ ತ್ರಿಭುಜಕ್ಕೆ ಗ್ರೀಷ್ಮತ್ರಿಭುಜವೆಂದು ಹೆಸರು. ಆ ಋತು 
ವಿನ ಮೊದಲ ಜಾವದಲ್ಲಿ ಇದು ನೆತ್ತಿ ಬಳಿ ಬಂದಿರುತ್ತದೆ. 

ಸುಬ್ಬಯ್ಯ : ಹೇಮಂತ ತ್ರಿಭುಜದ ಅವಳಿ ? 
ರಾವರಾ : ಅಂದ ಹಾಗೆ ಹೇಮಂತ ತ್ರಿಭುಜದ ಶೃಂಗಗಳು ಯಾವುವು ? 

ಸುಬ್ಬಯ್ಯ : ದಕ್ಷಿಣ ಶೃಂಗ ಲಂಬಕ, ಉತ್ತರೆ ಶೃಂಗ ಆದ್ರ್ರಾ, ಪೂರ್ವ ಶೃಂಗ 
ಪೂರ್ವಶ್ಯಾನ. 

ರಾವರಾ : ಈಗ ಕಾಣುತ್ತಿದೆಯೇ ? 
ರವಿ : ಇಲ್ಲ, ಹೇಮಂತಋತುವಿನಲ್ಲಿ ಕಾಣುತ್ತದೆ. 

ರಾವರಾ : ಹೀಗಿದೆನೋಡಿ ಬಾನ ಬರಹ . ಕಾಲದಿಂದ ವಾಸುವುದಿಲ್ಲ. ಆದರೂ 
ಕಾಲದೊಡನೆ ಸದಾ ಬದಲಾಗುತ್ತಿರುತ್ತದೆ. ಅತಿ ಪ್ರಾಚೀನ, ಆದರೂ ಚಿರೆನವೀನ, 


೧೧ ದಕ್ಷಿಣ ಕಿರೀಟ, ಗರುಡ, ಉತ್ತರ ಶಿಲುಬೆ 


ರಾವರಾ : ವೃಶ್ಚಿಕರಾಶಿಯ ಹಸ್ತ ನಕ್ಷತ್ರಗಳ ಚತುರ್ಭುಜವೂ ಎಲ್ಲಿವೆ ? 
ಶೈನಿ : ಯಶಾಮೋತ್ತರೆದ ಸನಿಹದಲ್ಲಿವೆ. 

ರಾವರಾ : ಹೌದು, ಚೇಳು ತನ್ನ ಮೀಸೆಗಳ ಅಥವಾ ಗ್ರಾಹಕತಂತುಗಳ ಇಕ್ಕುಳ 
ಹಿಡಿತದಿಂದ ಹಸ್ತಾ ಎಂಬ ಎರೆಯನ್ನು ಹಿಡಿಯಲು ಮುನ್ನುಗ್ಗುತ್ತಿದೆಯೋ ಎಂಬ 
ಭಾವನೆ ಮೂಡುತ್ತದೆ. ಧನರಾಶಿ ಮತ್ತು ಅಲ್ಲಿಂದ ತೊಡಗುವ ಆಕಾಶಗಂಗೆಯ 
ಹಾಸು ಇವನ್ನು ಈಗ ಕಳೆದ ತಿಂಗಳಿಗಿಂತ ಇನ್ನೂ ಸ್ಪಷ್ಟವಾಗಿ ನೋಡಬಹುದು . 

ಧನೂರಾಶಿಯ ಕೆಳ ಬಲಕ್ಕೆ , ಅಂದರೆ ಪೂರ್ವ - ದಕ್ಷಿಣಕ್ಕೆ , ಬೆಳಕಿನ ಏಳೆಂಟು ವಣಿ 
ಗಳನ್ನು ಕೊದು ರಚಿಸಿರುವ ವರಾಲೆ ಕಾಣುತ್ತದೆ. ಇದು ದಕ್ಷಿಣ ಕಿರೀಟ, ಇದನ್ನು 
ಸೂಡುವ ಅದೃಷ್ಟಶಾಲಿ ಯಾರು ಸುಬ್ಬಯ್ಯ ? 

ಸುಬ್ಬಯ್ಯ : ಪ್ರಾಯಶಃಮಲಾನಕ್ಷತ್ರಗಳಕೂಟ. 

ರಾವಣಾ : ಹೌದು, ಹಾಗೆತೋರುತ್ತದೆ ಅಲ್ಲಿಯ ವರಾಟ. ಅಂದ ಹಾಗೆವಲಾ 
ನಕ್ಷತ್ರಗಳ ಕೂಟ ಎಲ್ಲಿದೆ ರವಿ ? 

ರವಿ : ವೃಶ್ಚಿಕದ ಕೊಂಡಿಯಲ್ಲಿ. 

ರಾವರಾ : ಇನ್ನೂ ಪೂರ್ವಕ್ಕೆ ಸರಿದರೆ - ನಾವೀಗ ಪೂರ್ವಾಕಾಶದ ಚಡಾವನ್ನು 
ನೋಡುತ್ತಿದ್ದೇವೆ- ವಾರು ಸವಿಕೀಪ ನಕ್ಷತ್ರಗಳು ರಚಿಸುವ ಅಡ್ಡಗೀಟು ಕಾಣುತ್ತದೆ. 
ವಂಹಾವ್ಯಾಧದ ಮೇಖಲೆಯ ನೆನಪು ಸುಳಿಯುತ್ತದೆ, ಆದರೆ ಮಹಾವ್ಯಾಧವೀಗ 
ಗತವೈಭವ , ಆ ಉಜ್ಜಲತೆ ಇವುಗಳಿಗಿಲ್ಲ . ಇವುಗಳ ಪೈಕಿ ನಡುವಿನದು - ಮೇಖಲಾ 
ಕೇಂದ್ರಕ್ಕೆ ಸಂವಾದಿಯಾದದ್ದು - ಶ್ರವಣ, ಉಳಿದೆರಡು ನಕ್ಷತ್ರಗಳಿಗಿಂತ ಇದರ ಪ್ರಕಾಶ 
ಕೊಂಚ ಜಾಸ್ತಿ . ಈ ವಲಯ ಗರುಡಪುಂಜ, 


೧೨೩ 


ದಕ್ಷಿಣ ಕಿರೀಟ, ಗರುಡ, ಉತ್ತರ ಶಿಲುಬೆ 


- ಮಯೂರ| 


ಡಿ ಕಾ . 


/ 


* ದಕ್ಷಿಣ 


ಉ 
ಗೆ 
ಗ 
ಧರ 


ಚಿತ್ರ 42 , ದಕ್ಷಿಣಕಿರೀಟದ ಮಣಿಗಳು ಧನೂರಾಶಿಯ ದಕ್ಷಿಣಕ್ಕಿವೆ (ನೋಡಿ ಚಿತ್ರ 38 ) 


ಇರುಳು ಸ್ವಲ್ಪ ಏರಲಿ, ಇಲ್ಲವೇ ಮುಂದಿನ ತಿಂಗಳ ರಾತ್ರಿಯ ಮೊದಲ ಜಾವವೂ 
ಆಗಬಹುದು. ಆಗ ನಕುಲ ಪೂರ್ವಾಕಾಶದಲ್ಲಿ ಕ್ರಮೇಣ ಮೇಲೆ ನುಸುಳುತ್ತಿರುವುದು . 
ಗರುಡ ಮತ್ತು ನಕುಲಪುಂಜಗಳ ನಡುವೆ ಚಿಕ್ಕ ವಶಾವಿನಕಾಯಿ ಅಥವಾ ಚಿಪ್ಪು ಸಹಿತ 


ನೋಡೋಣು ಬಾರಾ ನಕ್ಷತ್ರ 


ಯುಧಿಷ್ಠಿರ 


- ಸ 


ಯೋ 


ಧ 
ನ 


-ಆಡುಸಾಕ್ಷಿ 


* * ಅಭಿಜಿ 


ವೀಟ್‌ 


ಚಿತ್ರ 43 , ಗರುಡ, ಧನಿಷ್ಟಾ 


ವಾದಗೋಡಂಬಿಚಿತ್ರ ನೆನಪಿಗೆ ತರುವ ಐದಾರು ನಕ್ಷತ್ರಗಳ ಒಂದು ಗುಂಪು ಇದೆ, ಇದು 
ಧನಿಷ್ಠಾ , ಗ್ರೀಷ್ಮತ್ರಿಭುಜವೆಲ್ಲಿದೆ ಇಬ್ರಾಹಿಮ್ ? 

ಇಬ್ರಾಹಿಮ್ : ಧ್ರುವನಕ್ಷತ್ರ - ಸ್ವಾತಿ - ಅಭಿಜಿತ್ ರಚಿಸುವ ತ್ರಿಭುಜವಿದು. 
ನೆತ್ತಿಯ ವಲಯದಲ್ಲಿ ವಿಜೃಂಭಿಸುತ್ತಿದೆ. 


ದಕ್ಷಿಣ ಕಿರೀಟ, ಗರುಡ, ಉತ್ತರ ಶಿಲುಬೆ 


೧೨೫ 


ರಾವಣಾ : ಧನಿಷ್ಟಾದ ಗೇರು ಅಥವಾ ಗೋಡಂಬಿ ಆಕಾರವೂ ಶ್ರವಣ, ಮತ್ತು 
ಅಭಿಜಿತ್ ನಕ್ಷತ್ರಗಳೂ ಸೇರಿ ಇನ್ನೊಂದು ತ್ರಿಭುಜ ರಚಿಸುತ್ತವೆ. ಇದರಲ್ಲಿ ಪೂರ್ವಶೃಂಗ 
ಧನಿಷ್ಕಾ , ದಕ್ಷಿಣ ಶೃಂಗ ಶ್ರವಣ ಮತ್ತು ಪಶ್ಚಿಮ ಶೃಂಗ ಅಭಿಜಿತ್ , 

ಸುಬ್ರಹ್ಮಣ್ಯ : ದಕ್ಷಿಣಕಿರೀಟಪುಂಜ ತೋರಿಸಿದಿರಿ , ಅಂದಮೇಲೆಉತ್ತರಕಿರೀಟ 
ಪುಂಜವಿದೆಯೇ ? ಅದೇ ರೀತಿ ದಕ್ಷಿಣಶಿಲುಬೆ ನೋಡಿದ್ದೇವೆ: ಕ್ರಿಶಂಕುಪುಂಜ. 
ಹಾಗಾದರೆ ಉತ್ತರಶಿಲುಬೆ ಇದೆಯೇ ? 

ರಾಮಾ: ಸ್ವಾತಿ ನಕ್ಷತ್ರವನ್ನು ಗಮನಿಸಿ, ಅದು ಎಲ್ಲಿದೆ ರವಿ ?? 

ರವಿ : ಸದ್ಯ ನೇಗಿಲಿನ ಆಕಾರ ತಳೆದಿರುವ ಸಪ್ತರ್ಷಿಮಂಡಲದ ವಕ್ರರೇಖೆಯನ್ನು 
ಪೂರ್ವ- ದಕ್ಷಿಣಕ್ಕೆ ವಿಸ್ಕರಿಸಿದರೆ ಸ್ವಾತಿ - ಚಿತ್ತಾ - ಹಸ್ತಾ ತಲಪುತ್ತೇವೆ. ಸ್ವಾತೀನಕ್ಷತ್ರ 
ಪಶ್ಚಿವರಾಜಾಶದಲ್ಲಿದೆ. 

ರಾವರಾ : ಇದರ ಉತ್ತರ- ಪೂರ್ವಕ್ಕೆ ಬೆಳಕಿನ ಆರು ಪಟ್ಟ ಕಿಡಿಗಳು ಕಿಕ್ಕಿರಿದು 
ಸಂದಣಿಸಿವೆ , ಈ ವಲಯದಲ್ಲಿ ದೃಷ್ಟಿ ಕೇಂದ್ರೀಕರಿಸಿ ಸ್ವಲ್ಪ ಕಲ್ಪನೆ ಹರಿಸಬೇಕು. ಇದೇ 
ಉತ್ತರಕಿರೀಟ, ಈ ಪುಂಜದ ಪೂರ್ವಕ್ಕೆ ಇರುವ ಅಸ್ಪಷ್ಟ ವಲಯ ಭೀಮಪುಂಜ, 
ಉತ್ತರಕಿರೀಟವನ್ನು ಭೀಮಪುಂಜ ಧರಿಸಿದರೆಂದು ಭಾವಿಸಬಹುದು ( ಚಿತ್ರ 33 , 37) . 

ಈಗ ಪೂರ್ವ- ಉತ್ತರ ಆಕಾಶವನ್ನು ಹೊಸ ನಕ್ಷತ್ರಚಿತ್ರಗಳಿಗಾಗಿಶೋಧಿಸಿ, ಅಲ್ಲಿ 
ಗಮನಾರ್ಹವಾದ ಆಕೃತಿ ಏನಿದೆ ಶೈನಿ ? 

ಶೈನಿ : ಇಂಗ್ಲಿಷಿನ T - ಅಕ್ಷರವನ್ನು ಸೂಚಿಸುವ ನಾಲ್ಕು ನಕ್ಷತ್ರಗಳ ಗುಂಪನ 
ನೋಡುತ್ತಿದ್ದೇನೆ. 
- ಸುಬ್ಬಯ್ಯ : T - ಅಕ್ಷರದ ಕೊಂಬಿನ ಅಥವಾ ಅಡ್ಡಗೀಟಿನ ಉದ್ದ ನೀತಿಗೀಟಿನ 
ಅಂದರೆ ಬಾಲದ ಉದ್ದದ ಎರಡರಷ್ಟಿದೆ. 

ರಾವರಾ : ಇನ್ನಷ್ಟು ಏಕಾಗ್ರತೆಯಿಂದ ಈ ವಲಯವನ್ನು ಗಮನಿಸಬೇಕು. ಆಗ 
ಅಕ್ಷರದ ನೀಟಗೀಟಿನ, ಆಂದರೆ ಬಾಲದ, ವಿಸ್ತರಣೆ ಕಾಣುತ್ತದೆ. ಒಟ್ಟು ಚಿತ್ರವೀಗ 
ಶಿಲುಬೆ. ಇದೇ ಉತ್ತರ ಶಿಲುಬೆ, ಕೊಂಬಿನ ಮರು ನಕ್ಷತ್ರಗಳು ಪೂರ್ವ- ಉತ್ತರ 
ದಿಂದ ಪಶ್ಚಿಮ - ದಕ್ಷಿಣಕ್ಕೆ ಚಾಚಿಕೊಂಡಿವೆ. 
- ಸುಬ್ರಹ್ಮಣ್ಯ : ಬಾಲದ ಸುವರಾರು ಐದು ನಕ್ಷತ್ರಗಳು ಪಶ್ಚಿವರಿ -ಉತ್ತರದಿಂದ 
ಪರ್ವ- ದಕ್ಷಿಣಕ್ಕೆ ಹರಡಿಕೊಂಡಿವೆ ?? 
- ಕಾವರಾ : ಹೌದು, ಈ ಪೈಕಿ ಅತ್ಯುಜ್ಜಲವಾದದ್ದು ಪಶ್ಚಿಮ -ಉತ್ತರದ ಕೊನೆ 
ಬಿಂದುವಿನಲ್ಲಿದೆ. ಇದು ಹಂಸಾಕ್ಷಿ. ಪುಂಜದ ಹೆಸರು ರಾಜಹಂಸ ( ಚಿತ್ರ 43 ) , ಪಶ್ಚಿಮ 
ಉತ್ತರದಿಶೆಗೆ ಈ ಹಕ್ಕಿ ಹಾರುತ್ತಿರುವ ಚಿತ್ರವನ್ನು ಕಲ್ಪನೆ ಇಲ್ಲಿ ಕಂಡರಿಸಿದೆ. ಧನಿಷ್ಠಾ 
ನಕ್ಷತ್ರದ ಉತ್ತರಕ್ಕೆ ಹಂಸಾಕ್ಷಿ ಇದೆ ; ಪಶ್ಚಿಮಕ್ಕೆ ಶ್ರವಣ ಇದೆ . ದಕ್ಷಿಣಕ್ಕೆ ? 

ಸುಬ್ರಹ್ಮಣ್ಯ : ಹಂಸಾಕ್ಷಿಯನ್ನು ಹೋಲುವ ಇನ್ನೊಂದು ನಕ್ಷತ್ರವಿದೆ, 

ರಾವಣಾ : ಇದು ಮೀನರಾಶಿಯ ಸದಸ್ಯತಾರೆ. ಇದರ ಹೆಸರು ವಿನಾಕ್ಷಿ 
( ಚಿತ್ರ 3 ), ಇಲ್ಲಿಯತನಕ ಎಷ್ಟು ರಾಶಿಗಳನ್ನು ಕ್ರಮಿಸಿದ್ದಾಯಿತು ರವಿ ? 


ನೋಡೋಣು ಬಾರಾ ನಕ್ಷತ್ರ 


A 


ಮ 


ಕೈ 


ಆ 


ಚಿತ್ರ 44, ಧನು, ಗರುಡ, ಧನಿಷ್ಠಾ 
ರವಿ : ಮೇಷದಿಂದ ಧನುವಿನವರೆಗೆ ಒಂಬತ್ತು ರಾಶಿಗಳು ವಂುಗಿದಿವೆ . 

ರಾವರಾ : ವರಿರಿಂದಿನವು ಮಕರ , ಕುಂಭ ಮತ್ತು ಮೀನ. ಆದರೆ ಇವನು ಖಚಿತ 
ವಾಗಿ ಗುರಿಹಿಡಿದು ತೋರಿಸಲು ನೆರವಾಗುವಂಥ ನಕ್ಷತ್ರಚಿತ್ರಗಳು ಆಕಾಶದಲ್ಲಿ ಕಾಣು 
ವುದಿಲ್ಲ . ಧನರಾಶಿ ನೋಡಿದ್ದೀರಿ, ನೋಡುತ್ತಿದ್ದೀರಿ, ನಕಲವಿನ್ನೇನು ಮಾಡಲಿದೆ: 


೧೨೭ 


ದಕ್ಷಿಣ ಕಿರೀಟ, ಗರುಡ, ಉತ್ತರೆ ಶಿಲುಬೆ 


ಇದು ಮೀನರಾಶಿಯ ವಲಯದಲ್ಲಿದೆ. ಧನುವಿನಿಂದ ನಕುಲದೆಡೆಗೆ, ಪೂರ್ವ-ಉತ್ತರದಿಶೆಗೆ, 
ದೃಷ್ಟಿ ಹಾಯಿಸಬೇಕು. ಈ ಹಾದಿಯಲ್ಲಿ ಮಕರ, ಕುಂಭೆ ಹಾಗೂ ಮೀನ ಇವೆ . 
ಇಲ್ಲಿಗೆ ಬರಿಗಣ್ಣಿನಿಂದನೋಡಬಹುದಾದ ನಕ್ಷತ್ರ ಪುಂಜಗಳನ್ನೂ ಪ್ರಮುಖತಾರೆಗಳನ್ನೂ 
ಪರಿಚಯಿಸಿಕೊಂಡದ್ದಾಯಿತು. ಚಂದ್ರನ ಇಪ್ಪತ್ತೇಳು ನೆಲೆಗಳಾದ ಇಪ್ಪತ್ತೇಳು ತಾರೆ 
ಯರ ಪೈಕಿ ನಾವು ಗುರುತಿಸಿರುವವು ಯಾವುವು ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ಅಶ್ವಿನೀ , ಭರಣೀ , ಕೃತಿಕೆ, ರೋಹಿಣಿ,... 
ರವಿ : ಮೃಗಶಿರಾ, ಆದ್ರ್ರಾ , ಪುನರ್ವಸು,... 
ಶೈನಿ : ಮಘಾ, ಹುಬ್ಬಾ , 
ಸುಬ್ಬಯ್ಯ : ಹಸ್ತಾ , ಚಿತ್ರಾ , ಸ್ವಾತೀ ,.... 
ಇಬ್ರಾಹಿವರ್‌ : ಅನೂರಾಧ, ಜೈಷ್ಯಾ , ಮಲಾ,... 
ಸುಬ್ರಹ್ಮಣ್ಯ : ಪೂರ್ವಾಷಾಢಾ, ಉತ್ತರಾಷಾಢಾ, ಶ್ರವಣ ,... 
ರವಿ : ಧನಿಷ್ಠಾ , ಪೂರ್ವಾಭಾದ್ರಾ , ಉತ್ತರಾಭಾದ್ರಾ , 

ರಾವರಾ : ಗೋಚರೆ ನಕ್ಷತ್ರಗಳನ್ನು ಅವುಗಳ ಪ್ರಕಾಶಾನುಸಾರ ಅಳವಡಿಸೋಣ. 
ಆಗ ಮೊದಲ ಮಣೆ ಯಾವುದಕ್ಕೆ ಸಲ್ಲುತ್ತದೆ ? 

ಶೈನಿ : ಲುಬ್ಬಕಕ್ಕೆ , ಮುಂದಿನದು ಅಗಸ್ಯ . 

ರಾವಣಾ : ಹೀಗೆ ಒಂದನೆಯ ಮತ್ತು ಎರಡನೆಯ ಮಣೆಗಳು ಭರ್ತಿ ಆದವು. 
ಈ ನಕ್ಷತ್ರಗಳನ್ನು ನೀವು ನೋಡಿಯೂ ಇದ್ದೀರಿ. ನೀವು ನೋಡಿ ಗುರುತಿಸಿರುವ 
ಇನ್ನೂ ಕೆಲವು ನಕ್ಷತ್ರಗಳ ಹೆಸರುಗಳನ್ನು ಈಗ ಹೇಳುತ್ತೇನೆ, ಮಾರನೆಯದು ಕಿನ್ನರ 
ಪಾದ, 

ಸುಬ್ರಹ್ಮಣ್ಯ : ಇದು ತ್ರಿಶಂಕರಪುಂಜದ ಪೂರ್ವಕ್ಕೆ ಹಿಡಿದಿರುವ ಎರಡು 
ಉಜ್ಜಲ ತಾರೆಗಳ ಪೈಕಿ ಪೂರ್ವ ದಿಶೆಗಿರುವ ನಕ್ಷತ್ರವಲ್ಲವೇ ? 

ರಾವಣಾ : ಹೌದು, ನಾಲ್ಕನೆಯದು ಸ್ವಾತೀ , ಐದನೆಯಂದಂ ಅಭಿಜಿತ್ , 
ರವಿ ; ಗ್ರೀಷ್ಮತ್ರಿಭುಜದ ಎರಡು ಶೃಂಗಗಳಿವು. 

ರಾವರಾ : ಭಲೆ ! ಆರನೆಯದು ಬ್ರಹ್ಮಹೃದಯ , ಏಳನೆಯದು ವ್ಯಾಧವೃಷ : 
ಎಂಟನೆಯದು ಪೂರ್ವಶ್ಯಾನ, 

ಶೈನಿ : ವಂಹಾವ್ಯಾಧದ ಉತ್ತರಕ್ಕಿರುವ ವಿಜಯಸಾರಥಿಯಲ್ಲಿಯಂ ಉಜ್ವಲ 
ತಾರೆ ಬ್ರಹ್ಮಹೃದಯ , 
- ಸುಬ್ಬಯ್ಯ : ಮಹಾವ್ಯಾಧದ ಪಶ್ಚಿಮ - ದಕ್ಷಿಣ ಶೃಂಗ ವ್ಯಾಧಪೃಷ್ಟ , ಈ 
ಪುಂಜದ ಪೂರ್ವಕ್ಕೆ ಲಘುಶ್ವಾನ ಪುಂಜದ ಎರಡು ನಕ್ಷತ್ರಗಳಿವೆ - ಇವು ರೂಪಿಸುವ 
ಸರಳ ರೇಖೆಯ ಇವುಗಳಿಂದ ಉತ್ತರಕ್ಕೆ ಇರುವ ಎರಡು ಪುನರ್ವಸು ನಕ್ಷತ್ರಗಳು 
ರಚಿಸುವ ಸರಳ ರೇಖೆಯ ಸವರಿ ಮತ್ತು ಸವಶಾಂತರವಾಗಿವೆ . ಈ ಪೈಕಿ ಉಜ್ಜಲತರ 
ವಾದದ್ದು ಪೂರ್ವಶ್ಯಾನ, 


೧೨೫ 

ನೋಡೋಣು ಬಾರಾ ನಕ್ಷತ್ರ 
ರಾಮರಾ : ವೈತರಣೀವಂಖ, ಆದ್ರ್ರಾ ಮತ್ತು ಕಿನ್ನರಷಾರ್ಷ್ಠ ನಕ್ಷತ್ರಗಳಿಗೆ 
ಮುಂದಿನ ಮಣೆಗಳು, 

ಸುಬ್ರಹ್ಮಣ್ಯ ; ಅಂದರೆ ಅನುಕ್ರಮವಾಗಿ ಒಂಬತ್ತು , ಹತ್ತು ಮತ್ತು 
ಹನ್ನೊಂದನೆಯ ಸ್ಥಾನಗಳು, ಲುಬ್ದಕ- ಅಗಸ್ಯ ರೇಖೆಗೆ ಅಗಸ್ತ್ರದಲ್ಲಿ ಲಂಬವಳೆದು 
ಪಶ್ಚಿಮಕ್ಕೆ ಅಷ್ಟೇ ದೂರ ವಿಸ್ತರಿಸಿದಾಗ ವೈತರಿಣೀಮುಖ ದೊರೆಯುತ್ತದೆ, ಇದು 
ದಕ್ಷಿಣಾಕಾಶದಲ್ಲಿದೆ, 

ರವಿ : ವಂಹಾವ್ಯಾಧಪುಂಜದ ಪೂರ್ವ-ಉತ್ತರ ಶೃಂಗ ಆದ್ರ್ರಾ, ಇದೊಂದು 
ಕೆಂಪನಕ್ಷತ್ರ , ಕ್ರಿಶಂಕರಪುಂಜದ ಒಟ್ಟಿಗೆ ಇರುವ ಜ್ವಲ ತಾರೆಯೇ ಕಿನ್ನರಪಾರ್ಪ್ಲಿ , 

ರಾವರಾ : ಶ್ರವಣ, ರೋಹಿಣಿ, ತ್ರಿಶಂಕುಶಿರ , ಜೇಷ್ಠಾ, ಚಿತ್ತಾ ಅನುಕ್ರಮ 
ವಾಗಿ ಹನ್ನೆರಡರಿಂದ ಹದಿನಾರರ ವರೆಗಿನ ಸ್ಥಾನಗಳನ್ನು ಪಡೆಯ೦ತ್ತವೆ. 
, ಇಬ್ರಾಹಿವರ್‌ : ಶ್ರವಣವನ್ನು ಈಗನೋಡುತ್ತಿದ್ದೇವೆ. ಚೇಳಿನ ಕೊಂಡಿಯಾ 
ಪೂರ್ವ -ಉತ್ತರಕ್ಕಿರುವ ವರಂ ತಾಲೆಗಳ ಸರಳರೇಖೆಯಲ್ಲಿ ನಡುವಿನದಂ, ವೃಷಭ 
ರಾಶಿಯ V - ಅಕ್ಷರದಲ್ಲಿ ಎದ್ದು ಕಾಣುವ ಕೆಂಪು ನಕ್ಷತ್ರ ರೋಹಿಣಿ, 

ಶೈನಿ : ದಕ್ಷಿಣ ಶಿಲುಬೆಯಲ್ಲಿ ಕೆಳಗಿನ, ಅಂದರೆ ದಕ್ಷಿಣ ದಿಶೆಯ , ನಕ್ಷತ್ರಿಶಂಕರಿ 
ಶಿರೆ, ಇನ್ನು ಜೇಷ್ಠಾ ? ಚೇಳಿನ ವಕ್ಷಸ್ಥಳದಲ್ಲಿರುವ ಕೆಂಪು ನಕ್ಷತ್ರ , 

ಸುಬ್ಬಯ್ಯ : ಸಪ್ತರ್ಷಿಮಂಡಲದ ವಕ್ರರೇಖೆಯನ್ನು ದಕ್ಷಿಣಕ್ಕೆ ಸರಾಗವಾಗಿ 
ವೃದ್ಧಿಸಿದರೆ ಸ್ವಾತೀ ಮೊದಲು , ಚಿತ್ಯಾ ಬಳಿಕ ಎದುರಾಗುತ್ತವೆ. ವರವಿಂದೆ ಹಸ್ತಾ 
ನಕ್ಷತ್ರಗಳು ರಚಿಸುವ ಚತುರ್ಭುಜದಲ್ಲಿ ನಿಲ್ಲುತ್ತೇವೆ. 

ರಾವರಾ : ಹದಿನೇಳರಿಂದ ಇಪ್ಪತ್ತೊಂದನೆಯ ವರೆಗಿನ ಸ್ಥಾನಗಳನ್ನು ಅಲಂಕರಿ 
ಸಂವ ನಕ್ಷತ್ರಗಳಿದ್ದ ಪ್ರನವ೯ಸದ್ವಿತೀಯ , ಮೀನಾಕ್ಷಿ, ಹಂಸ , ತ್ರಿಶಂಕುಪಾದ 
ವಂತ ವಘ . ಇವನ್ನು ನೀವು ಅನುಕ್ರಮವಾಗಿ ವಿಂಥನ, ಎ೦ನ, ರಾಜಹಂಸ , 
ತ್ರಿಶಂಕು ಮತ್ತು ಸಿಂಹ ಇಂಜಗಳಲ್ಲಿ ನೋಡಿದ್ದೀರಿ. ಹೀಗೆ ನಕ್ಷತ್ರ ಸಭೆಯಲ್ಲಿ ಆಗ್ರ 
ತಾಂಬೂಲ ಕಾರಿಗೆ ಎಂಬ ಪ್ರಶ್ನೆಗೆ ವಿವಾದಾತೀತವಾದ ನೇರಉತ್ತರ ದೊರೆಯುತ್ತದೆ; 

ಸುಬ್ರಹ್ಮಣ್ಯ : ಎಲ್ಲ ನಕ್ಷತ್ರಗಳಿಗೂ ಹೆಸರು ಕೊಡಲಾಗಿದೆಯೇ ? 

ರಾವಣಾ : ಎಲ್ಲಿ ಎಂದರೇನು ? ಬರಿಗಣ್ಣಿಗೆ ಕಾಣುವವೇ ಸುವರಾರು 6000 . 
ಇನ್ನು ದೂರದರ್ಶಕದಿಂದ ನೋಡಿದರೆ , ಉಪಕರಣದ ಸಾಮರ್ಥ್ಯ ಅನುಸರಿಸಿ, ಈ 
ಸಂಖ್ಯೆ ಹಲವು ಸಾವಿರ ವಂಡಿ ಏರುತ್ತದೆ, ಸ್ಥಳೀಯ ಬ್ರಹ್ಮಾಂಡವಾದ ಆಕಾಶಗಂಗೆ 
ಯೊಂದರಲ್ಲೇ .. 

ಸುಬ್ರಹ್ಮಣ್ಯ : 400 ಬಿಲಿಯನ್ ನಕ್ಷತ್ರಗಳಿವೆ. 

ರಾವರಾ : ಬ್ರಹ್ಮಾಂಡಿಗಳ ಸಂಖ್ಯೆ ಎಷ್ಟೆಂದು ತಿಳಿದಿಲ್ಲ. ಆದ್ದರಿಂದ ಎಲ್ಲ ನಕ್ಷತ್ರ 
7ಗಳಿಗೆ ಹೆಸರು ಕೊಡುವುದು ಅಸಾಧ್ಯ ಸಾಹಸ, ಅದರ ಅವಶ್ಯಕತೆಯೂ ಇಲ್ಲ. ಈಗ 
ಬೇರೇನಾದರೂ ಸಂದೇಹ ಇದೆಯೇ ? 

ಸುಬ್ರಹ್ಮಣ್ಯ : ಗ್ರಹಣಗಳ ಬಗ್ಗೆ ಏನೂ ಹೇಳಲಿಲ್ಲವಲ್ಲ ? 


ದಕ್ಷಿಣ ಕಿರೀಟ, ಗರುಡ, ಉತ್ತರ ಶಿಲುಬೆ 


- ರಾವಣಾ : ಸರಿ, ಈಗ ವಿವರಿಸುತ್ತೇವೆ. ಸೂರ್ಯನ ವಾರ್ಷಿಕ ಕಕ್ಷೆ ಮತ್ತು 
ಚಂದ್ರನ ವಕಾಸಿಕ ಕಕ್ಷೆ ಕುರಿತು ಹಿಂದೆ ಹೇಳಿದ್ದೇನೆ. ಈಗ ಅವುಗಳ ಬಗ್ಗೆ ಸ್ವಲ್ಪ ಹೆಚ್ಚು 
ವರಾಹಿತಿ ತಿಳಿಯೋಣ, ಈ ಕಕ್ಷೆಗಳ ಹೆಸರುಗಳೇನು ಶೈನಿ ? 

ಶೈನಿ : ಸೂರ್ಯನ ಕಕ್ಷೆ ಕ್ರಾಂತಿವೃತ್ಯ , ಚಂದ್ರನದು ಚಾಂದ್ರಕಕ್ಷೆ. 

ರಾವಣಾ : ಸೂರ್ಯ ಮತ್ತು ಚಂದ್ರ ತಮ್ಮ ತಮ್ಮ ಕಕ್ಷೆಗಳ ಮೇಲೆ ಪಶ್ಚಿವರಿ ~ 
ಪೂರ್ವ ದಿಶೆಯಲ್ಲಿ ವಿವಿಧ ವೇಗಗಳಿಂದ ಚಲಿಸುತ್ತವೆಂಬುದು ನೆನಪಿನಲ್ಲಿರಲಿ , ನಮ್ಮ 
ವಕಾವಲೀ ಗೋಳಪ್ರತಿರೂಪದಲ್ಲಿ ಈ ದಿಶೆಗಳನ್ನು .. . 


ಇಂತಿ 


ಚಿತ್ರ 45, ವೀ ವೀಕ್ಷಕ, ರಾ - ರಾಹು, ಕೇ -ಕೇತು, ಉದ್ಭು - ಉತ್ತರ ಧ್ರುವ 
ಸುಬ್ಬಯ್ಯ : ಅಪ್ರದಕ್ಷಿಣ ದಿಶೆಯಿಲದ ಸೂಚಿಸುತ್ತೇವೆ, 

ರಾವಣ : ಉಭಯ ಕಕ್ಷೆಗಳ ಕೇಂದ್ರದಲ್ಲಿ ನಾವು ಇದ್ದೇನೆ = ವೀಕ್ಷಕನ ನೆಲೆ. 
180 ಅಗಲದ ರಾಶಿ ಚಕ್ರದ ಸವರಿದ್ವಿಭಾಜಕವೃತ್ತವೇ ಕ್ರಾಂತಿವೃತ್ಯವೆಂದರಿ ಹಿಂದೆ 
ತಿಳಿಸಿದ್ದೇನೆ. ಚಂದ್ರಕಕ್ಷೆಯ ತಲ ಕ್ರಾಂತಿವೃತ್ತದ ತಲಕ್ಕೆ ಅತ್ಯಲ್ಪವಾಗಿ ವರಾಲಿ 
ಕೊಂಡಿದೆ : ಕೇವಲ 507'. ವಿಷುವದ್ಯತ್ವಕ್ಕೆ ಕ್ರಾಂತಿವೃತ್ತದ ಬಾಗು ಎಷರಿ ? 

ಕವಿ : 23°27', 

ರಾವರಾ : ಕ್ರಾಂತಿವೃತ್ತಕ್ಕೆ ಚಾಂದ್ರಕಕ್ಷೆಯಂ ಬಾಗು ಇದರ ನಾಲ್ಕನೆಯ ಒಂದು 
ಅಂಶಕ್ಕಿಂತಲೂ ಕಡಿಮೆ ಇದೆ. ಹೀಗಾಗಿ ಸ್ಕೂಲ ಗಣನೆಗಳನ್ನು ವರಾಡಬೇಕಾದಾಗ 
ಉದಾಹರಣೆಗೆ ಚಂದ್ರನ ಕಲೆಗಳ ಬಗ್ಗೆ ವರಾಹಿತಿ ಪಡೆಯಬೇಕಾದಾಗ – ಚಾಂದ್ರಕಕ್ಷೆ 
ಯಂನ್ನು ಕಾಂತಿವೃತ್ಯವೆಂದೇ ಪರಿಗಣಿಸುವುದು ವಾಡಿಕೆ. ಆದರೆ ಗ್ರಹಣದ ಸಂದರ್ಭ 
ದಲ್ಲಿ ಪರಿಸ್ಥಿತಿ ತುಂಬ ಸೂಕ್ಷ್ಮವಾಗುತ್ತದೆ. ಏಕೆ ಹೇಳು ಸುಬ್ರಹ್ಮಣ್ಯ ? 
- ಸುಬ್ರಹ್ಮಣ್ಯ : ಚಾಂದ್ರಕಕ್ಷೆ ಮತ್ತು ಕ್ರಾಂತಿವೃತ್ತ ಒಂದೇ ಆಗಿದ್ದರೆ ಪ್ರತಿ 
ಅವರಾವಾಸ್ಯೆಯಂದು ಸೂರ್ಯಗ್ರಹಣವೂ ಪ್ರತಿ ಹುಣ್ಣಿಮೆಯಂದು ಚಂದ್ರಗ್ರಹಣವೂ 
ಸಂಭವಿಸುತ್ತಿದವು. ವಾಸ್ತವವಾಗಿ ಹೀಗಾಗುತ್ತಿಲ್ಲ. 


೧೩೦ 


ನೋಡೋಣು ಬಾರಾ ನಕ್ಷತ್ರ 


ರಾಮಾ : ಕ್ರಾಂತಿವೃತ್ಯ ಮತ್ತು ಚಾಂದ್ರಕಕ್ಷೆ ಎರಡು ಬಿಂದುಗಳಲ್ಲಿ ಸಂಧಿಸು 
ಇವೆ. ಖಗೋಳವನ್ನು ಕುರಿತಂತೆ ಕ್ರಾಂತಿವೃತ್ತಕ್ಕೆ ಎರಡು ಮಗ್ಗುಲುಗಳಿವೆ : ಒಂದು 
ಮಗ್ಗುಲಿನಲ್ಲಿ ಧ್ರುವನಕ್ಷತ್ರವಿದೆ, ಇನ್ನೊಂದು ಮಗ್ಗುಲಿನಲ್ಲಿ ಧ್ರುವನಕ್ಷತ್ರವಿಲ್ಲ : ಚಂದ್ರ 
ತನ್ನ ಕಕ್ಷೆಯಲ್ಲಿ ಸಾಗುವಾಗ - ಇದರ ದಿಶೆ ಪಶ್ಚಿವರಿ - ಪೂರ್ವ ಎಂಬುದು ನೆನಪಿರಲಿ, 
ಗೋಳಪ್ರತಿರೂಪದಲ್ಲಿ ಇದು ಅಪ್ರದಕ್ಷಿಣ ದಿಶೆ - ಕ್ರಾಂತಿವೃತ್ಯವನ್ನು ಧ್ರುವನಕ್ಷತ್ರ 
ವಿರದ ಮಗ್ಗುಲಿನಿಂದ ಧ್ರುವನಕ್ಷತ್ರವಿರುವ ಮಗ್ಗುಲಿಗೆ ಎಲ್ಲಿ ದಾಟುವುದೋ ಆ 
ಬಿಂದುವಿಗೆ ರಾಹುವೆಂದು ಹೆಸರು, 

ಸುಬ್ರಹ್ಮಣ್ಯ : ಅಂದ ಮೇಲೆ ಇನ್ನೊಂದು ಬಿಂದುವಿನಲ್ಲಿ ಚಂದ್ರ ಕ್ರಾಂತಿ 
ವೃತ್ತವನ್ನು ಧವನಕ್ಷತ್ರಪಾರ್ಶ್ವದಿಂದ ಧ್ರುವನಕ್ಷತ್ರರಹಿತಪಾರ್ಶ್ವಕ್ಕೆ ದಾಟುತ್ತದೆ 
ಎಂದಾಯಿತು? 

ರಾವರಾ : ಹೌದು. ಈ ಬಿಂದುವಿಗೆ.. 
ಸುಬ್ಬಯ್ಯ : ಕೇತುವೆಂದು ಹೆಸರು ! 

ರಾವಣಾ : ಭಲೆ ಸುಬ್ಬಯ್ಯ ! ರಾಹು, ಕೇತುಗಳನ್ನು ಒಟ್ಟಾಗಿ ಪಾತಬಿಂದುಗ 
ಳೆಂದು ಕರೆಯುತ್ತೇವೆ. 

ಸುಬ್ರಹ್ಮಣ್ಯ : ವಿಷುವದ್ಭಂದಗಳ ಹಾಗೆ ? 

ರಾಮಾ : ಹೌದು. ಆದರೆ ಪಾತಬಿಂದುಗಳು ವಿಷುವದ್ಬಂದುಗಳಿಗಿಂತ ಬೇರೆ 
ಯುವು. ಈಗ ಈ ಗೋಳಪ್ರತಿರೂಪವನ್ನು ನೋಡಿ, ಕೇಂದ್ರದಲ್ಲಿ ವೀಕ್ಷಕನಿದ್ದಾನೆ, 
ಕ್ರಾಂತಿವೃತ್ತದಲ್ಲಿ ಸೂರ್ಯನೂ ಚಾಂದ್ರಕಕ್ಷೆಯಲ್ಲಿ ಚಂದ್ರನೂ ಅಪ್ರದಕ್ಷಿಣದಿಶೆಯಲ್ಲಿ 
ಸಾಗುತ್ತಿವೆ. ಒಂದು ಸುತ್ತು ವಾಂಗಿಸಲು ಚಂದ್ರನಿಗೆ ಬೇಕಾಗುವ ಅವಧಿ ಸುವರಾರು 
27. 32 ದಿವಸಗಳು, ಸೂರ್ಯ ನಿಗೆ ಸುಮಾರು 365 .24 ದಿವಸಗಳು, ಅರ್ಥವೇನು 
ಇಬ್ರಾಹಿಮ್ ? 

ಇಬ್ರಾಹಿವರ್‌ : ಚಂದ್ರನ ಕಕ್ಷಾವೇಗಸೂರ್ಯನ ಕಕ್ಷಾವೇಗದ ಸುಮಾರು 13 
ಮಡಿ ಇದೆ, 

ರಾವಕಾ : ಎಂದೇ ಒಂದು ವರ್ಷದಲ್ಲಿ ಚಂದ್ರ ಸೂರ್ಯನನ್ನು ಹದಿಮೂರು ಸಲ 
ಹಿಂದೆ ಹಾಕಿ ಮುಂದೆ ಹೋಗಿರುತ್ತದೆ. ಈಗ ನಿಮ್ಮ ಕಲ್ಪನೆಯನ್ನು ಆಕಾಶಕ್ಕೆ 
ವಿಸ್ತರಿಸಬೇಕು. ನಾವು ಕೇಂದ್ರದಲ್ಲಿ ನೆಲಸಿದ್ದೇವೆ. ಸೂರ್ಯ ಮತ್ತು ಚಂದ್ರ ನಮ್ಮ 
ಸುತ್ತ, ಭಿನ್ನ ಕಕ್ಷೆಗಳಲ್ಲಿ ಸುತ್ತುತ್ತಿವೆ. ಇವುಗಳ ತ್ರಿಜ್ಯಗಳೆಷ್ಟು ಗೊತ್ತೇ ? ಭೂವಿರಿ 
ಸೂರ್ಯ ಅಂತರ ಭೂವಿರಿ - ಚಂದ್ರ ಅಂತರದ ಸುವಕಾರು 390 ಮುಡಿ ಇದೆ. ಆದರೂ 
ಖಗೋಳದ ಮಹಾಗಾತ್ರದಿಂದಾಗಿ ನಮಗೆ ಚಾಂದ್ರಕಕ್ಷೆಯೂ ಕ್ರಾಂತಿವೃತ್ಯವೂ ರಾಹು 
ಮತ್ತು ಕೇತು ಬಿಂದುಗಳಲ್ಲಿ ಸಂಧಿಸುವಂತೆ ಭಾಸವಾಗುತ್ತದೆ. ರಾಹು- ವೀಕ್ಷಕ -ಕೇತು 
ಖಗೋಳದ ಒಂದು ವ್ಯಾಸ, ಅಂದರೆ ಈ ವರಂ ಬಿಂದುಗಳು ಒಂದೇ ಸರಳ ರೇಖೆಯ 
ಮೇಲಿವೆ. 

ಒಂದು ನಿರ್ದಿಷ್ಟ ವರಿಹೂರ್ತದಲ್ಲಿ ಸೂರ್ಯ ಮತ್ತು ಚಂದ್ರ ರಾಹುಬಂದಂ 


020 


ದಕ್ಷಿಣ ಕಿರೀಟ, ಗರುಡ, ಉತ್ತರ ಶಿಲುಬೆ 


ಚಂದRಕಣ 


ಸೂರ್ಯಗ್ರಹಣ 


ಚಂದ್ರ, 


ಸೂಯ೯೬ರಣಗಳು 


ಚಂದ್ರೆನವಳು 


ಭೂಮಿಯ ನೆರಳು 


ಚಿತ್ರ 46. ಗ್ರಹಣದ ಜ್ಯಾಮಿತಿ, ಸೂರ್ಯ, ಚಂದ್ರ , ಭೂಮಿ ಏಕರೇಖಾಸ್ಥತೆ ಸೂರ್ಯ 
* ಗ್ರಹಣ, ಸೂರ್ಯ, ಭೂಮಿ ಚಂದ್ರ ಏಕರೇಖಾಸ್ಥತೆ ಚಂದ್ರಗ್ರಹಣ 


ವಿನಲ್ಲಿ ಸಂಗವಿರಿಸಿದ್ದು ಅಲ್ಲಿಂದ ತಮ್ಮ ತವರಿ ಕಕ್ಷೆಗಳಲ್ಲಿ ಓಟತೊಡಗಲಿ , ಆ ಮುಹೂರ್ತ 
ಕ್ಕಿಂತ ಅದೇ ವಂುನ್ನ ನಮ್ಮ ಅನುಭವವೇನು ? 

ಸುಬ್ಬಯ್ಯ : ಸೂರ್ಯಬಿಂಬಕ್ಕೆ ಚಂದ್ರಬಿಂಬ ಅಡ್ಡ ನಿಂತಿರುತ್ತದೆ, ಆದ್ದರಿಂದ 
ಸೂರ್ಯಗ್ರಹಣ ? 

ರಾವಣಾ : ಹೌದು, ತರುವಾಯದ ದಿನಗಳಲ್ಲಿ ಏನಾಗುವುದು ಗೊತ್ತೇ ? 
ವೀಕ್ಷಕ -ಸೂರ್ಯ - ಚಂದ್ರ ಸರಳರೇಖೆಯಾಗಿ ಉಳಿಯರಿರಿವುದಿಲ್ಲ. ಬದಲಿಸಿ , ನಿರಂತರ 
ಬದಲಾವಣೆಯಲ್ಲಿರುವ ಒಂದು ತ್ರಿಭುಜವಾಗಿರುತ್ತದೆ. ಚಂದ್ರನಿಗೂ ಭೂವಿಗೂ 
ಬೆಳಕು ಕೊಡುವ ಆಕರ ಸೂರ್ಯನೇ ಆಗಿರುವುದರಿಂದ ಚಂದ್ರನ ನೆರಳು ಸೂರ್ಯ 
- ಚಂದ್ರ ರೇಖೆಯನು ವಿಸ್ತರಿಸಿದ ದಿಶೆಗೂ ಭೂಮಿಯ ನೆರಳು ಸೂರ್ಯ- ಭೂವಿರಿ 
ರೇಖೆಯನ್ನು ವಿಸ್ತರಿಸಿದ ದಿಶೆಗೂ ಚಾಚಿಕೊಂಡಿರುತ್ತವೆ, ಇದರ ಅರ್ಥವೇನು ? 
* ರವಿ : ಚಂದ್ರನ ನೆರಳು ಭೂಮಿಯ ಮೇಲಾಗಲೀ ಭೂವಿಯ ನೆರಳು 
ಚಂದ್ರನಮೇಲಾಗಲೀ ಬೀಳುವುದಿಲ್ಲ, 

ರಾಮಾ : ಎಂದೇ ಆ ದಿನಗಳಲ್ಲಿ ಗ್ರಹಣ ಸಂಭವಿಸುವುದಿಲ್ಲ. ಸೂರ್ಯಚಂದ್ರರ 
ನಿರಂತರ ಪರ್ಯಟನೆಯಲ್ಲಿ ಯಾವುದೇ ಒಂದು ಕಾಯ ರಾಹುವಿನಲ್ಲಿರುವಾಗ 
ಇನ್ನೊಂದು ಕಾಯ ಕೇತುವಿನಲ್ಲಿರುವುದು ಸಾಧ್ಯ . ಆಗ ಏನಾಗುತ್ತದೆ ? 

ಶೈನಿ : ಭೂಮಿಯ ನೆರಳಿನೊಳಗೆ ಚಂದ್ರ ವಂಳಂಗಿರುತ್ತದೆ. ಇಂದು ಚಂದ್ರ 
ಗ್ರಹಣ ? 

ರಾವರಾ : ಹೌದು. 

ಸುಬ್ರಹ್ಮಣ್ಯ : ಆದ್ದರಿಂದ ಸೂರ್ಯಚಂದ್ರರು ಹಿಂದೇ ಪಾತಬಿಂದುವಿನಲ್ಲಿ 
ಸಂಗಮಿಸಿರುವಾಗ ಸೂರ್ಯಗ್ರಹಣವೂ ವಿರುದ್ಧ ಪಾತಬಿಂದುಗಳಲ್ಲಿ ಹಂಚಿಹೋಗಿರು 
ವಾಗ ಚಂದ್ರಗ್ರಹಣವೂ ಸಂಭವಿಸುತ್ತವೆ, 

ರಾವತಾ : ನಿಜ. ಇಂಥ ಸಂದರ್ಭಗಳು, ಅಂದರೆ ವೀಕ್ಷಕ - ಚಂದ್ರ -ಸೂರ್ಯ ಇಲ್ಲವೇ 
ಸೂರ್ಯ- ವೀಕ್ಷಕ - ಚಂದ್ರ ಒಂದೇ ಗೆರೆಯಂ ವರೀಲೆ ಇರುವಂಥವು, ಅತ್ಯಂತ ಅನುಕೂಲ 


೧೩೨ 


ನೋಡೋಣು ಬಾರಾ ನಕ್ಷತ್ರ 


ವಾದವು. ಆ ವೇಳೆ ಸಂಭವಿಸುವ ಗ್ರಹಣ ಪೂರ್ಣಿ ಅಥವಾ ಕಂಕಣ ಸೂರ್ಯಗ್ರಹಣ, 
ಇಲ್ಲವೇ ಪೂರ್ಣ ಚಂದ್ರಗ್ರಹಣ, ಸೂರ್ಯ ಯಾವುದೇ ಪಾತಬಿಂದುವಿನ ತೀರ ಸನಿಹ 
ದಲ್ಲಿರುವ ಸಂದರ್ಭ ಊಹಿಸಿಕೊಳ್ಳಿ. ಆಗ ಚಂದ್ರನೂ ಅಲ್ಲೇ ಸುಳಿಯುತ್ತಿದ್ದರೆ ಏನಾ 
ದೀತು ? ಕಕ್ಷೆಗಳ ನಡುವಿನ ಬಾಗು ಅತ್ಯಲ್ಪವೆಂಬುದು ನೆನಪಿನಲ್ಲಿರಲಿ . 

ಇಬ್ರಾಹಿಮ್ : ಸೂರ್ಯಬಿಂಬದ ಒಂದು ಅಂಶ ಮರೆಯಾಗುವ ಸಾಧ್ಯತೆ 
ಉಂಟರಿ ?” 

ಕಾಮಾ : ಹೌದು, ಇದು ಪಾರ್ಶ್ವ ಸೂರ್ಯಗ್ರಹಣ.ಮೇಲಿನಂತಲ್ಲದೇ ಸೂರ್ಯ 
ಯಾವುದೇ ಪಾತಬಿಂದುವಿನ ತೀರ ಹತ್ತಿರವಿರುವಾಗ ಚಂದ್ರ ಎದುರು ಪಾತಬಿಂದುವಿನ 
ಬಳಿ ಸುಳಿಯುತ್ತಿದ್ದರೆ ಏನಾದೀತು ? 

ಶೈನಿ : ಚಂದ್ರಬಿಂಬದ ಅಲ್ಪಭಾಗ ಮರೆಯಲಾದೀತು ? 
ರಾವರಾ : ನಿಜ. ಇದು ಪಾರ್ಶ್ವ ಚಂದ್ರಗ್ರಹಣ 

ರವಿ : ಕಂಕಣ ಸೂರ್ಯಗ್ರಹಣವೆಂದಿರಿ : ಹಾಗೆಂದರೇನು ? ಕಂಕಣ ಚಂದ್ರಗ್ರಹಣ 
ವನ್ನಲಿಲ್ಲ ಏಕೆ ? 

ರಾವರಾ : 25 ಪೈಸೆ ಬಿಲ್ಲೆಯನ್ನು ಹುಣ್ಣಿಮೆ ಚಂದ್ರಬಿಂಬಕ್ಕೆ ಅಡ್ಡ ಹಿಡಿದು 
ನೋಡಿ, ಕಣ್ಣು - ಬಿಲ್ಲೆ ಅಂತರವನ್ನು ತೀರ ಕಡಿವೆಂ ವಕಾಡಿದಾಗ ಬಿಲ್ಲೆ ಪೂರ್ತಿಬಿಂಬ 
ವನ್ನು ವ್ಯಾಪಿಸುತ್ತದೆ. ಇದು ಪೂರ್ಣ ಚಂದ್ರಗ್ರಹಣ . ಕಣ್ಮು - ಬಿಲ್ಲೆ ಅಂತರವನ್ನು ಕೊಂಚ 
ಕೊಂಚವಾಗಿ ಜಾಸ್ತಿ ವರಾಡಿ ಬಿಲ್ಲೆಯ ಅಂಚಿನ ಸುತ್ತ ಚಂದ್ರ ಉಂಗುರದಂತೆ ಹೊಳೆ 
ಯಂಕಂವಂತೆ ಅಳವಡಿಸಬೇಕು. ಇದು ಕಂಕಣ ಚಂದ್ರಗ್ರಹಣ, ಬಿಲ್ಲೆಯನ್ನು ತುಸು 
ಬದಿಗೆ ಸರಿಸಿದಾಗ ಚಂದ್ರಬಿಂಬ ಆಂಶಿಕವಾಗಿ ಮರೆಯಾಗುತ್ತದೆ. ಇದು ಪಾರ್ಶ್ವಚಂದ್ರ 
ಗ್ರಹಣ, ಈ ಮೂರು ವಿದ್ಯಮಾನಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುವುದು 
ಯಾವುದು ? 

- ಸುಬ್ರಹ್ಮಣ್ಯ : ನೋಡುವ ಕಣ್ಣು ಮತ್ತು ಅಡ್ಡ ಬರುವ ವಸ್ತು ಇವೆರಡರ ನಡು 
ವಿನ ಅಂತರ , 

ರಾಮಾ : ಈಗ ಕಲ್ಪನೆಯನ್ನು ಆಕಾಶಕ್ಕೆ ವಿಸ್ತರಿಸೋಣ. ಸೂರ್ಯನ ಅಗಾಧ 
ಗಾತ್ರ ಆದರೆ ಅಪಾರ ದೂರ, ಮತ್ತು ಚಂದ್ರನ ಅತ್ಯಲ್ಪ ಗಾತ್ರ ಆದರೆ ಅತಿಸಾಮೀಪ್ಯ 
ಈ ಕಾರಣಗಳ ಸಂಯುಕ್ತ ಫಲವಾಗಿ ಸೂರ್ಯಗ್ರಹಣದಲ್ಲಿ ಪೂರ್ಣ, ಕಂಕಣ ಅಥವಾ 
ಪಾರ್ಶ್ವ ಎಂಬ ವರೂರು ಬಗೆಗಳೂ ಸಾಧ್ಯ , ಭೂವಿರಿಯ ಅಗಾಧ ಗಾತ್ರ ಮತ್ತು 
ಚಂದ್ರನ ಅತಿಸಾವಿರೀವ್ಯ ಈ ಕಾರಣಗಳಿಂದಾಗಿ ಚಂದ್ರಗ್ರಹಣದಲ್ಲಿ ಕಂಕಣಬಗೆ ಎಂದೂ 
ಸಂಭವಿಸದು , ಉಳಿದೆರಡು ಬಗೆಗಳು ಮಾತ್ರ ಸಾಧ್ಯ . ಅಂತಿಮವಾಗಿ ಗ್ರಹಣವೆಂದರೆ 
ನೆರಳು ಬೆಳಕಂಗಳ ಹಿಡಿವಾಟ 

ಸುಬ್ರಹ್ಮಣ್ಯ : ಗ್ರಹಣಕಾಲದಲ್ಲಿ ರಾಹು ಅಥವಾ ಕೇತು ಎಂಬ ರಾಕ್ಷಸ 
ಸೂರ್ಯನನ್ನೂ ಚಂದ್ರನನ್ನೂ ನುಂಗುವರೆಂದು ಜನ ಇಂದಿಗೂ ನಂಬುವರೆಲ್ಲ, ಇದರ 
ಹಿನ್ನೆಲೆ ಏನು ? 


ದಕ್ಷಿಣ ಕಿರೀಟ, ಗರುಡ, ಉತ್ತರ ಸಿಲುಬೆ 


೧೩೩ 


ಹಿತ ದೃಷ್ಟಿಯ 


? ಯಾದವರ 
ಕ್ಷೀರಸಾಗಿ 


ರಾಮಾ : ಸೂರ್ಯಚಂದ್ರರು ತನಗೆ ಬೆಳಕುನೀಡಲು ದೇವರಿಂದ ನಿಯುಕ್ತರಾದ 
ಗಗನದೀಪಗಳೆಂದು ಆದಿವರಾನವ ಭಾವಿಸಿದ್ದ , ಇಂದಿನಂತೆ ಅಂದು ಕೂಡ ಹಗಲಿರುಳು 
ಗಳ ಮುನ್ನಡ, ಚಂದ್ರನ ಕಲೆಗಳಲ್ಲಿಯರಿ ಏರಿಳಿತ ಎಲ್ಲವೂ ಕ್ರಮಪ್ರಕಾರ ಜರಗುತ್ತಿದ್ದುವು 
ಯಾವುದೇ ವಿದ್ಯವರಾನ ನಿರ್ದಿಷ್ಟ ಪ್ರರೂಪಾನುಸಾರ ದೀರ್ಘಕಾಲ ಸಂಭವಿಸುತ್ತಿದ್ದರೆ, 
ವರಾನವನ ದೃಷ್ಟಿಯಿಂದ , ಅದೊಂದು ಮಾಮೂಲು ಅಥವಾ ಸಹಜ ಘಟನೆ ಎನ್ನಿಸಿ 
ಕೊಳ್ಳುತ್ತದೆ. ಅದರ ಬಗ್ಗೆ ಆತ ಯೋಚನೆಯನ್ನೇ ಮಾಡುವುದಿಲ್ಲ. ಆದರೆ ಅದರಲ್ಲೇ 
ನಾದರೂ ವ್ಯತ್ಯಾಸ ಕಂಡುಬಂದರೆ ಆಗ ಆತ ಎಚ್ಚೆತ್ತು ಹೀಗೇಕೆ ಎಂದು ಚಿಂತಿಸುತ್ತಾನೆ. 
ಸೂರ್ಯ ಚಂದ್ರರ ಅಖಂಡ ಮತ್ತು ವ್ಯತ್ಯಾಸರಹಿತ ಚಲನವಲನಗಳಲ್ಲಿ ಗ್ರಹಣಗಳರಿ 
ವಿರಳ ಹಾಗೂ ವಿಚಿತ್ರ ಘಟನೆಗಳಾಗಿ ಮೈದಳೆಯುತ್ತಿದ್ದುವು. ಆದಿವರಾನವನ ಅತಿ 
ಸೀಮಿತ ದೃಷ್ಟಿಯಲ್ಲಿ ಇವು ದೇವರ ಕೋಪದ ಪ್ರತ್ಯಕ್ಷ ಪ್ರಕಟಣೆಗಳೆಂದಿತ್ತು ; 

ರವಿ : ಕೋಪವೇಕೆ ? ಯಾರಮೇಲೆ ? 

ರಾವಕಾ : ನಮ್ಮ ಪುರಾಣಗಳ ಪ್ರಕಾರ ಕ್ಷೀರಸಾಗರವಂಥನದಿಂದ ಉದ್ಭವಿಸಿದ 
ಅಮೃತವನ್ನು ವಿಷ್ಣುವಿನ ವಕಾಯಾರೂಪಸಿಯರಾದ ಮೋಹಿನಿ ಅಸುರರಿಂದ ಉಪಾಯ 
ವಾಗಿ ಕಸಿದು ಸುರರಿಗೆ ಹಂಚುತ್ತಿದ್ದಳು, ಮನುಷ್ಯರುಂಡವೂ ಸರ್ಪವುಂಡವೂ ಇದ್ದ 
ಸಿಂಹಿಕಾಸೂನವೆಂಬ ಅಸುರ ಅದೇ ವೇಳೆ ವೇಷ ಮರೆಸಿ ಸಂರರ ಜೊತೆ ಬೆರೆತು ತನ್ನ 
ಹಸುಗೆ ಕದಿಯಲು ಹೊಂಚುತ್ತಿದ್ದ , ಸುರವೃಂದದ ಪ್ರಮುಖ ಸದಸ್ಯರಾದ ರವಿ ಮತ್ತು 
ಶಶಿ ಈ ಮೋಸವನ್ನು ಮೋಹಿನಿಗೆ ಅರುಹಿದರು , ಆದರೆ ಅಷ್ಟರಲ್ಲೇ ಸಿಂಹಿಕಾಸೂನು 
ಅಮೃತವನ್ನು ಮೋಹಿನಿಯಿಂದ ಪಡೆದು ತನ್ನ ಬಾಯಿಗೆ ಎರೆದುಕೊಂಡಾಗಿತ್ತು . ಅದು 
ಕೊರಳಿನಿಂದ ಉದರಕ್ಕೆ ಸ್ರವಿಸುತ್ತಿದ್ದಂತೆಯೇ ಮೋಹಿನಿ ಸುದರ್ಶನಚಕ್ರ ಪ್ರಯೋಗಿಸಿ 
ಆತನ ಶಿರಚ್ಛೇದ ವರಾಡಿದಳು . ಆದರೆ ಪೀಯೂಷಸೇವನೆಯ ಫಲವಾಗಿ ಆ ರುಂಡ 
ಮುಂಡಗಳಿಗೆ ಆಗಲೇ ಅಮ್ಮತತ್ವ ಪ್ರಾಪ್ತವಾಗಿತ್ತು . ಸಿಂಹಿಕಾಸೂನುವಿನ ರುಂಡವೇ 
ರಾಹು, ಮರಿಂಡವೇ ಕೇತು, ಈ ಮೋಸಪ್ರಕರಣದ ಪರಿಣಾಮವೇನು ಗೊತ್ತೇ ?? 
ಸೂರ್ಯಚಂದ್ರರು ರಾಹುಕೇತುಗಳ ಆಜನ್ಮವೈರಿಗಳಾದರು. ಇವು ಆಗಸದಲ್ಲಿ ಸದಾ 
ಮರಸು ಕುಳಿತಿದ್ದು ಅವಕಾಶ ದೊರೆತಾಗಲೆಲ್ಲ ಸೂರ್ಯಚಂದ್ರರನ್ನು ನುಂಗುವುದೂ 
ಆಗ ವಕಾನವ ಕೊಂಬು ಕಹಳೆ ಊದಿ, ಡೋಲುಡವರು ಬಡಿದು ಮತ್ತು ಬಾಣಕವಣೆ 
- ಎಸೆದು ಅವರನ್ನು ನುಂಗಣೆಯಿಂದ ಬಿಡಿಸುವುದೂ ಪ್ರಾಚೀನ ಕಾಲದಿಂದ ನಡೆದು 
ಕೊಂಡು ಬಂದಿರುವ ಸಂಪ್ರದಾಯ , 

ಇನ್ನೊಂದು ಕತೆ ಕೇಳಿ, ಚೀನಾ ದೇಶದ ಹಂಸ್ಕಾ ಬುಡಕಟ್ಟಿಗೆ ಸೇರಿದ ಚರಿಂಗ್ 
ಕಾಂಗ್ ಎಂಬಾತನ ಆಸ್ಥಾನದಲ್ಲಿ ಹೈ ಮತ್ತು ಹೋ ಎಂಬ ಇಬ್ಬರು ಖಗೋಳವಿಜ್ಞಾನಿ 
ಗಳಿದ್ದರು. ಗ್ರಹಣಕಾಲದಲ್ಲಿ ಜನರಿಗೆ ಎಚ್ಚರಿಕೆ ನೀಡುವುದೂ , ಅದೇ ವೇಳೆ, ಸೂರ್ಯ 
ಅಥವಾ ಚಂದ್ರನನ್ನು ಹಿಡಿದ ಭೂತವನ್ನು ಉಚ್ಚಾಟಿಸುವುದೂ ದೊರೆ ಇವರಿಗೆ ವಿಧಿಸಿದ್ದ 
ಕರ್ತವ್ಯಗಳು, ಗ್ರಹಣ ಎಂದು ಸಂಭವಿಸಿತೆಂಬ ಪೂರ್ವಜ್ಞಾನವಿರದಿದ್ದ ಈ ಮೂರ್ಖರು 
ಸದಾ ಅವಲಿನ ಹಿಡಿತದಲ್ಲಿದ್ದು ತಮ್ಮ ಮಂತ್ರ ಮೋಡಿಗಳಿಂದಲೇ ಸೂರ್ಯಚಂದ್ರರು 


೧೩೪ 


ನೋಡೋಣು ಬಾರಾ ನಕ್ಷತ್ರ 


ಗ್ರಹಣಗ್ರಸ್ತರಾಗದ ಸುರಕ್ಷಿತರಾಗಿರುವುದು ದಿಟವೆಂದು ಮುಗ್ಧ ಜನರಿಗೆ ಹರಿಸಿಹೊಡೆದು 
ದಿನ ತಳ್ಳುತ್ತಿದ್ದರು. ಆದರೆ ಇವರೆ ಛವರಿಂತ್ರಗಾಳಿಯನ್ನು ಲೆಕ್ಕಿಸದೆ ಒಮ್ಮೆ ಸೂರ್ಯ 
ಗ್ರಹಣ ಘಟಿಸಿಯೇ ಬಿಟ್ಟಿತು. ಆಗ ಜನರಿಗೆ ಯುಕ್ತ ವರಾರ್ಗದರ್ಶನ ನೀಡಬೇಕಾಗಿದ್ದ 
ಹೈ ಮತ್ತು ಹೋ ಎಲ್ಲಿದ್ದರು ? ಇನ್ನೆಲ್ಲಿ - ವಶಾಮೂಲಿನಂತೆ ನಿಶೆಯ ಅಮಲಿನ ತೆಕ್ಕೆ 
ಯಲ್ಲಿ ! ಹೌಹಾರಿದ ಜನತೆಯಲ್ಲಿ ಗಲಭೆ ಗೊಂದಲ ತಾಂಡವವಾಡಿದುವು. ಅತಿ ಕುದ್ದ 
ನಾದ ದೊರೆ ಈ ಆಸ್ಥಾನ ಮಾನವತ್ತರಗೋಣು ಕತ್ತರಿಸಲು ಹುಕುಂ ಹೊರಡಿಸಿದೆ. 
ಅದೇ ಸಂದರ್ಭದಲ್ಲಿ ಒಬ್ಬ ( ಕು - ಕವಿ ಗೀಚಿದ ಕಗ್ಗದ ಭಾವಾನುವಾದ ಹೀಗಿದೆ : 

ಇಲ್ಲಿ ಮಲಗಿಹರು ಹೈ ಹೋ ಎಂಬ ಆಕಾಶ 
ಪಂಡಿತರು ಅತಿದೀರ್ಘ ಸುಪ್ರಿಯಲ್ಲಿ 
ಗಗನದರ್ಶನಗೈದು ಜನರಿಗೆ ನೀಡ 

ದಿದ್ದದಕೆ ತಲೆ ತೆತ್ತು, ಒಡಲ ಚೆಲ್ಲಿ ! 
ಹೈ ಮತ್ತು ಹೂ ತಲೆಗಳನ್ನು ಬಲಿ ತೆಗೆದುಕೊಂಡ ಸೂರ್ಯಗ್ರಹಣ ಕ್ರಿಸ್ತ 
ಪೂರ್ವ 22 - 10--2137ರಂದು ಸಂಭವಿಸಿತು . ಲಿಖಿತ ತಿಹಾಸದಲ್ಲಿ ಇದೇ ಅತ್ಯಂತ 
ಪ್ರಾಚೀನ ಗ್ರಹಣ . 

ಸುಬ್ರಹ್ಮಣ್ಯ : ರಾಹುಗ್ರಹಣ, ಕೇತುಗ್ರಹಣ ಎನ್ನುವರಲ್ಲ ಹಾಗೆಂದರೇನು ? 

ರಾಮಾ : ಆಯಾ ಗ್ರಹಣ ಸಂಭವಿಸುವಾಗ ಚಂದ್ರ ಯಾವ ಪಾತಬಿಂದುವಿನಲ್ಲಿ 
ರುವುದೊ ಮತ್ತು ಸಂಬಂಧಿತ ಕಾಯ ಯಾವ ರಾಶಿಯಲ್ಲಿರುವುದೋ ಆ ಹೆಸರು 
ಗಳಿಂದ ಗ್ರಹಣವನ್ನು ಉಲ್ಲೇಖಿಸಲಾಗುವುದು . ಚಂದ್ರ ರಾಹು ಅಥವಾ ಅದರ ಸನಿಹ 
ದಲ್ಲಿರುವಾಗ ಸಂಭವಿಸುವ ಸೂರ್ಯಗ್ರಹಣಕ್ಕೆ ರಾಹು ಸೂರ್ಯಗ್ರಹಣವೆಂದು ಹೆಸರು. 
ಸೂರ್ಯನ ಮನೆ ಆಗ ಕುಂಭರಾಶಿಯಾಗಿದ್ದರೆ ಆ ಗ್ರಹಣವನ್ನು ಸೂರ್ಯನಿಗೆ ಕುಂಭ 
ರಾಶಿಯಲ್ಲಿ ರಾಹುಗ್ರಹಣ ಎಂದು ವರ್ಣಿಸುತ್ತೇವೆ. ಇಲ್ಲಿ ಒಂದು ಸೂಕ್ಷ ಗಮನಿಸ 
ಬೇಕು : ಆಗ ಸೂರ್ಯ, ಚಂದ್ರ ಹಾಗೂ ರಾಹು ಕುಂಭರಾಶಿಯಲ್ಲಿ ಸಂಗಮಿಸಿರುತ್ತವೆ. 
ಆದ್ದರಿಂದ ಚಂದ್ರ ಮತ್ತು ರಾಹು ಎರಡರ ಮನೆಯೂ ಕುಂಭರಾಶಿಯೇ , ಹಾಗಾದರೆ 
ಆಗ ಕೇತುವಿನ ಮನೆಯಾವುದು ? 

ಸುಬ್ರಹ್ಮಣ್ಯ : ಆರು ಮನೆ ಮುಂದಕ್ಕೆ -- ಅಂದರೆ ಸಿಂಹರಾಶಿ, 

ರಾವಕಾ : ಸರಿ , ರಾಹುವಿನ ಸನಿಹದಲ್ಲಿ ಚಂದ್ರ ಇರುವಾಗ ಸಂಭವಿಸುವ ಚಂದ್ರ 
ಗ್ರಹಣಕ್ಕೆ ರಾಹು ಚಂದ್ರಗ್ರಹಣವೆಂದು ಹೆಸರು. ಚಂದ್ರನ ಮನೆ ಆಗ ಮೀನರಾಶಿಯಾಗಿ 
ದ್ದರೆ ಈ ಗ್ರಹಣವನ್ನು ಚಂದ್ರನಿಗೆ ಮೀನರಾಶಿಯಲ್ಲಿ ರಾಹುಗ್ರಹಣವೆಂದು ವರ್ಣಿಸು! 
ತೇವೆ. ಹಾಗಾದರೆ ಆಗ ಕೇತುವಿನ ಮನೆ ಯಾವುದು ? 

ಸುಬ್ರಹ್ಮಣ್ಯ : ಆಗಸೂರ್ಯಕೇತುವಿನಲ್ಲಿರುತ್ತದೆ. ಸೂರ್ಯನ ವನೆಮೀನು|| 
ರಾಶಿಯಿಂದ ಆರು ಮನೆ ಮುಂದಕ್ಕೆ ಇದೆ - ಅಂದರೆ ಕನ್ಯಾರಾಶಿ, ಆದ್ದರಿಂದ ಕೇತುವಿನ 
ಮನೆಯ ಕನ್ಯಾರಾಶಿಯೇ , 

ರಾವರಾ : ಹಾಗಾದರೆ ಸೂರ್ಯ ಮೇಷರಾಶಿಯಲ್ಲಿ ಮತ್ತು ರಾಹಂಬಿಂದು 


ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ? 


೧೩೫ 


ವಿನಲ್ಲಿ ಇರುವಾಗ ಸಂಭವಿಸುವ ಸೂರ್ಯಗ್ರಹಣವನ್ನು ಅಥವಾ ಚಂದ್ರಗ್ರಹಣವನ್ನು 
ಹೇಗೆ ಉಲ್ಲೇಖಿಸುತ್ತೀರಿ ? 

ಶೈನಿ : ಸೂರ್ಯಗ್ರಹಣ -- ಮೇಷರಾಶಿಯಲ್ಲಿ ಸೂರ್ಯನಿಗೆ ರಾಹುಗ್ರಹಣ. 
ರವಿ : ಚಂದ್ರಗ್ರಹಣ - ತುಲಾರಾಶಿಯಲ್ಲಿ ಚಂದ್ರನಿಗೆ ಕೇತಾಗ್ರಹಣ . 
ರಾಮಾ : ಶಾಭಾಸ್ ! 

ಸುಬ್ರಹ್ಮಣ್ಯ : ಸೂರ್ಯಚಂದ್ರರ ಕಕ್ಷೆಗಳೂ ಪರಿಭ್ರಮಣಾವಧಿಗಳೂ ಸ್ಥಿರ 
ವಾಗಿರುವುದರಿಂದ ಗ್ರಹಣಗಳ ಪುನರಾವರ್ತನೆ ಆಗುವ ಸಾಧ್ಯತೆ ಇರಬಹುದಲ್ಲವೇ ? 

ರಾಮಾ : ಇವೆರಡರ ಜೊತೆಗೆ ಇನ್ನೂ ಒಂದು ಕಾರಣವಿದೆ, ಚಾಂದ್ರಕಕ್ಷೆ ಕ್ರಾಂತಿ 
ವೃತ್ತದಮೇಲೆಪೂರ್ವ- ಪಶ್ಚಿಮ , ಅಂದರೆ ಪ್ರದಕ್ಷಿಣ ದಿಶೆಯಲ್ಲಿ , ನಿಯತವೇಗದಿಂದ 
ಜಾರುತ್ತಿದೆ. ಫಲವಾಗಿ ರಾಹು ಕೇತುಗಳು ಮೇಷ-ವಿನ- ಕುಂಭ - ಮಕರ ದಿಶೆ 
ಯಲ್ಲಿ ಸರಿಯುತ್ತವೆ. ಈ ಸರಿತವೂ ನಿಯತಕಾಲಿಕವಾಗಿದೆ. ಇವುಗಳ ಸಂಯುಕ್ತ 
ಫಲವಾಗಿ ಗ್ರಹಣಗಳು ಪ್ರತಿ 18 ವರ್ಷ 10/ 11 ದಿವಸಗಳ ಅವಧಿಯಲ್ಲಿ ತದ್ವತ್ತಾಗಿ 
ಪುನರಾವರ್ತಿಸುತ್ತವೆ, ಈ ಸೂಕವನ್ನು ಕ್ರಿಸ್ತಪೂರ್ವ 8ನೆಯ ಶತವರಾನದಲ್ಲಿ ಬ್ಯಾಬಿ 
ಲೋನಿಯಾದಲ್ಲಿದ್ದ ಕಾಲ್ಮೀಯನ್ ಜನಾಂಗದ ಖಗೋಳವಿದ್ವಾಂಸರು ಅನುಭವಜನ್ಯ 
ನಿಯಮವಾಗಿ ಕಂಡುಕೊಂಡಿದ್ದರು. ಇದರ ಕಾರಣವೂ ಅವರಿಗೆ ತಿಳಿದಿತ್ತು . ಹೀಗಾಗಿ 
ಅವರು ಭವಿಷ್ಯದಲ್ಲಿ ಸಂಭವಿಸಲಿದ್ಧ ಗ್ರಹಣಗಳನ್ನು ಕರಾರುವಾಕ್ಕಾಗಿ ಕಣಿನುಡಿಯಬಲ್ಲ 
ವರೂ ಆಗಿದ್ದರು. ಅವರು ತಯಾರಿಸಿದ ಭವಿಷ್ಯಗ್ರಹಣಗಳ ಯಾದಿಗೆ ಕಾಲ್ಮೀಯನರ 
ಸರೋಸ್ ಎಂದು ಹೆಸರು . ಸರೋಸ್ ಎಂದರೆ ಪುನರಾವರ್ತನೆ ಎಂದರ್ಥ . 


೧೨ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ? 


ರಾವಕಾ : ಎಷ್ಟು ಗ್ರಹಗಳಿವೆ ? 
ಶೈನಿ ; ಒಂಬತ್ತು , 
ರಾವರಾ : ಹೆಸರು ಹೇಳಬಹುದೇ ? 
ಶೈನಿ : ಸೂರ್ಯ , ಚಂದ್ರ , ಕುಜ, ಬುಧ, ಗುರು, ಶುಕ್ರ , ಶನಿ , ರಾಹು, ಕೇತು; 
ರಾವರಾ : ಆಧಾರವೇನು ? 

ಸುಬ್ಬಯ್ಯ : ನಮ್ಮ ಪ್ರಾಚೀನ ಸಂಸ್ಕೃತಿ, ನವಗ್ರಹವರ್ಣನೆ ಅಲ್ಲಿ ಸೊಗಸಾಗಿ 
ಬಂದಿದೆ. 

ರಾಮಾ : ಒಂದು ಕಾಲದಲ್ಲಿ , ವಿಶ್ವ ಕುರಿತಂತೆ ನಮ್ಮ ಜ್ಞಾನ ತೀರ ಸೀವಿಂತ 
ವಾಗಿದ್ದಾಗ, ಇದು ಸರಿ ಇದ್ದಿರಬಹುದು, ಸಂಗತವಾಗಿರಬಹುದು. ಅಂದ ವಕಾತ್ರಕ್ಕೆ 
ಇಂದು ಕೂಡ ಈ ಅಲ್ಪ , ಅಲ್ಲಿ ಸ್ಪಷ್ಟವಾಗಿ ದೋಷಪೂರ್ಣ, ಜ್ಞಾನವನ್ನೇ ಮುಂದು 
ವರಿಸುವುದು ಸರಿಯೇ ? 


ನೋಡೋಣು ಬಾರಾ ನಕ್ಷತ್ರ 


ಒಳಗ್ರಹಗಳು ಹೊರಗ್ರಹಗಳ 


ಕುಗ್ರಹಗಳ 


ಪ್ರೋಟೋ 


* 


228000 600 

* ಏ * 


ನಿನ್ 
44930040 

ಕಿಮೀ 


భూము 


4900000 

6 ದಿ : 


ಯುಕೀಸರ್ .. 
2,87000 


ಶುಕ, 


عربی 
8 


498f೦೦009 

ವಿ 


42494 


ಇಧ 


1910000 


S7920 900 

ಕಿ ಮೀ 


85ಕೆ . 


ಸಂಖ್ಯೆ 


4 . 


ಚಿತ್ರ 47 , ಸೌರವ್ಯೂಹದ ಸ್ಕೂಲಪ್ರತಿರೂಪ 


ಸುಬ್ರಹ್ಮಣ್ಯ : ಸೂರ್ಯ ಒಂದು ನಕ್ಷತ್ರ , ನಮ್ಮ ನಕ್ಷತ್ರ , ಇದು ಗ್ರಹವಲ್ಲ. 
ಚಂದ್ರ ನಮ್ಮ ಭೂಮಿಯ ಏಕೈಕ ಉಪಗ್ರಹ. ಇದು ಕೂಡ ಗ್ರಹವಲ್ಲ . ಚಾಂದ್ರ 
ಕಕ್ಷೆಯ ಕ್ರಾಂತಿವೃತ್ಯವೂ ಸಂಧಿಸಿದಂತೆ ನಮಗೆ ಭಾಸವಾಗುವ ಎರಡು ಬಿಂದುಗಳೆಂ 
ರಾಹು, ಕೇತು, ಇವುಗಳಿಗೆ ಭೌತ ಅಸ್ತಿತ್ವವಿಲ್ಲ. ಆದ್ದರಿಂದ ಇವು ಕೂಡ ಗ್ರಹಗಳಲ್ಲ ; 
ಉಳಿದವು ಐದು : ಬುಧ, ಶುಕ್ರ , ಕುಜ, ಗುರು, ಶನಿ , ನಮ್ಮ ಭೂವಿಂಯ ಈ 
ಯಾದಿಗೆ ಸೇರುತ್ತದೆ. ಹೀಗೆ ಕಣ್ಣಿಗೆ ಕಾಣುವಂತೆ ಆರು ಗ್ರಹಗಳಿವೆ. ಕಣ್ಣಿಗೆ ಕಾಣದ, 
ಆದರೆ ವಾಸ್ತವವಾಗಿ ಭೌತ ಅಸ್ತಿತ್ವ ಪಡೆದಿರುವ, ಇನ್ನೂ ಮೂರುಗ್ರಹಗಳಿವೆ. 

ರವಿ : ಯುರೇನಸ್ , ನೆಪ್ಯೂನ್, ಪ್ಯಾಟೋ , 


ಗ್ರಹಗತಿಯ ತಿದ್ದುವನೆಜೋಯಿಸನು ಜಾತಕದಿ ? 


೧೩೭ 


ರಾವರಾ : ಹೌದು. 
ಶೈನಿ : ಈ ಕ್ರಮದಲ್ಲಿ ಡಂ ನವಗ್ರಹಗಳಾದುವಲ್ಲ ? 

ರಾವರಾ : ಒಂಬತ್ತು ಸಂಖ್ಯೆ ಮುಖ್ಯವಲ್ಲ. ಅದೊಂದು ಆಕಸ್ಮಿಕ ವಕಾತ್ರ . 
ಹತ್ತನೆಯ ಗ್ರಹದ ಆವಿಷ್ಕಾರವಾಗಬಾರದೆಂದೇನೂ ಇಲ್ಲ. 

ಇಬ್ರಾಹಿವರ್‌ : ಕೃತಿಕೆಯಲ್ಲಿಯಂ ಸಪ್ತರ್ಷಿಮಂಡಲದಲ್ಲಿಯ ತಲಾ ಏಳು 
ತಾರೆಗಳುಗೋಚರಿಸುವ ಆಕಸ್ಮಿಕದಂತೆ. 

ರಾವಕಾ : ಕೃತ್ತಿಕೆಯಲ್ಲಿ ಇನ್ನೂ ಎಷ್ಟೋ ನಕ್ಷತ್ರಗಳಿವೆ ಎಂದು ದೂರ 
ದರ್ಶಕವೀಕ್ಷಣೆಯಿಂದ ತಿಳಿದಿದೆ, ಇದು ಹಾಗಿರಲಿ , ಗ್ರಹಕ್ಕೆ ಗಣನೀಯ ಗಾತ್ರವಿದೆ, 
ಭಾರವಿದೆ, ಅದು ಸೂರ್ಯನ ಸುತ್ತ ನಿಯತಕಾಲಿಕವಾಗಿ ಪರಿಭ್ರಮಿಸುತ್ತದೆ. ಉದಾ 
ಹರಣೆಗೆ ಭೂಮಿ . ಇದು ಸೂರ್ಯನನ್ನು ಪರಿಭ್ರಮಿಸಲು ತೆಗೆದುಕೊಳ್ಳುವ ಅವಧಿ 
ಒಂದು ವರ್ಷ , ಗ್ರಹದ ಸುತ್ತ ಸಾಗುವ ಕಾಯ ಉಪಗ್ರಹ, ಉದಾಹರಣೆಗೆ ಚಂದ್ರ , 
ಇದು ಭೂಮಿಯ ಉಪಗ್ರಹ 

ಸೂರ್ಯನಿಂದ ತೊಡಗಿ ಗ್ರಹಗಳನ್ನು ಏರುದೂರಾನುಸಾರ ಅಳವಡಿಸಿದರೆ ಅವುಗಳ 
ಹಾಜರಿಪಟ್ಟಿ ಹೀಗಿರುತ್ತದೆ : ಬುಧ, ಶುಕ್ರ , ಭೂಮಿ, ಕುಜ , ಗುರು, ಶನಿ , ಯುರೇ 
ನಸ್ , ನೆಪ್ಯೂನ್, ಪ್ರೋಟೋ , ಸೂರ್ಯನಲ್ಲಿ ಕುಳಿತು ಗ್ರಹಮಂಡಲದ ದೃಷ್ಟಿ ಹರಿಸಿ 
ದರೆ ಕಾಣುವ ದೃಶ್ಯವಿದು: ಎಲ್ಲ ಗ್ರಹಗಳೂ ಒಂದೇ ದಿಶೆಯಲ್ಲಿ ಸಾಗುತ್ತಿವೆ, ಸಮೀಪ 
ಗ್ರಹವಾದ ಬುಧನ ಕಕ್ಷಾವೇಗ ಗರಿಷ್ಟ ,ದೂರಗ್ರಹವಾದ ಪ್ರೋಟೋದಕಕ್ಷಾವೇಗಕನಿಷ್ಯ . 
ಉಳಿದವುಗಳದು ಇವೆರಡು ಮಿತಿಗಳನಡುವೆ ಇವೆ. ಗ್ರಹಗಳ ಕಕ್ಷಾತಲಗಳು ಭೂಕಕ್ಷಾ 
ತಲಕ್ಕೆ ತುಸುವೇ ವಾಲಿಕೊಂಡಿವೆ. ಸ್ಕೂಲವಾಗಿ ಹೇಳುವುದಾದರೆ ಭೂಕಕ್ಷಾತಲದಲ್ಲೇ 
ಇತರೆ ಎಲ್ಲ ಗ್ರಹಗಳ ಕಕ್ಷಾತಲಗಳೂ ನೆಲಸಿವೆ . ಭೂಕಕ್ಷಾತಲವೆಂದರೆ ನಮ್ಮ ದೃಷ್ಟಿ 
ಯಿಂದ ಕಾಂತಿವೃತ್ಯದ ತಲ, .. 

ಇಲ್ಲಿ ಇನ್ನೂ ಒಂದು ಸ್ವಾರಸ್ಯವಿದೆ. ಪ್ರತಿಯೊಂದು ಗ್ರಹದ ಕಕ್ಷೆಯಲ್ಲಿಯೂ 
ಸೂರ್ಯನಿಗೆ ಅತಿ ಸಮೀಪವಾದ ಬಿಂದುವೊಂದಿದೆ. ಅಂತೆಯೇ ಅತಿ ದೂರವಾದ 
ಬಿಂದುವೂ ಒಂದಿದೆ , ಮೊದಲನೆಯದರ ಹೆಸರು ಪುರರವಿ , ಎರಡನೆಯದರ ಹೆಸರು 
ಅಪರವಿ, ಗ್ರಹ ತನ್ನ ಕಕ್ಷೆಯಲ್ಲಿ ಸೂರ್ಯನನ್ನು ಕುರಿತಂತೆ ಪುರರವಿ , ಅಪರವಿ ಬಿಂದು 
ಗಳ ನಡುವೆ ತೊನೆಯುತ್ತಿದೆಯೋ ಎಂಬ ಪರಿಸ್ಥಿತಿ. 


ಪ್ರರರಪಿ 


' ಕೇಂದ್ರ 


ಅಷ್ಟರವಿ 


ಸೂರ್ಯ 


ಚಿತ್ರ 48, ಸೂರ್ಯನ ಸುತ್ತ ಗ್ರಹದ ಕಕ್ಷೆ 


೧೩೮ 


ನೋಡೋಣು ಬಾರಾ ನಕ್ಷತ್ರ . 


ಭೂನಿವಾಸಿಗಳಾದ ನವಂಗೆ ಈ ದೃಶ್ಯ ತೀರ ಸಂಕೀರ್ಣವಾಗಿ ಪ್ರಕಟವಾಗುತ್ತದೆ, 
ಇಲ್ಲಿ ಬಂಧ ಮತ್ತು ಶುಕ್ರ ಆಂತರಿಕಗ್ರಹಗಳು ; ಕುಜ, ಗುರು ಮತ್ತು ಶನಿಬಾಹ್ಯಗ್ರಹಗಳು , 
ಮೊದನಲಿವು ನಮಗೆ ಕಾಣುವಂತೆ ಸೂರ್ಯನಿಂದ ವಿಶೇಷಕೋನದೂರ ಸರಿಯುವುದಿಲ್ಲ 

- ಕೆಲವು ಡಿಗ್ರಿ ಪಶ್ಚಿವರಕ್ಕೆ ಅಥವಾ ಪೂರ್ವಕ್ಕೆ ತೊನೆಯುತ್ತವೆ. ಅಲ್ಲಿಯೂ ಬುಧ 
ಗ್ರಹದ ನತದ ವ್ಯಾಪ್ತಿ ಅತ್ಯಲ್ಪ . ಈ ಕಾರಣದಿಂದ ಬುಧಗ್ರಹವನ್ನು ಗುರುತಿಸುವುದು 
ಕಷ್ಟ , ಶುಕ್ರ ಹೀಗಲ್ಲ. ಸೂರ್ಯನಿಂದ ಪಶ್ಚಿಮಕ್ಕಿರುವಾಗ ನಸುಕಿನಲ್ಲಿ ಸೂರ್ಯ 
ಮೂಡುವ ಮೊದಲು ಪೂರ್ವಾಕಾಶದಲ್ಲಿ ವಿಜೃಂಭಿಸುತ್ತಿರುವುದು, ಸೂರ್ಯನಿಂದ 
ಪೂರ್ವಕ್ಕಿರುವಾಗ ಸಂಜೆಯಲ್ಲಿ ಸೂರ್ಯ ಕಂತಿದ ಬಳಿಕ ಪಶ್ಚಿವಾಕಾಶದಲ್ಲಿ ಥಳಥಳಿಸು 
ತಿರುವುದು. ಮೊದಲನೆಯ ಸಂದರ್ಭದಲ್ಲಿ ಶುಕ್ರವನ್ನು ಮುಂಜಾನೆಯ ನೀರೆಯೆಂದೂ 
ಎರಡನೆಯ ಸಂದರ್ಭದಲ್ಲಿ ಸಂಜೆಯ ತಾರೆಯೆಂದೂ ಹೇಳುವುದುಂಟು. ವಾಸ್ತವವಾಗಿ 
ಶುಕ್ರ ತಾರೆಯಲ್ಲ, ಗ್ರಹ, ಜನರು ಸಾವರಾನ್ಯವಾಗಿ “ ಬೆಳ್ಳಿಮಂಡಿತು,'' “ ಚುಕ್ಕಿ 
ಬೆಳಗಿತು ” ಎನ್ನುವುದುಂಟು. ಇದು ಮುಂಜಾನೆಯ ಶುಕ್ರವನ್ನು ಕುರಿತ ಉಲ್ಲೇಖ. 
* ಬಾದ್ಯಗ್ರಹಗಳು ಸೂರ್ಯನಿಂದ ಅನಿರ್ಬಂಧಿತವಾಗಿ ಎಷ್ಟು ಕೋನದೂರ ಬೇಕಾ 
ದರೂ 0ಿಯಿಂದ 360° ವರೆಗೂ , ಸರಿಯಬಲ್ಲವು. ನಮಗೆ ಕಾಣುವಂತೆ ಚಂದ್ರ ಕೂಡ 
ಹೀಗೆಯೇ ಎಂದು ಹೇಳಿದ್ದೇನೆ. ಆದರೆ ಇಲ್ಲಿಯ ಕಾರಣ ಬೇರೆಯೇ ಎಂದು ನಿಮಗೆ 
ತಿಳಿದಿದೆ. ಬಾಹ್ಯಗ್ರಹಗಳನ್ನು ಕುರಿತಂತೆ ಸಂಜೆಯ ತಾರೆ ಅಥವಾ ಮುಂಜಾನೆಯ ನೀರೆ 
ಎನ್ನುವ ವರ್ಣನೆಗಳಿಲ್ಲ. ಪ್ರಕಾಶದಲ್ಲಿ ಗುರು ಮತ್ತು ಶುಕ್ರ ಸಾಧಾರಣವಾಗಿ 
ಅವಳಿಗಳೋ ಎಂಬಂತಿವೆ . ಕುಜಗ್ರಹದ ಬಣ್ಣ ಮಂದ ಕೆಂಪು, ಶನಿಯದು ಪೇಲವ 
ಬಿಳಿ, ಶಂಕ್ರ ಮತ್ತು ಗುರು ಬಿಳಿ ಉಂಡೆಗಳು, 

ನಮಗೆ ಕಾಣುವಂತೆ ಗ್ರಹಕಕ್ಷೆಗಳು ಕೂಡ ಕ್ರಾಂತಿವೃತ್ಯ ಹಾಗೂ ಚಾಂದ್ರಕಕ್ಷೆ 
ಗಳಂತೆ ರಾಶಿಚಕ್ರದ ಪಟ್ಟಿಗೆ ಸೀಮಿತವಾಗಿವೆ. ಆದ್ದರಿಂದ ಯಾವ ಗ್ರಹವನ್ನೂ ಸಪ್ತರ್ಷಿ 
ಮಂಡಲದಲ್ಲಾಗಲೀ ತ್ರಿಶಂಕುವಿನಲ್ಲಾಗಲೀ ಎಂದೂ ಕಾಣಲಾರೆವು: ಮೇಷದಿಂದ ತೊಡಗಿ 
ವಿಲೀನದ ವರೆಗಿನ ದ್ವಾದಶರಾಶಿಗಳಲ್ಲಿ ಮಾತ್ರ ಪತ್ತೆವಕಾಡಬಲ್ಲೆವು, 
* ಸುಬ್ರಹ್ಮಣ್ಯ : ಶುಕ್ರ ಮತ್ತು ಗುರು ಗ್ರಹಗಳೆರಡನ್ನೂ ನೋಡಿದ್ದೇನೆ. 
ಎರಡೂ ಒಂದೇ ಪ್ರಕಾಶದಿಂದ ವಿನುಗುತ್ತವೆ. ಯಾವುದು ಶುಕ್ರ , ಯಾವುದು ಗುರು 
ಎಂದು ತಿಳಿಯುವುದು ಹೇಗೆ ? 
- ರಾವರಾ : ಮುಂಜಾನೆ ಪಶ್ಚಿವಾಕಾಶದಲ್ಲಿ ಅಥವಾ ಸಂಜೆ ಪೂರ್ವಾಕಾಶದಲ್ಲಿ 
ಇರುವ ಬೆಳಕಿನ ಉಂಡೆ ಖಾತ್ರಿ ಗುರುವೇ , ಏಕೆ ಹೇಳು ಸುಬ್ರಹ್ಮಣ್ಯ ? 

ಸುಬ್ರಹ್ಮಣ್ಯ : ಶಂಕ್ರ ಒಂದೋ ವರಿರಿಂಜಾನೆ ಪೂರ್ವಾಕಾಶದಲ್ಲಿರುತ್ತದೆ, ಅಥವಾ 
ಸಂಜೆ ಪಶ್ಚಿವಕಾಕಾಶದಲ್ಲಿರುತ್ತದೆ. 

ರಾಮಾ : ಗೊಂದಲ ಉಂಟಾಗುವುದು ಮುಂಜಾನೆ ಪೂರ್ವಾಕಾಶದಲ್ಲಿ ಅಥವಾ 
ಸಂಜೆ ಪಶ್ಚಿವಾಕಾಶದಲ್ಲಿ ಯಾವುದೇ ಒಂದು ಅಥವಾ ಎರಡೂ ಇರುವಾಗ, ಇಂಥ 
ಸನ್ನಿವೇಶದಲ್ಲಿ ಹಲವು ದಿನ ಪರ್ಯಂತ ಈ ಕಾಯವನ್ನು ಅಥವಾ ಕಾರ್ಯಗಳನ್ನು 


ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ? 


027 


ತುಂಬ ಎಚ್ಚರಿಕೆಯಿಂದ ನೋಡುತ್ತಿರಬೇಕು. ಸ್ಥಿರ ನಕ್ಷತ್ರ ಪರದೆಯ ಮೇಲೆ ಯಾವುದು 
ಶೀಘ್ರ ಚಲನೆ ಪ್ರದರ್ಶಿಸುತ್ತದೊ ಅದು ಶುಕ್ರ , ಏಕೆಂದರೆ ಶಂಕ್ರನ ಗತಿ ಅತಿಶೀಘ್ರ 
ಒಂದು ವರ್ಷಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಅದು ಸೂರ್ಯನ ಸುತ್ತ ಒಂದು ಪರಿ 
ಭ್ರಮಣೆ ಮುಗಿಸುತ್ತದೆ ; ಗುರುವಿನ ಗತಿಯಕಾದರೋ ಅತಿನಿಧಾನ - ಇದರ ಪರಿ 
ಭ್ರಮಣಾವಧಿ 12 ವರ್ಷಗಳಿಗಿಂತಲೂ ಜಾಸ್ತಿ , 
- ಸುಬ್ರಹ್ಮಣ್ಯ : ಗ್ರಹಗಳನ್ನು ಆಕಾಶದಲ್ಲಿ ಎಲ್ಲಿ ನಿರೀಕ್ಷಿಸಬಹುದು ಎಂದು 
ಮುಂದಾಗಿಯೇ ತಿಳಿಯಲು ಏನಾದರೂ ಸುಲಭೋಪಾಯವಿದೆಯೇ ? 

ರಾಮಾ : ಯಾವುದೇ ಆಧುನಿಕ ಪಂಚಾಂಗವನ್ನು ಪರಿಶೀಲಿಸಬೇಕು. ಅದರಲ್ಲಿ 
ಪ್ರತಿ ಪುಟದಲ್ಲಿಯ ರಾಶಿಚಕ್ರ ಅಥವಾ ಗ್ರಹಕುಂಡಲಿಯನ್ನು ಪ್ರಕಟಿಸಿರುತ್ತಾರೆ. 
ಪಂಚಾಂಗದಲ್ಲಿ ಒಂದು ಪುಟ , ಸಾಧಾರಣವಾಗಿ , ಒಂದು ಪಕ್ಷಕ್ಕೆ ವಿಸಲಾಗಿರುತ್ತದೆ, 
ಆದ್ದರಿಂದ ಆ ಪುಟದಲ್ಲಿಯ ಗ್ರಹಕುಂಡಲಿ, ಸ್ಕೂಲವಾಗಿ ಆ ಪಕ್ಷಕ್ಕೆ ಅನ್ವಯವಾಗುತ್ತದೆ. 

ಗ್ರಹಕುಂಡಲಿಯಲ್ಲಿ 12 ಮನೆಗಳನ್ನು ವಿಶೇಷ ಕ್ರಮದಲ್ಲಿ ಅಳವಡಿಸಿರುತ್ತಾರೆ : 
ಮೇಲಿನ ಅಡ್ಡ ಸಾಲಿನಲ್ಲಿ 4 ಮನೆಗಳು, ಕೆಳಗಿನ ಅಡ್ಡ ಸಾಲಿನಲ್ಲಿ 4 ಮನೆಗಳು, ಇವು 
ಗಳ ನಡುವೆ ಸೇತುವೆಗಳಂತೆ ಅಳವಡಿಸಿರುವ ಎರಡು ನೀಟಸಾಲುಗಳಲ್ಲಿ ತಲಾ 2 ಮನೆ 
ಗಳು , ಮಧ್ಯೆ ಖಾಲಿ, ಮೇಲಿನ ಅಡ್ಡಸಾಲಿನ ಎಡ ಒಂದನೆಯ ' ಮನೆಯಿಂದ ತೊಡಗಿ 
ಪ್ರದಕ್ಷಿಣ ದಿಶೆಯಲ್ಲಿ ಮನೆಗಳನ್ನು ಎಣಿಸುತ್ತ ಹೋಗುತ್ತೇವೆ, 5 , 6 , 7ನೆಯ ಮನೆ 
ಗಳು 4 ನೆಯ ಮನೆಯ ಕೆಳಗಿರುತ್ತವೆ, 8 , 9 , 10ನೆಯ ಮನೆಗಳು 7ನೆಯ ಮನೆಯ 
ಅಡ್ಡ ಸಾಲಿನಲ್ಲಿ ಬಲದಿಂದ ಎಡಕ್ಕೆ ಸಾಗುತ್ತವೆ. 11 , 12ನೆಯ ವರನೆಗಳು 10ನೆಯ 
ಮನೆಯ ಮೇಲಿರುತ್ತವೆ. 

ಶೈನಿ : ಅಂದರೆ ಗ್ರಹಕುಂಡಲಿಯೊಂದು ಹಳೆಯ ಆಲದ ಚೌಕಿ ಅಥವಾ ತೊಟ್ಟಿ 
ಮನೆ - ಸುತ್ತಲೂ ಕೊಠಡಿಗಳು, ನಡುವೆ ಅಂಗಳ ? 

ರಾಮಾ : ಹೌದು, ಮೇಲಿನ ಅಡ್ಡ ಸಾಲು 2ನೆಯ ಮನೆ ಮೇಷರಾಶಿಯನ್ನೂ 
3ನೆಯ ಮನೆ ವೃಷಭರಾಶಿಯನ ಹೀಗೆಯೇ ಮುಂದುವರಿಸಿ, ಮೇಲಿನ ಅಡ್ಡ 
ಸಾಲು 1ನೆಯ ಮನೆ ಮೀನರಾಶಿಯನ್ನೂ ಸೂಚಿಸುತ್ತವೆ, 

ನನ್ನ ಕೈಯಲ್ಲಿ 1988 - 89ನೆಯ ಇಸವಿ ವೈಜಯಂತೀ ಪಂಚಾಂಗವಿದೆ , ಇದರ 
ಯಾವುದೋ ಒಂದು ಪುಟವನ್ನು ತೆರೆಯುತ್ತೇನೆ. ಅದು 43, ಅದರಲ್ಲಿ 7- 2-1989 
ರಿಂದ 20 - 2 -1989 ರ ತನಕ ಸಲ್ಲುವ ಶುಕ್ಲಪಕ್ಷ ಕುರಿತಂತೆ ವಿವರಗಳಿವೆ. ಈ ಪುಟದಲ್ಲಿ 
ಪ್ರಕಟವಾಗಿರುವ ಗ್ರಹಕುಂಡಲಿಯಲ್ಲಿ 20ನೆಯ ದಿನಾಂಕಕ್ಕೆ ಹೊಂದುವಂತೆ ಕೊಟ್ಟಿರುವ 
ರಾಶಿ -ಕಾಯ ವಿತರಣೆ ಹೀಗಿದೆ : 

ಮೇಷದಲ್ಲಿ ಕುಜ ವೃಷಭದಲ್ಲಿ ಗುರು , ಸಿಂಹದಲ್ಲಿ ಚಂದ್ರ ಮತ್ತು ಕೇತು, ಧನು 
ವಿನಲ್ಲಿ ಶನಿ, ಮಕರದಲ್ಲಿ ಬುಧ ಮತ್ತು ಶುಕ್ರ , ಕುಂಭದಲ್ಲಿ ಸೂರ್ಯ ಮತ್ತು ರಾಹು 
ಸೂರ್ಯನ ಮನೆಯನ್ನು ಮೊದಲು ಗಮನಿಸಬೇಕು. ಇದು ಕುಂಭ. ಇದರ ಅರ್ಥ 
ಕುಂಭರಾಶಿ ಸೂರ್ಯನ ಜೊತೆ ವಡಿ ಕಂತುತ್ತದೆಂದು , ಆದ್ದರಿಂದ 20ರಂದು 


೧೪ು 


ನೋಡೋಣು ಬಾರಾ ನಕ್ಷತ್ರ 


ಕುಜಿ ಗುರು . 
ಮೇಷ ವೃಷಭ | ಮಿಥುನ 


ಮಿನ 


ರವಿ 
ರಾಹು 
ಕುಂಭ 


ಪೂರ್ಣಿಮಾ 


ಕರ್ಕಟಕ 


ಬುಧ 


ಚಂದ್ರ 
ಕೇತು 
ಸಿಂಹ 


ಮಕರ 


ಧನು 


ತುಲಾ 


రన్యా 


ಚಿತ್ರ 49, ಗ್ರಹಕುಂಡಲಿಯ ಒಂದು ಪ್ರತಿರೂಪ: 7 - 2 - 1989ರಿಂದ 
20 = 2- 1989ರ ತನಕ ಸಲ್ಲುವ ಶುಕ್ಲಪಕ್ಷದ ಹುಣ್ಣಿಮೆಯಂದು ಪ್ರಕಟವಾಗುವಂತೆ 


ಸೂರ್ಯಾಸ್ತವಾಗುವಾಗ ಖಗೋಳದಲ್ಲಿ ಪ್ರಕಟವಾಗುವ ನಕ್ಷತ್ರರಾಶಿಗಳಿವು : ಪಶ್ಚಿಮ 
ದಿಂದ ಪೂರ್ವಕ್ಕೆ ಮೀನ, ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ , ಈ ಕೊನೆ 
ಯದು ಅದಾಗ ತಾನೇ ಉದಯಿಸುತ್ತಿರುವುದು, ( 1988ರಲ್ಲಿ ವರ್ಣಿಸಿದುದು.) 
ಈ ಮೇಷರಾಶಿಯನ್ನು ನೀವು ಗುರುತಿಸಬಲ್ಲಿರಿ , ಅದೀಗ ಪವಶಾಕಾಶದ ತಗ್ಗಿನಲ್ಲಿದೆ, 
ಕುಜ ಈ ರಾಶಿಯಲ್ಲಿದೆ. ಮಂದ ಕಂದು ಬಣ್ಣದ ಈ ಚುಕ್ಕಿಯನ್ನು ಸ್ವಲ್ಪ ಪ್ರಯತ್ನ 
ದಿಂದ ಹೆಕ್ಕಬಲ್ಲಿರಿ. ಒಂದೆರಡು ಸಲ ಪ್ರಯತ್ನಿಸಿದರೆ ಸಾಕು . ಮುಂದೆ, ಚಿರಪರಿಚಿತ 
ಮಿತ್ರನನ್ನು ಗುರುತಿಸುವಷ್ಟೇ ಸಲೀಸಾಗಿ ನೀವು ಕುಜವನ್ನು ಬೊಟ್ಟಿಟ್ಟು ತೋರಿಸ 
ಬಲ್ಲಿರಿ - ಅಥವಾ ಅದೇ ನಿಮ್ಮನ್ನು ಆಹ್ವಾನಿಸುತ್ತದೆ ! 

ಪಶ್ಚಿಮಾಕಾಶದ ಎತ್ತರದಲ್ಲಿ ವೃಷಭರಾಶಿ ಇದೆ. ಇದರಲ್ಲಿ ಪ್ರಕಾಶಿಸುತ್ತಿರುವ 
ಬಿಳಿ ಬೆಳಕಿನ ಉಂಡೆ ಖಾತ್ರಿ ಗುರುವೇ , ಶುಕ್ರ ಅಲ್ಲ ಎನ್ನುವುದಕ್ಕೆ ಪಂಚಾಂಗ ನಿಮಗೆ 
ವೈಜ್ಞಾನಿಕ ಆಧಾರ ಒದಗಿಸಿದೆ, ವಾಸ್ತವವಾಗಿ 1988 ಜೂನಿನಿಂದ ಸುಮಾರಾಗಿ 
ಒಂದು ವರ್ಷ ಪರ್ಯಂತ ಗುರುವಿನ ಮನೆ ವೃಷಭರಾಶಿಯೇ , 

ಪೂರ್ವಾಕಾಶದಲ್ಲಿ ಹುಣ್ಣಿವಚಂದ್ರ ಉದಯಿಸುತ್ತಿದೆ. ಇದರ ಮನೆ ಸಿಂಹರಾಶಿ, 
ಸಂಜೆ ವೇಳೆ ಉಳಿದ- ರಾಶಿಗಳು ನಮಗೆ ಗೋಚರವಾಗುವುದಿಲ್ಲ. ಮಗುವುರಿಂಜಾನೆ 
ಸೂರ್ಯೋದಯಕ್ಕೆ ಮೊದಲು ಪೂರ್ವಾಕಾಶದ ಎತ್ತರದಲ್ಲಿ ಧನೂರಾಶಿಯೂ ಇದರ 
ಪೂರ್ವಕ್ಕೆ ಮಕರರಾಶಿಯೂ ಇರುತ್ತವೆ. ಶನಿಯ ವನೆ ಧನು , ಈ ರಾಶಿಯ ನಕ್ಷತ್ರಗಳ 
ನಡುವೆ ಬಿಳಿ ಚುಕ್ಕಿ ಶನಿಯನ್ನು ತುಸು ಶ್ರಮವಹಿಸಿ ಹೆಕ್ಕಬೇಕಾಗುತ್ತದೆ, 

ಮಕರರಾಶಿಯಲ್ಲಿ ಬಂಧ ಹಾಗೂ ಶುಕ್ರ ಗ್ರಹಗಳಿವೆ. ಆದ್ದರಿಂದ ಇವೆರಡೂ 
ವರುಂಜಾನೆಯ ನೀರೆಯರೇ , ಗುರುವಿನಂತೆ ಉಜ್ಜಲ್ವವಾದಿ ಪ್ರಕಾಶಿಸುತ್ತಿರುವ ಬೆಳಕಿನ 
ಗೊಂಡ ಶುಕ್ರವೇ ಎಂಬುದು ಖಾತ್ರಿ . ಸೂರ್ಯನಿಗೆ ತೀರ ಸಮೀಪವಾಗಿದ್ದು ಅತಿ 


ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ? 


ಶೀಘ್ರವಾಗಿ ಜಾರೆವ ಬಂಧಗ್ರಹವನ್ನು ಹಿಡಿದು ಗುರುತಿಸಲರಿ ಸಾಕಷ್ಟು ಅಭ್ಯಾಸ 
ಹಾಗೂ ಸಹನೆ ಬೇಕಿರಿ , 

ಚಿಕ್ಕ ದೂರದರ್ಶಕವಿದ್ದರೆ ಗ್ರಹ ಯಾವುದು ನಕ್ಷತ್ರ ಯಾವುದು ಎಂದು ವಿಭೇದೀ 
ಕರಿಸುವುದು ಸುಲಭ, ಗ್ರಹದ ಬಿಂಬ . ಚಂದ್ರಬಿಂಬದಂತೆ - ಎದ್ದು ಕಾಣುತ್ತದೆ. ಎಂಥ 
ಆಧುನಿಕ ಪ್ರಬಲ ದೂರದರ್ಶಕವೂ ಯಾವುದೇ ನಕ್ಷತ್ರದ ಬಿಂಬವನ್ನೂ ಕಾಣಿಸದು. 

ರವಿ : ಕಾರಣವೇನು ? 

ರಾವರಾ : ನಕ್ಷತ್ರಗಳ ದೂರ ಅಷ್ಟು ಅಗಾಧವಾಗಿರುವುದೇ ಇದರ ಕಾರಣ 
ಭೂಗಾತ್ರದ ವಸೂರ ಉಪಯೋಗಿಸಿದರೆ ಸಾಧ್ಯವಾದೀತೋ ಏನೋ ! 

ಸುಬ್ಬಯ್ಯ : ಆ ದೂರದರ್ಶಕವನ್ನು ನಿಲ್ಲಿಸುವುದೆಲ್ಲಿ ? ಅದರ ವಂಲಕ 
ನೋಡುವ ವೀಕ್ಷಕ ಯಾರು ? 

- ರಾವಕಾ : ' ಭಗವಂತನಿಗೆ ಅನ್ಯಯೋಜನೆ ಇದ್ದಿದ್ದರೆ ಆತ ಅನ್ಯ ವರಾನವನನ್ನೇ 
ಸೃಷ್ಟಿಸಿರುತ್ತಿದ್ದ ” ಎಂಬ ಹೇಳಿಕೆ ಉಂಟು, ನಿಸರ್ಗದ ಸೃಷ್ಟಿಯಾದ ನವರಿಗೆ ಅದೇ 
ನಿಸರ್ಗದ ವರಗಳಾದ ಜ್ಞಾನೇಂದ್ರಿಯಗಳು ಒದಗಿಸುವ ವರಾಹಿತಿ ವರಾತ್ರ ಲಭ್ಯ ! 

ಶೈನಿ : ಶುಕ್ರವಮೌಡ್ಯ ಗುರುಮೌಢ ಎಂದು ಮುಂತಾಗಿ ಓದಿದ್ದೇವೆ. ಆಗ 
ಮಂಗಳ ಕಾರ್ಯಗಳು ನಿಷಿದ್ಧ ಎನ್ನುತ್ತಾರೆ. ರೌಡ್ಯ ಎಂದರೇನು ? ಇದಕ್ಕೂ ಮಂಗಳ 
ಕಾರ್ಯಗಳಿಗೂ ಸಂಬಂಧ ಏನು ? 

ರಾವರಾ : ಯಾವುದೇ ಗ್ರಹ ನಮಗೆ ಭಾಸವಾಗುವಂತೆ ಸೂರ್ಯನ ದಿಶೆಯಲ್ಲಿರಲಿ 
ವಾಗ ಏನಾಗುತ್ತದೆ ? 

ಇಬ್ರಾಹಿವರ್‌ : ಸೂರ್ಯಪ್ರಭೆಯಲ್ಲಿ ಅದು ಲೀನವಾಗಿ ಹೋಗುತ್ತದೆ, 
ರವಿ : ಆದ್ದರಿಂದ ಅದು ನಮಗೆಗೋಚರವಾಗುವುದಿಲ್ಲ, 

ರಾಮಾ : ಗ್ರಹದ ಅಗೋಚರಾವಧಿಗೆ ಆ ಗ್ರಹದ ವಧ್ಯ ಎಂದು ಹೆಸರು, 
ಐದು ಗ್ರಹಗಳ ಪೈಕಿ ಶುಕ್ರ ಮತ್ತು ಗುರು ಅತ್ಯುಜ್ವಲ ಕಾಯುಗಳು, ಸೂರ್ಯ 
ಚಂದ್ರರು ದೇವರ ನೇತ್ರಗಳಾದರೆ ಶಂಕ್ರ ಗುರುಗಳು ಆತನ ಜೀವಸಾರಗಳು, ಹೀಗೆಂದು 
ನಂಬಿದ್ದ ಪುರಾತನ ವರಾನವನ ದೃಷ್ಟಿಯಲ್ಲಿ ಶುಕ್ರ ಅಥವಾ ಗುರುವಿನ ಅಗೋಚರಾವಧಿ 
ಆಶುಭಕಾರಕ ಎಂದು ಪರಿಗಣಿತವಾಯಿತು~ ~ ಗ್ರಹಣಕಾಲದಂತೆ, ಅಸ್ವಾಭಾವಿಕವಾದದ್ದು 
- ಅಂದರೆ ವಾವಲುಕ್ರಮಕ್ಕಿಂತ ಬೇರೆಯರಾದದಲ್ಲಿ ಅವಂಗಳಸೂಚಕ ಅಥವಾ 
ಅವರಿಂಗಳಕಾರಕವೆಂಬ ವರಾನವಸ್ವಭಾವ, ವರಾನವ ವಿವೇಕವಲ್ಲ, ಇಂಥ ಸಂದರ್ಭಗಳಲ್ಲಿ 
ಎದು ಪ್ರಕಟವಾಗುವುದು ನಿಯವರಿ, ಕಾಲಕ್ರಮೇಣ ಇಂಥ ನಂಬಿಕೆಗಳನ್ನು ಬೆಂಬ 
ಲಿಸುವ ಪೌರಾಣಿಕ ಘಟನೆಗಳು, ಪಾರಲೌಕಿಕ ಅನುಭವಗಳು, ದೈವಿಕ ಪವಾಡಗಳರಿ 
ವರಿಂತಾದವು ಇವುಗಳ ಜೊತೆ ಬೆಸುಗೆಗೊಂಡ ವ್ಯಕ್ತಿಯನ್ನು ಶೋಷಿಸುತ್ತವೆ. ಆದ್ದರಿಂದ 
ಗ್ರಹಗೌಡ್ಯಕ್ಕೆ ಯಾವುದೇ ದೈವಿಕ ಅಥವಾ ಧಾರ್ಮಿಕ ಮಹತ್ವವಿಲ್ಲ, ಅದೊಂದು 
ಕೇವಲ ಖಗೋಳೀಯ ಘಟನೆ, ಅದಕ್ಕೆ ನಮ್ಮ ಮೇಲೆ ಯಾವ ಪ್ರಭಾವವೂ ಇಲ್ಲ, 
ಗ್ರಹವಕೌಢ ಬಂದ್ದಿ ವರೌಢಕ್ಕೆ ಕಾರಣವಾಗಬೇಕಾಗಿಲ್ಲ, 


೧೪೨ 


ನೋಡೋಣು ಬಾರಾ ನಕ್ಷತ್ರ 


ಸುಬ್ರಹ್ಮಣ್ಯ : ವಾರದಲ್ಲಿರುವ ಏಳು ದಿನಗಳು ಒಂದೊಂದು ಕಾಯದ ಹೆಸರಿ 
ನಿಂದ ಉಲ್ಲೇಖಿತವಾಗಿವೆ . ಉದಾಹರಣೆಗೆ ಆದಿತ್ಯವಾರ ಸೂರ್ಯನದಿನ, ಸೋಮವಾರ 
ಚಂದ್ರನ ದಿನ, ಇತ್ಯಾದಿ. ಅಂದ ಮೇಲೆ ಆದಿತ್ಯವಾರಕ್ಕೂ ಸೂರ್ಯನಿಗೂ ಏನೋ 
ಖಗೋಳೀಯ ಸಂಬಂಧವಿರಬೇಕು, ಸೋಮವಾರಕ್ಕೂ ಚಂದ್ರನಿಗೂ ಏನೂ 
ಖಗೋಳೀಯ ಸಂಬಂಧವಿರಬೇಕು, ಇತ್ಯಾದಿ. ಈ ಸಂಬಂಧವೇನು ? ವಾರದಲ್ಲಿಯ 
ಏಳು ದಿನಗಳ ಹೆಸರುಗಳು ಈಗಿರುವ ಅನುಕ್ರವಣದಲ್ಲಿಯೇ ಬರುವುವೇಕೆ ? ವಾರದಲ್ಲಿ 
ಏಳೇ ದಿನಗಳು ಏಕೆ ? ಆಕಾಶದಲ್ಲಿ ಈ ಬಗ್ಗೆ ಏನಾದರೂ ಸೂಚನೆ ಉಂಟೇ ? 

ರಾವಣಾ : ಸುಬ್ರಹ್ಮಣ್ಯ ? ನಿನ್ನ ಪ್ರಶ್ನೆಗಳು ಮೂಲಭೂತವಾದವು, ನಾಗರಿ 
ಕತೆಯ ಇತಿಹಾಸವನ್ನು ಶೋಧಿಸಿದಾಗ ಮಾತ್ರ ಇವುಗಳಿಗೆ ಉತ್ತರಗಳು ಲಭಿಸುತ್ತವೆ. 

ಗಗನದೃಶ್ಯಗಳನ್ನು ಅವಲೋಕಿಸಿದ ಪ್ರಾಚೀನ ಮಾನವ ಮೊದಲು ಭಯವಿಸ್ಮಿತ 
ನಾದ, ಮುಂದೆ ಕುತೂಹಲ ತಳೆದು ಅನ್ವೇಷಕ ಪ್ರವೃತ್ತಿಯಿಂದ ಅವನು ವೀಕ್ಷಿಸಿದ, 
ಅವನಿಗೆ ಕಂಡ ನೋಟವಿದು : ಚಂದ್ರ ಅವನ ಗಡಿಯಾರ; ಹನ್ನೆರಡು ಅಮಾವಾಸ್ಯೆ 
ಅಥವಾ ಹುಣ್ಣಿವೆ ಸಂದಾಗ ಭೂಮಿಯಲ್ಲಿ ಋತುಗಳ ಒಂದು ಚಕ್ರ ಪೂರ್ಣಗೊಂಡು 
ವರಿರಿಂದಿನದು ಆರಂಭವಾಗುತ್ತಿತ್ತು ; ಅದೇ ವೇಳೆ ಆಕಾಶದಲ್ಲಿಯ ಸ್ಥಿರ ನಕ್ಷತ್ರಚಿತ್ರಗಳು 
ಹಿಂದಿನ ವಿನ್ಯಾಸವನ್ನೇ ತಳೆಯುತ್ತಿದ್ದವು. ಹೀಗೆ ಸಂಖ್ಯೆ 12ಕ್ಕೆ ಪ್ರಾಮುಖ್ಯಬಂದಿತು. 

ಎರಡು ಕ್ರಮಾನುಗತ ಅಮಾವಾಸ್ಯೆಗಳ ನಡುವಿನ ಅವಧಿ ಸುಮಾರು 30 ದಿವಸ 
ಗಳ ಒಂದು ತಿಂಗಳು , ತಿಂಗಳಿಗೆ ಎರಡು ಪಕ್ಷಗಳು : ಅವರಾವಾಸ್ಯೆಯಿಂದ ಹುಣ್ಣಿಮೆ 
ತನಕ ಶುಕ್ಷ ಪಕ್ಷ , ಹಣ್ಣಿವೆಯಿಂದ ಅಮಾವಾಸ್ಯೆ ತನಕ ಕೃಷ್ಣಪಕ್ಷ, ಪಕ್ಷದ ಆವಧಿ 
ಸುವರಾರು 15 ದಿವಸಗಳು. ಒಂದು ವರ್ಷದಲ್ಲಿ 24 ಪಕ್ಷಗಳಿದ್ದುದರಿಂದ ಈ ಸಂಖ್ಯೆಗೂ 
ಮಹತ್ತ್ವ ಒದಗಿತು. 

ವರ್ಷ, ತಿಂಗಳು ಮತ್ತು ಪಕ್ಷ ಎಂಬ ನೈಸರ್ಗಿಕ ಕಾಲವರಾನಕಗಳರಿ ಈ ತೆರನಾಗಿ 
ರೂಢಿಗೆ ಬಂದುವು. ಆದರೆ ಇವು ವರ್ಷವನ್ನು ನಿಖರವಾಗಿ ಅಳೆಯುವುದಿಲ್ಲ ಎಂಬ 
ಸಂಗತಿ ಬೇಗನೆ ತಿಳಿಯಿತು. ಖುತುವರ್ಷದ ಅವಧಿ ಸುವಣಾದ 365 ದಿವಸಗಳೆಂ , 
ಚಾಂದ್ರವರ್ಷದ್ದಾದರೆ 29 .5 x 12 = 354 ದಿವಸಗಳಂ, ಆದ್ದರಿಂದ ನಮ್ಮ 
ಸಮೀಪಗಗನದೀಪ ಚಂದ್ರ ಕಾಲವರಾಪನೆಗೆ ಸುತರಾಂ ವಿಶ್ವಾಸಾರ್ಹ ಗಡಿಯಾರವಲ್ಲ. 
ಇದು ಹೇಗೂ ಇರಲಿ, ತಿಂಗಳು ಮತ್ತು ಪಕ್ಷ ಪದಗಳು ಮಾತ್ರ ಮೂಲಅರ್ಥದಲ್ಲಿಯೇ 
ಉಳಿದುಕೊಂಡವು. 
* ಸೂರ್ಯೋದಯದಿಂದ ಮುಂದಿನಸೂರ್ಯೋದಯದ ತನಕ ಸಲ್ಲುವ ಅವಧಿಯೇ 
ದಿವಸ, ನಾಗರಿಕತೆ ಅಭಿವರ್ಧಿಸಿದಂತೆ ಧಾರ್ವಿಕಾಚರಣೆ, ಕೃಷಿಕಾರ್ಯ, ವಾಣಿಜ್ಯ , 
ವ್ಯವಹಾರ ಮುಂತಾದ ಹಲವು ಹನ್ನೊಂದು ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ 
ದಿವಸಗಳ ನಿರ್ದಿಷ್ಟ ಗುಂಪನ್ನು ಪರಿಗಣಿಸುವುದು ಅಗತ್ಯವಾಯಿತು. ಉದಾಹರಣೆಗೆ 
ಪ್ರಾಚೀನ ಈಜಿಪ್ಪಿನಲ್ಲಿ ಹತ್ತು ದಿವಸಗಳ ದಾಶಮಿಕವಾರ ಬಳಕೆಯಲ್ಲಿತ್ತು . ವೈದಿಕರ 
ಅಮಾವಾಸ್ಯೆ , ಪೌರ್ಣಮಿ ವಂತ್ತು ಇತರೆ ಕೆಲವು ತಿಥಿಗಳನ್ನು ಅನಧ್ಯಯನ ದಿನ 


೧೪೩ 


ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ? 


ಗಳೆಂದು ಅಂಗೀಕರಿಸಿ ವಿಶ್ರಾಂತಿ ಪಡೆಯುತ್ತಿದ್ದರು. ಇವರದು ಪಾಕ್ಷಿಕವಾರ, ಹೀಗೆ 
ಕೆಲಸದ ದಿನಗಳು , ರಜಾ ದಿನಗಳು ಮತ್ತೆ ಕೆಲಸದ ದಿನಗಳು ಎಂಬ ಚಕ್ರ ರೂಢಿಗೆ 
ಬಂದಿತು . ಅಂದರೆ ಮಾನವ ತನ್ನ ಕೆಲಸದ ಅವಧಿಯನ್ನು ನಿಗದಿಗೊಳಿಸುವುದು ಅಗತ್ಯ 
ವಾಯಿತು. ವೈದಿಕರ ಪಾಕ್ಷಿಕವಾರವಾಗಲಿ ಈಜಿಪ್ಟಿಯನ್ನರ ದಾಶಮಿಕವಾರವಾಗಲಿ 
ಆತನಿಗೆ ತುಸು ದೀರ್ಘವೆನ್ನಿಸಿರಬೇಕು. ನೂತನ ವಾರವೊಂದರ ಪ್ರವರ್ತನೆಗೆ ಕಾಲ ಈ 
ತೆರನಾಗಿ ಪಕ್ವವಾಯಿತು, 

*, ಈ ಹಿಂದೆ ನಾನು ಪ್ರಸ್ತಾವಿಸಿದ ಕಾಲ್ಮೀಯನ್ ಜ್ಯೋತಿಶ್ಯಾಸವಿದರು ಏಳು 
ದಿವಸಗಳ ವಾರವನ್ನೂ 24 ಗಂಟೆಗಳ ದಿವಸವನ ಬಳಕೆಗೆ ತಂದ ಮೊದಲಿಗರು . 
ಪಕ್ಷಾರ್ಧದ ಅವಧಿ ಸುಮಾರು ಏಳು ದಿವಸಗಳಾಗಿದ್ದುದೂ ಆಕಾಶದಲ್ಲಿ ಏಳು ಚರಕ 
ಯಂಗಳು ಗೋಚರವಾದುದೂ ಯೋಗಾಯೋಗ, ಏಳು ಕಾಯಗಳಿವು : ಸೂರ್ಯ, 
ಚಂದ್ರ , ಕುಜ, ಬುಧ, ಗುರು, ಶುಕ್ರ , ಶನಿ, ಇವುಗಳ ಅಧಿಪತಿಗಳು ದೇವರುಗಳೆಂದೂ 
ಇವರು ಮಾನವನ ಭೂತ ವರ್ತಮಶಾನ ಭವಿಷ್ಯತ್ತುಗಳನ್ನು ನಿರ್ಣಯಿಸಬಲ್ಲ ಸರ್ವಶಕ್ಕೆ 
ರೆಂದೂ ಅವರು ನಂಬಿದ್ದರು. ಅಂದ ಮೇಲೆ ಈ ದೇವರುಗಳನ್ನು ಪೂಜಿಸುವುದು 
ವರಾನವನ ಕರ್ತವ್ಯ . ಹೀಗೆ ಅವರು ದಿವಸಗಳ ಸಾಪ್ತಾಹಿಕ ಚಕ್ರ ತೊಡಗಿ ಒಂದೊಂದು 
ದಿವಸಕ್ಕೆ ಒಂದೊಂದು ಕಾಯಂದ, ಅಂದರೆ ದೇವರ ಹೆಸರಿಟ್ಟರು ; ಆದಿತ್ಯವಾರದ ಅಧಿ 
ಪತಿ ಸೂರ್ಯ, ಸೋಮವಾರದ ಅಧಿಪತಿ ಚಂದ್ರ , ಇತ್ಯಾದಿ. 

ಹೆಸರಂಗಳ ಸರಣಿಯಲ್ಲಿ ನಿರ್ದಿಷ್ಟ ಕ್ರಮವಿದೆಯೆಂದು ತಿಳಿದಿದೆ. ಬುಧವಾರದ 
ಹಿಂದಿನ ದಿನ ಮಂಗಳವಾರೆ, ಮುಂದಿನ ದಿನ ಗುರುವಾರ, ಇವು ಎಂದೂ ಬೇರೆ ದಿವಸ 
ಗಳಾಗಲಾರವು. ಇದೇ ಕ್ರಮ ಏಕೆ ? ಇದು ಏಕೈಕವೇ ? 

ಸುಬ್ರಹ್ಮಣ್ಯ : ಖಂಡಿತ ಅಲ್ಲ ಸಾರ್ , 720 ವಿವಿಧ ಕ್ರಮಗಳಲ್ಲಿ ಇವನ್ನು 
ಅಳವಡಿಸಬಹುದೆಂಬುದು ಗಣಿತದಿಂದ ತಿಳಿಯುತ್ತದೆ. 

ರಾಮರಾ : ನಿಜ, ಈ ಪೈಕಿ ಸದ್ಯ ಚಾಲ್ತಿಯಲ್ಲಿರುವ ಅನುಕ್ರಮವನ್ನೇ ಕಾಲ್ಸಿಯಂ 
ನರು ಆಯುದೇಕೆ ? ಇದಕ್ಕೆ ಉತ್ತರ ಪಡೆಯಲು ಖುದ್ದು ಆಕಾಶವನ್ನೇ ಹಲವು ದಶಕ 
ಪರ್ಯಂತ ವೀಕ್ಷಿಸುವುದು ಅಪೇಕ್ಷಣೀಯ . ಅಂದಿನ ಕಾಲ್ಮೀಯನರಿಗೆ ಯಾವ ದೃಶ್ಯ 
ಕಂಡಿತೋ ಇಂದಿನ ನಮಗೂ ಅದೇ ಕಾಣುತ್ತದೆ. ಗತ ಶತವರಾನಗಳ ದಾಖಲೆಗಳನ್ನು 
ಸೋಸಿ ಅವರು ಏಳು ಚರಕಾರಗಳ ಪರಿಭ್ರಮಣಾವಧಿಗಳನ್ನು ಗಣನೆ ವರಾಡಿದರು. 
ಬಳಿಕ ಇವನ್ನು ಅವರೋಹೀ ಕ್ರಮದಲ್ಲಿ ಅಳವಡಿಸಿದರು , 

ಈ ಯಾದಿಯಲ್ಲಿ ಶನಿಗೆ ಅಗ್ರಸ್ಥಾನ, ಪರಿಭ್ರಮಣಾವಧಿ ಸುಮಾರು 29 ವರ್ಷ 
ಗಳು , ಎರಡನೆಯ ಸ್ಥಾನ ಗುರುವಿಗೆ, ಸುಮಾರು 12 ವರ್ಷಗಳು . ಮೂರನೆಯದು 
ಕುಜ, 1 ವರ್ಷಕ್ಕಿಂತ ಹೆಚ್ಚು . ನಾಲ್ಕನೆಯದು ಸೂರ್ಯ , 1 ವರ್ಷ, ಐದನೆ 
ಯಂದು ಶುಕ್ರ , ಅರ್ಧ ವರ್ಷಕ್ಕಿಂತ ಅಧಿಕ, ಆರನೆಯದು ಬುಧ, ಹತ್ತಿರ ಹತ್ತಿರ ಕಾಲು 
ವರ್ಷ , ಏಳನೆಯದು ಚಂದ್ರ , ಬಂಧದ ಪರಿಭ್ರಮಣಾವಧಿ ಸುವಕಾರು 88 ದಿವಸಗಳು , 
ಚಂದ್ರನದಾದರೋ ಕೇವಲ 27 ದಿವಸಗಳು ! 


ನೋಡೋಣು ಬಾರಾ ನಕ್ಷತ್ರ 


ಈ ಅವಧಿಗಳಿಗೂ ಭೂಮಿಯಿಂದ ಆಯಾ ಕಾಯಗಳಿಗೆ ಇರುವ ದೂರಗಳಿಗೂ 
ನಡುವೆ ಏನಾದರೂ ಸಂಬಂಧವಿದೆಯೇ ? ಇದೆ , ನೇರ ಹಾದಿಯಲ್ಲಿ ಅತಿ ರಭಸದಿಂದ 
ಪಯಣಿಸುತ್ತಿರುವಾಗ ನಮ್ಮ ಅನುಭವವೇನು ? ಅತಿ ದೂರದ ಸ್ಥಿರ ಬೆಟ್ಟಗಳು 
ಅತಿ ನಿಧಾನವಾಗಿಯೂ ಅತಿ ಸಮೀಪದ ಸ್ಥಿರ ಕಿಲೋಮೀಟರ್ ಕಲ್ಲುಗಳು ಅತಿ ವೇಗ 
ವಾಗಿಯ ಹಿಂದೆ ಸರಿದಂತೆ ಅನ್ನಿಸುವುವಲ್ಲವೇ ? 

ಸುಬ್ರಹ್ಮಣ್ಯ : ಆದ್ದರಿಂದ ಅತಿ ನಿಧಾನ ಸರಿತವಿರುವ ವಸ್ತು ಅತಿ ದೂರದಲ್ಲಿದೆ 
ಯೆಂದೂ ಅತಿವೇಗ ಸರಿತವಿರುವ ವಸ್ತು ಅತಿ ಸಮೀಪದಲ್ಲಿ ಇದೆಯೆಂದೂ ತೀವರ್ರಾ 
ನಿಸಬಹುದಲ್ಲವೇ ? 

ರಾವರಾ : ಭಲೆ ! 

ಸುಬ್ಬಯ್ಯ : ಅಂದಮೇಲೆ ಶನಿ ನಮ್ಮಿಂದ ಅತಿ ದೂರದಲ್ಲಿದೆ, ಚಂದ್ರ ನಮಗೆ 
ಅತಿ ಸಮೀಪದಲ್ಲಿದೆ ? 

ರಾವರಾ : ಹೌದು 

ಇಬ್ರಾಹಿವರ್ : ಹಾಗಾದರೆ ಶನಿ ಆದ ಬಳಿಕ ಗುರು , ಕಂಜ, ಸೂರ್ಯ , ಶಂಕ್ರ , 
ಒಂಧ ವುತ್ತು ಚಂದ್ರ ಹೀಗೆ ಈ ಏಳು ಕಾಯಗಳು ವಿವಿಧ ಇಲ್ಲಿ ದೂರಗಳಲ್ಲಿವೆ ? 

ರಾವರಾ : ನಿಜ, ಆದ್ದರಿಂದ ಗಮನಿಸಿ : ನಮ್ಮತ್ತ ಅವರೋಹೀ ದೂರಗಳಲ್ಲಿ 
ಈ ಕಾಯುಗಳು ಶನಿ, ಗುರು, ಕುಜ, ಸೂರ್ಯ, ಶಂಕ್ರ ಹಾಗೂ ಚಂದ್ರ , ಹೀಗೆಕಾಲ್ಕಿ 
ಯಂನರೆರಿ ಆ ಏಳಂ ಚರಕಾರ್ಯಗಳನ್ನು ಒಂದು ನಿರ್ದಿಷ್ಟ ಪ್ರರೂಪದಲ್ಲಿ ಅಳವಡಿಸಿದರೆ , 

ಒಂದು ವರ್ಷದಲ್ಲಿ ಸಂವಕಾಲಾಗಿ 24 ಪಕ್ಷಗಳಿವೆಯೆಂದರಿ ಹಿಂದೆ ಹೇಳಿದ್ದೇನೆ. 
ಇ 24ರಿಂದ ಸ್ಫೂರ್ತಿ ಪಡೆದು ಅವರು ಸೂರ್ಯೋದಯದಿಂದ ಮುಂದಿನ ಸೂರ್ಯೋ 
ದಯದ ತನಕ ತಲ್ಲವ ದಿವಸವನ 24 ಸಮಭಾಗಗಳಾಗಿ ವಿಭಾಗಿಸಿದರು. ಪ್ರತಿಯೊಂದು 
ಸಮಭಾಗದ ಹೆಸರು ಗಂಟೆ. ಆದ್ದರಿಂದ ಒಂದು ದಿವಸಕ್ಕೆ 24 ಗಂಟೆಗಳು ಎಂಬ ಕ್ರವರಿ 
ರೂಢಿಗೆ ಬಂದಿತು . 

- ದಿವಸದ ಪ್ರತಿಯೊಂದು ಗಂಟೆಗೆ ಅತಿ ದೂರದ ಶನಿಯಿಂದ ತೊಡಗಿ ಅತಿ 
ಸಮೀಪದ ಚಂದ್ರನವರೆಗಿನ ಏಳು ದೇವರುಗಳನ್ನು ಅದೇ ಕ್ರಮದಲ್ಲಿ ಅಧಿಪತಿಗಳೆಂದು 
ನೇಮಿಸಲಾಯಿತು. ಸೂರ್ಯೋದಯವಾಗುವಾಗಿನ ಗಂಟೆಯ ಅಧಿಪತಿಯ ಹೆಸರನ್ನೇ 
- ಆ ದಿವಸಕ್ಕೂ ಇಡಲಾಯಿತು. ಉದಾಹರಣೆಗೆ ಇಂದು ಯಾವ ವಾರ ? 

ಶೈನಿ : ಗುರುವಾರ, 

ರಾವತಾ : ಆದ್ದರಿಂದ ಇಂದಿನ ಮೊದಲ ಗಂಟೆಯ ಅಧಿಪತಿ ಗುರರಿ , ಎರಡನೆಯ 
ಗಂಟೆಯ ಅಧಿಪತಿ ? 

ರವಿ : ಕುಜ , 
ರಾವರಾ : ವಂರನೆಯ ಗಂಟೆಯ ಅಧಿಪತಿ ? 
ಇಬ್ರಾಹಿವರ್ : ಸೂರ್ಯ . 


ಗ್ರಹಗತಿಯ ತಿದ್ದುವನೆ ಜೋಯಿಸನು ಚಾತಕದಿ ? 


ಸುಬ್ರಹ್ಮಣ್ಯ : ಹೀಗೆಯೇ ಮುಂದುವರಿದರೆ ಇಂದಿನ ಎಂಟನೆಯ , ಹದಿನೈದ 
ನೆಯ ಮತ್ತು ಇಪ್ಪತ್ತೆರಡನೆಯ ಗಂಟೆಯ ಅಧಿಪತಿ ಗುರುವೇ ಆಗುತ್ತದೆ. 

ರಾವರಾ : ಅಂದಮೇಲೆ ಇಪ್ಪತ್ತಮೂರನೆಯ ಗಂಟೆಯ ಅಧಿಪತಿ ಕುಜ . ಇಪ್ಪತ್ರ 
ನಾಲ್ಕನೆಯದರ ಅಧಿಪತಿ ಸೂರ್ಯ ಮತ್ತು ಇಪ್ಪತ್ತೈದನೆಯದರ ಅಧಿಪತಿ ? 

ಶೈನಿ : ಶುಕ್ರ , 
ರಾವರಾ : ಇಂದಿನ ಇಪ್ಪತ್ತೈದನೆಯ ಗಂಟೆ ಎಂದರೆ ... 
ಸುಬ್ರಹ್ಮಣ್ಯ : ನಾಳಿನ ಒಂದನೆಯ ಗಂಟೆ. 
ರಾವರಾ : ಅದರೆ ಅಧಿಪತಿ ಶುಕ್ರವಾದದ್ದರಿಂದ ನಾಳೆಯ ಹೆಸರು •es 
ರವಿ : ಶುಕ್ರವಾರ, 

ರಾವರಾ : ಇಂದು ಗುರುವಾರ, ನಾಳೆ ಶುಕ್ರವಾರ, ನಾಳಿನ ಒಂದನೆಯ 
ಗಂಟೆಯ , ಆದ್ದರಿಂದ ಎಂಟನೆಯ ಹದಿನೈದನೆಯ ಹಾಗೂ ಇಪ್ಪತ್ತೆರಡನೆಯ ಗಂಟೆಗಳ, 
ಅಧಿಪತಿ , 

ಇಬ್ರಾಹಿಮ್ : ಶಂಕ್ರ . 

ಸುಬ್ರಹ್ಮಣ್ಯ : ಆದ್ದರಿಂದ ನಾಳಿನ ಇಪ್ಪತ್ತಮೂರನೆಯ ಗಂಟೆಯ ಅಧಿಪತಿ 
ಬಂಧ, ಇಪ್ಪತ್ತನಾಲ್ಕನೆಯ ಗಂಟೆಯ ಅಧಿಪತಿ ಚಂದ್ರ , ಇಪ್ಪತ್ತೈದನೆಯ ಗಂಟೆಯ 
ಅಧಿಪತಿ ಶನಿ. 

ರಾವಣಾ : ಅಂದರೆ ನಾಡಿದ್ದಿನ ಒಂದನೆಯ ಗಂಟೆಯ ಅಧಿಪತಿ ಶನಿ . ಎಂದೇ 
ನಾಡಿದ್ದು ಶನಿವಾರೆ. ಹೀಗೆ ಇಂದು ಗುರುವಾರ, ನಾಳೆ ಶುಕ್ರವಾರ, ನಾಡಿದ್ದು ಶನಿವಾರ, 
ಇದೇ ರೀತಿ ವಾಲಂದುವರಿದದ್ದಾದರೆ ಈಗ ಚಾಲ್ತಿಯಲ್ಲಿರುವ ಸಾಪ್ತಾಹಿಕಚಕ್ರ 
ದೊರೆಯುತ್ತದೆ, 

ರವಿ : ಎಂಥ ಅದ್ಭುತ ವಂತ ಸರಳ ವೈಜ್ಞಾನಿಕ ಕ್ರಮ ! 

ರಾವರಾ : ಈಗ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಯಾವುದೇ 
ದಿವಸಕ್ಕೂ ಅದರ ಹೆಸರಿಗೆ ಕಾರಣವಾಗಿರುವ ಆಕಾಶಕಾಯಕ್ಕೂ ನಡುವೆ ಏನಾದರೂ 
ಸಾವಯವ ಸಂಬಂಧ ಉಂಟೇ ? ಅಂದರೆ ಇಂದು ಗುರುವಾರ ಎನ್ನುವಾಗ ಇದನ್ನು 
ಪ್ರಕಟಿಸುವ ಗಗನಪ್ರತೀಕವೇನಾದರೂ ಇದೆಯೇ ? ಈಗ ಹಗಲು, ಇಂಥ ದಿನ 
ಅವರಾವಾಸ್ಯೆ , ಇಂಥ ದಿನ ಸೂರ್ಯಗ್ರಹಣ ಸಂಭವಿಸುತ್ತದೆ ಅಥವಾ ಸೂರ್ಯನ 
ಮನೆ ಮೇಷರಾಶಿ ಎನ್ನುವಾಗ ಆಯಾ ವಿದ್ಯಮಾನಗಳಿಗೆ ಗಗನದಲ್ಲಿ ಸ್ಪಷ್ಟ ಪುರಾವೆ 
ಗಳನ್ನು ಗುರುತಿಸಬಹುದು. ದಿವಸದ ಹೆಸರು ಕುರಿತಂತೆ ಇಂಥ ಪುರಾವೆ ಬಾನಿನಲ್ಲಿ 
ಪ್ರಕಟವಾಗುವುದೇ ? 

ಸುಬ್ಬಯ್ಯ : ಇಲ್ಲ ಖಂಡಿತ ಇಲ್ಲ. 

ರಾಮಾ : ಬಾನಿನಲ್ಲಿ ದಿವಸದ ಹೆಸರು ಪ್ರಕಟವಾಗುವುದಿಲ್ಲ ! ಈಗ ವರಿರಿಂದಿನ 
ಪ್ರಶ್ನೆ , ಆಕಾಶದಲ್ಲಿ ಗಂಟೆ ಮತ್ತು ಅದರ ಅಧಿಪತಿ ಕುರಿತ ಪುರಾವೆ ಏನಾದರೂ 
ಪ್ರಕಟವಾಗುವುದೇ ? ಅಂದರೆ ಇಂದಿನ ಐದನೆಯ ಗಂಟೆಯ ಅಧಿಪತಿ ಬಂಧ ಎನ್ನುವಾಗ 
ಆಗಸದಲ್ಲಿ ಇದನ್ನು ಸ್ಥಿರೀಕರಿಸುವ ಏನಾದರೂ ಪುರಾವೆಯನ್ನು ಕಾಣಬಹುದೇ ? 


10 


೧೪೬ 


ನೋಡೋಣು ಬಾರಾ ನಕ್ಷತ್ರ 


ಶೈನಿ : ಇಲ್ಲ, ಖಂಡಿತ ಇಲ್ಲ. 
ಸುಬ್ರಹ್ಮಣ್ಯ : ಬಾನಿನಲ್ಲಿ ಗಂಟೆತೋರಿಸುವ ಗಡಿಯಾರವಿಲ್ಲ ! 
ರಾವರಾ : ಏಳು ದಿವಸಗಳ ಸಾಪ್ತಾಹಿಕ ಚಕ್ರವೇ ಏಕೆ ? 

ರವಿ : ಇದೊಂದು ಐತಿಹಾಸಿಕ ಆಕಸ್ಮಿಕ. ನಮ್ಮ ಉಪಯೋಗಕ್ಕೆ ಅನುಕೂಲ 
ವಾಗಿದೆ. 

ರಾಮಾ : ಸಾಪ್ತಾಹಿಕ ಚಕ್ರ , ದಿವಸನಾಪಂಗಳು, 24 ಗಂಟೆಗಳ ದಿವಸ ಎಲ್ಲವೂ 
ವರಾನವಕಲ್ಪಿತ ವಿಧಿಗಳು, ನಮ್ಮ ವ್ಯವಹಾರಗಳನ್ನು ನಿಯಂತ್ರಿಸಲು ಇವು ತುಂಬ 
ಉಪಯುಕ್ತವಾಗಿವೆ. ಹೀಗಾಗಿ ಜೀವನದ ಅವಿಭಾಜ್ಯ ಅಂಗಗಳಾಗಿ ವಿಕಸಿಸಿವೆ . ಇವುಗಳ 
ಹಿನ್ನೆಲೆಯಲ್ಲಿ ಯಾವುದೇ ದೈವಿಕ, ಧಾರ್ಮಿಕ ಅಥವಾ ಪಾರಲೌಕಿಕ ಅನುಗ್ರಹ, ಆಗ್ರಹ 
ಅಥವಾ ಆಧಾರ ಖಂಡಿತ ಇಲ್ಲ. 

ಇಬ್ರಾಹಿಮ್ : ಕೆಟ್ಟ ದಿವಸ , ಒಳ್ಳೆಯ ದಿವಸ, ರಾಹುಕಾಲ , ಗುಳಿಕಕಾಲ ಎಂಬ 
ವ್ಯತ್ಯಾಸ ಇಲ್ಲವೇ ಹಾಗಾದರೆ ? 

- ರಾಮಾ : ಖಂಡಿತ ಇಲ್ಲ. ಯಾವುದೇ ದಿವಸ ಅಥವಾ ಕಾಲ ಕೇವಲ ಒಂದು 
ಭೌತ ಘಟನೆ, ವರಾನವನ ಹಿತಾಹಿತಗಳ ಬಗ್ಗೆ ಅದಕ್ಕೆ ಯಾವ ಭಾವನೆ ಅಥವಾ ಉದ್ದೇಶ 
ಇಲ್ಲ, ಸಂಬಂಧವೂ ಇಲ್ಲ . ನಾವುಊಹಿಸುವಂಥ ಜೀವ ಮನಸ್ಸು ಅದಕ್ಕೆ ಇಲ್ಲ. ನಮ್ಮ 
ಬದುಕಿನ ಸೌಕರ್ಯಕ್ಕಾಗಿ ನಾವು ಮಾಡಿಕೊಂಡಿರುವ ಏರ್ಪಾಡಿಗೆ ಸ್ವತಃ ನಾವೇ ಹದರೆ 
ಬೇಕಾಗಿಲ್ಲ. ಹೀಗೆ ಹೆದರುವವರು ವರ್ತಮಾನವನ್ನು ಸವಾಲಾಗಿ ಸ್ವೀಕರಿಸಿ ಪರಿಹರಿಸ 
ಲಾಗದ ಪಲಾಯನವಾದಿಗಳು ! ಎಮ್ಮವರು ಬೆಸಗೊಂಡರೆ ಶುಭಲಗ್ನವನ್ನಿರಯಾ ! 


೧೩ ಬೀಳುವ ನಕ್ಷತ್ರ ! ಪ್ರಳಯದ ಹರಿಕಾರ ! 


ರಾವರಾ : ಈ ರಾತ್ರಿಯ ಸ್ವಚ್ಛಾಕಾಶವನ್ನು ಮೌನವಾಗಿ ಅವಲೋಕಿಸುತ್ತಿ 
ರೋಣ, ಅಲ್ಲಿಯ ಬ್ರೇಲ್‌ಲಿಪಿಯನ್ನು ಓದಲು ಸಮರ್ಥರಾಗಿರುವನೀವು ಆ ಸಾಹಿತ್ಯದ 
ಸವಿಯನ್ನು ಧ್ವನಿಯನ್ನು ವತ್ತು ಸಂದೇಶವನ್ನು ನಿಮಗೆತೋಚಿದ ರೀತಿಯಲ್ಲಿ ಗ್ರಹಿಸಿ 
ಆನಂದಿಸುತ್ತಿರಿ.. 

ಸ್ವಲ್ಪ ಕಾಲಾನಂತರ 
ಸುಬ್ಬಯ್ಯ : ಅಗೋ ನೋಡಿ ಅಲ್ಲಿ 1 ನಕ್ಷತ್ರ ಬಿತ್ತು ! 

ಶೈನಿ : ನಾನೂ ಕಂಡೆ ! ಅದೆಂಥ ದೊಡ್ಡ ನಕ್ಷತ್ರ ! ಒಂದು ಕ್ಷಣ ಹಠಾತ್ತನೆ 
ಬೆಳಗಿತು. ಆಕಾಶವಿಡೀ ಧಿಗ್ಗನೆ ಹೊತ್ತಿದಂತೆ ಕಂಡಿತು . 

ರವಿ : ಅಲ್ಲಿಂದ ವಂುಂದಕ್ಕೆ ಅದು ಬೆಂಕಿಗೆರೆ ಎಳೆಯುತ್ತ ಧಾವಿಸಿತು. 

ಇಬ್ರಾಹಿವರ್ : ಫಳಾರನೆ ಒಡೆದ ಸದ್ರೂ ಕೇಳಿಸಿತು, ಅಷ್ಟೇ ಹಠಾತ್ತನೆ 
ಎಲ್ಲಿಯೋ ಅದೃಶ್ಯವಾಗಿ ಹೋಯಿತು ! 


೧೪೭ 


ಬೀಳುವ ನಕ್ಷತ್ರ ಪ್ರಳಯದ ಹರಿಕಾರ ! 
ಸುಬ್ಬಯ್ಯ : “ ಅದೃಶ್ಯಲೋಕದ ಅನಹ್ಯರೂಪದ ಅನಂತಕಾಲದ ಯಾತ್ರಿಕರೇ ! ” 

ಶೈನಿ : 'ಮಣ್ಣಿನ ಮನದಲಿ ಹೊನ್ನನೆ ಬೆಳೆಯುವ ಅಪೂರ್ವ ತೇಜದ 
ಮಾಂತ್ರಿಕರೇ ! ” 

ರಾವರಾ : ಮುಗಿಯಿತೇ ನಿಮ್ಮ ಉದ್ದಾರ, ವರ್ಣನೆ, ಅತಿಶಯೋಕ್ತಿ ಎಲ್ಲವೂ ? 
ಒಂದು ಸಂಗತಿಯಂತೂ ನನಗೆ ಸ್ಪಷ್ಟವಾಯಿತು : ಇಷ್ಟು ತಿಂಗಳು ನಾನು ನಿಮಗೆ 
ಹೇಳಿದ್ದೆಲ್ಲ ನೀರ ಮೇಲಿನ ಹೋಮವಾಯಿತು ! ಬಾನಿನಲ್ಲಿ ನೇಯ್ದ ಕಸೂತಿ ಆಯಿತು! 

ಶೈನಿ : ಏಕೆ ಸಾರ್ ? ನಕ್ಷತ್ರ ಬಿದ್ದಂತೆ ನಮಗೆಲ್ಲರಿಗೂ ಕಂಡದ್ದು ಸುಳ್ಳೇ ? 
ವರಾನಸಿಕ ಭ್ರಮೆಯೇ ? ಈಗಲೂ ಅದು ಸಾಗಿದ ಜಾಡು ಮಿನುಗುತ್ತಿದೆಯೋ 
ಎಂಬಂತಿದೆ ! 

ರಾವರಾ : ಕಂಡಷ್ಟೇ ಸತ್ಯವಲ್ಲ ! 
ಸುಬ್ಬಯ್ಯ : ಸತ್ಯವಂತರಿಗಿದು ಕಾಲವಲ್ಲ . 
ರಾಮಾ : ಲೋ ಕಪೀಶ್ವರಾ ! ಆಕಾಲಿಕ ಕುಕವಿತೆ ನಿಲ್ಲಿಸು ನಕ್ಷತ್ರ ಎಂದರೇನು? 

ಸುಬ್ರಹ್ಮಣ್ಯ : ಪ್ರಜ್ವಲಿಸುತ್ತಿರುವ ಸೂರ್ಯಾಸದೃಶಕಾಯ ,ಊಹಾತೀತದೂರ 
ದಲ್ಲಿದೆ , ಜೈಷ್ಯಾದಂಥ ಒಂದು ನಕ್ಷತ್ರ ಅರ್ಧ ಸೌರವ್ಯೂಹವನ್ನೇ ನುಂಗಬಲ್ಲದು. 

ರಾವರಾ : ಇಂಥ ಮಹಾಗಾತ್ರ ಮಹಾಭಾರ ಮತ್ತು ಮಹಾವೀಗ ಬಿದ್ದರೆ 
ನಾವು ಉಳಿದೇವೇ ? ಸ್ವಲ್ಪವಾದರೂ ಯೋಚಿಸಬೇಡವೇ ? ಒಲೆ ಹತ್ತಿ ಉರಿದರೆ 
ನಿಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ? 

ಸುಬ್ಬಯ್ಯ : ಯೋಚಿಸದೆ ನೆಗೆವಾತ... 
ಸುಬ್ರಹ್ಮಣ್ಯ : ಸಾಚಾ ಕಪೀಶ್ವರನು ! 

ರಾವಣಾ : ಅದು ಬಿದ್ದದ್ದು ಅಥವಾ ಬಾನಿನಡ್ಡ ಬೆಂಕಿಗೆರೆ ಗೀರುತ್ತ ಅಂತರ್ಧಾನ 
ವಾದದ್ದು ಹೌದು. ಆದರೆ ಅದು ನಕ್ಷತ್ರವಲ್ಲ ಸುತರಾಂ ! 

ಸುಬ್ಬಯ್ಯ : ಹಾಗಾದರೆ ಏನು ? 
ಶೈನಿ : ನೋಡಿನೋಡಿ ಅಲ್ಲಿ ; ಇನ್ನೊಂದು ಬೆಂಕಿ ಗೆರೆ ! 

ರಾವರಾ : ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು. ಬಿಳಿದಾಗಿರುವುದೆಲ್ಲ 
ಹಾಲಲ್ಲ , ಮಿರುಗುವುದೆಲ್ಲ ತಾರೆಯಲ್ಲ. ಈಗ ನಾವು ಕಂಡ ಎರಡು ಘಟನೆಗಳೂ 
ಉಲ್ಕಾಪಾತಕ್ಕೆ ನಿದರ್ಶನಗಳು , ಉಲ್ಕಾಪಾತವೊಂದು ಸ್ಥಳೀಯ ವಿದ್ಯಮಾನ , ವಾಯು 
ವರಿಂಡಲದ ಉನ್ನತ ಸ್ತರಗಳಲ್ಲಿ ಸಂಭವಿಸುವ ಆತ್ಮಾಹುತಿ ಪ್ರಕರಣ. 

ರವಿ : ನಿಜಕ್ಕೂ ? 

ರಾವರಾ : ಅಷ್ಟೇ ! ಆಯತಪ್ಪಿದ ವಿವರಾನದಂತೆ ಪಥವಿಚಲಿತ ಕ್ಷುದ್ರಕಾಯ 
ಧರೆಯೆಡೆಗೆ ಧಾವಿಸುವ ದೃಶ್ಯವದು, 

ಸುಬ್ರಹ್ಮಣ್ಯ : ಪಥವಿಚಲಿತ ಕ್ಷುದ್ರಕಾಯವೆಂದರೇನು ? 

ರಾವರಾ : ಸೌರವ್ಯೂಹದ ಅಧಿಕ ಭಾಗ ಖಾಲಿ ಪ್ರದೇಶ, ಸಹಾರಾಮರುಭೂವಿರಿಯಂ 
ಅಪಾರ ವಿಸ್ತಾರದಲ್ಲಿ ಎಲ್ಲೋ ಒಂದು ಕಡೆ ಗೋಳಾಕಾರದ ದೀಪ ಇಟ್ಟು ಅದರಿಂದ 


೧೪೮ 


ನೋಡೋಣು ಬಾರಾ ನಕ್ಷತ್ರ 


ಹಲವು ನೂರು ಕಿಲೋಮೀಟರ್ ದೂರದೂರ ಒಂಬತ್ತು ಏಕಕೇಂದ್ರೀಯ ವತು೯ಳೀಯ 
ಜಾಡುಗಳನ್ನು ಎಳೆಯುತ್ತೇವೆ. ಒಂದೊಂದು ಜಾಡಿನ ಮೇಲೆ ಒಂದೊಂದು ಇರುವೆ 
ಯನ್ನು ಹರಿಯಬಿಡುತ್ತೇವೆ. ಇದು ಸೌರವ್ಯೂಹದ ಸಂಕ್ಷೇಪ ಚಿತ್ರ , ಗೋಳದೀಪ 
ಸೂರ್ಯ, ಒಂದೊಂದು ಇರುವೆ ಒಂದೊಂದು ಗ್ರಹ, ಈ ಸೌರವ್ಯೂಹದ ಒಳಗೇ ಆಗಲಿ 
ಇದನ್ನು ಧರಿಸಿರುವ ಸಹಾರಾ ಮರುಭೂಮಿಯಲ್ಲೇ ಆಗಲಿ ಕಠೋರವಾಗಿ ಎದ್ದು 
ಇರಿಯುವ ಒಂದು ಲಕ್ಷಣವೆಂದರೆ ಇದರ ಖಾಲಿತನ ! ವಸ್ತುವಿನ ಅಭಾವ ! ಬಿಕೋ 
ಅನ್ನುವ ಶೂನ್ಯತ್ವ ! ಸೂರ್ಯನಾಗಲಿ ಗ್ರಹಗಳಾಗಲಿ ಇಲ್ಲಿಯ ಆಕಸ್ಮಿಕಗಳು , ದೃಷ್ಟಿ 
ಬೊಟ್ಟುಗಳು - ಸಾಗರದ ನಡುವಿನ ವಿರಳದ್ವೀಪಗಳಂತೆ, 
- ಸೌರವ್ಯೂಹದ ಮೇರೆ ಇರದ ಖಾಲಿಪ್ರದೇಶದಲ್ಲಿ ಅಸಂಖ್ಯಾತ ಕ್ಷುದ್ರ ಕಾಯಗಳು 
ಅಂಡಲೆಯುತ್ತಿವೆ. ಗ್ರಹ ಅಥವಾ ಉಪಗ್ರಹದ ಜೊತೆಹೋಲಿಸುವಾಗ ಇವುಗಳಿಗೆ 
ವಿಶೇಷ ಗಾತ್ರವಾಗಲಿ ತೂಕವಾಗಲಿ ಇರುವುದಿಲ್ಲ. ಆದರೆ ವೇಗ, ಅಂದರೆ ಚಲನೆ, ಸದಾ 
ಇದ್ದೇ ಇರುವುದು . ಹೀಗೆ ಅಲೆವಕಾರಿಗಳಾಗಿರುವ ಈ ಅಂತರಪಿಶಾಚಿಗಳ ಪೈಕಿ ಕೆಲವು 
ಆಗ ಈಗ ಭೂಮಿಯ ಗುರುತ್ವವಲಯಕ್ಕೆ ಅತಿಕ್ರಮಪ್ರವೇಶ ವರಾಡುವುದುಂಟು, 
ಇಂಥ ಒಂದು ಕಲ್ಲು ಗುರುತ್ವಬಲದ ಕಾರಣವಾಗಿ ಭೂತಳಕ್ಕೆ ಸೆಳೆಯಲ್ಪಡುತ್ತದೆ. ಏರು 
ವೇಗದಿಂದ ಕೆಳಧಾವಿಸುತ್ತಿರುವ ಇದು ನೇರ ನೆಲಕ್ಕೆ ಬಡಿದರೆ ಆ ಸುತ್ತಮುತ್ತ ಭೀಕರ 
ಅನಾಹುತ ಸಂಭವಿಸಿತು. ಆದರೆ ಭೂಮಿಯನ್ನು ಆವರಿಸಿರುವ ವಾಯುಮಂಡಲ 
ಸಾಧಾರಣವಾಗಿ ಈ ದುರ್ಘಟನೆಯನ್ನು ಆಗಗೊಡುವುದಿಲ್ಲ. 

ವಾಯುವರಿಂಡಲದ ಸಾಂದ್ರತೆ ಮೇಲಂಪದರಗಳಲ್ಲಿ ಕಡಿಮೆ ಕೆಳಪದರಗಳಿಗೆ ಇಲ್ಲಿ 
ದಂತ ಜಾಸ್ತಿ ಜಾಸ್ತಿ ಆಗುತ್ತದೆ. ಸಮುದ್ರ ಮಟ್ಟದಲ್ಲಿ ಅದು ಗರಿಷ್ಠ , ಇತ್ಯ , ಬೀಳುತ್ತಿ 
ರುವ ಕ್ಷುದ್ರ ಕಾಯದ ಪರಿಸ್ಥಿತಿ ಏನು ? ಏರುವೇಗ ಮತ್ತು ಅಧಿಕ ಸಾಂದ್ರತೆಯ 
ವಾಯುಪದರದೊಂದಿಗೆ ತಿಕ್ಕಾಟ, ತೆರೆದ ಕಾರಿನಲ್ಲಿ ಇಲ್ಲವೇ ಬೈಕಿನಲ್ಲಿ ವೇಗವಾಗಿ 
ಸಾಗುವಾಗ ಈ ತಿಕ್ಕಾಟದ ಅನುಭವ ನಮಗಾಗುತ್ತದೆ. ಘರ್ಷಣೆಯ ಫಲವಾಗಿ ಕ್ಷುದ್ರ 
ಕಾಯದಲ್ಲಿ ಶಾಖ ಸಂಜನಿಸಿ ಒಂದು ವಿತಿ ದಾಟಿದಾಗ ಅಗ್ನಿ ಪ್ರಜ್ವಲಿಸುತ್ತದೆ. ಇದು 
ಆ ಕಾಯವನ್ನು ಸುಟ್ಟು ಬೂದಿ ವರಾಡಿಬಿಡುತ್ತದೆ. ಇವೆಲ್ಲ ಸ್ಥಿತಿಗತಿಗಳೂ ಕೇವಲ 


ISSN 


ಚಿತ್ರ 50, ಉಿ 


ಯ ಕೆಲವು ನಮೂನೆಗಳು 


ಬೀಳುವ ನಕ್ಷತ್ರ ! ಪ್ರಳಯದ ಹರಿಕಾರ ! 


ಕೆಲವೇ ಸೆಕೆಂಡುಗಳಲ್ಲಿ , ಕಾಯದ ಅವಶೇಷ ಭೂಮಿ ತಲಪುವುದಕ್ಕಿಂತ ಎಷ್ಟೋ ಎತ್ತರ 
ದಲ್ಲಿ, ಘಟಿಸಿಹೋಗಿರುತ್ತವೆ. ಹೀಗಾಗಿ ನಮಗೆ ಕಾಣುವುದು ಅದು ಉಗಿಯುವಾಗಿನ 
ಬೆಂಕಿಗೆರೆ, ದೊರೆಯುವುದು ಚದರಿಹೋದ ಭಸ್ಮಶೇಷ, 

ಕಾಯದ ಈ ಆತ್ಮಾಹುತಿ ಪ್ರಕರಣದಲ್ಲಿ ಮೂರು ಹಂತಗಳಿವೆ : ಬಾನ ತಿರುಕುಳಿ 
ಹಂತ, ಬೆಂಕಿಗೆರೆ ಹಂತ, ತರುವಾಯದ ಹಂತ, ಬೆಂಕಿಗೆರೆ ಹಂತಕ್ಕೆ ಉಿ ಎಂದೂ ಅದು 
ರೇಖನವಾಗುವ ಕ್ರಿಯೆಗೆಉಲ್ಕಾಪಾತ ಎಂದೂ ಹೆಸರು . ಒಮ್ಮೊಮ್ಮೆ ಮೂಲಕಾಯ 
ಸಾಕಷ್ಟು ದೊಡ್ಡದಾಗಿದ್ದು ಉಲ್ಯಾಹಂತ ಮುಗಿಯುವ ಮೊದಲೇ ಅದರ ಅವಶೇಷ 
ನೆಲಕ್ಕೆ ಬಡಿಯಬಹುದು. ಆ ನೆಲೆಯಲ್ಲಿ ಭಾರೀ ಗುಳಿ ಏರ್ಪಟ್ಟು ಆಳದಲ್ಲಿ ಅದರ ಉರಿ 
ದುಳಿದ ಅವಶೇಷ ದೊರೆಯಬಹುದು . ಇದಕ್ಕೆ ಉಲ್ಕಾಪಿಂಡವೆಂದು ಹೆಸರು . 

ಸುಬ್ರಹ್ಮಣ್ಯ : ಆದ್ದರಿಂದ ಉಲ್ಕೆಗಳನ್ನು ಅರಿಯದಊರಿನಿಂದ ಬರುವ ಅರಿವಿನ 
ಸಂದೇಶಗಳೆಂದೂ ಉಲ್ಕಾಪಿಂಡಗಳನ್ನು ಗಟ್ಟಿ ಮಾಹಿತಿಗಳೆಂದೂ ವರ್ಣಿಸಬಹುದೇ ? 

ರಾವರಾ : ಹೌದು, ಉಲ್ಕಾಪಿಂಡಗಳ ವೈಜ್ಞಾನಿಕ ವಿಶ್ಲೇಷಣೆಯಿಂದ ಸೌರವ್ಯೂಹ 
ವನ್ನು ರಚಿಸಿರುವ ದ್ರವ್ಯದ ಬಗ್ಗೆ ಮಾಹಿತಿ ದೊರೆಯುತ್ತದೆ. 

ರವಿ : ಉಿ ಜೊತೆಕೇಳಿಬರುವ ಇನ್ನೊಂದು ಹೆಸರು ಧೂಮಕೇತು, ನಾನಂತೂ 
ಈ ತನಕ ಒಂದು ಧೂಮಕೇತುವನ್ನೂ ನೋಡಿಲ್ಲ. ಆದರೆ ವಿವಿಧ ಧೂಮಕೇತುಗಳ 
ಚಿತ್ರಗಳನ್ನು ನೋಡಿದ್ದೇನೆ. 

ಶೈನಿ: ಧೂಮಕೇತು ಬಾನಿನಲ್ಲಿ ಕಾಣಿಸಿಕೊಂಡಾಗ ಪ್ರಪಂಚಕ್ಕೆ ಅನಿಷ್ಟ ಖಾತ್ರಿ 
ಎನ್ನುತ್ತಾರೆ. ಇದು ನಿಜವೇ ? 

ರಾವರಾ : ಕುರುಡುನಂಬಿಕೆಗೆ ಇದು ಇನ್ನೂ ಒಂದು ನಿದರ್ಶನ. Cometoma 
ntia : A discourse of Conts ಎಂಬ “ಉದ್ಧಂಥ' ವನ್ನು 1684ರಲ್ಲಿ 
ಲಂಡನ್ನಿನಲ್ಲಿ ಪ್ರಕಟಿಸಲಾಯಿತು. ರೂಮಕೇತು ಆಗಮನ ವಿಪತ್ತಿನ ಪೂರ್ವ 
ಸೂಚನೆಯೇ ? ಆಕಾಶಕಾಯಗಳನ್ನು ವೀಕ್ಷಿಸಿ ಭೂಮಿಯಲ್ಲಿಯ ಭವಿಷ್ಯ ಘಟನೆಗಳನ್ನು 
ಮುನ್ನುಡಿಯುವ ಫಲಜ್ಯೋತಿಷ್ಯ ಅಂದರೆ astrology ಸಾಧುವೇ ?'' ಮುಂತಾದ 
ಸರ್ವಕಾಲೀನ ಜ್ವಲಂತ ಪ್ರಶ್ನೆಗಳಿಗೆ ತಾರ್ಕಿಕ, ಸ್ವಲ್ಪ ಮಟ್ಟಿಗೆ ಕುಹಕ ಕೂಡ, ಉತ್ತರ 
ಗಳನ್ನು ನೀಡುವ ಪ್ರಯತ್ನವನ್ನು ಈ ಪುಸ್ತಕದಲ್ಲಿ ನೋಡಬಹುದು, ಓದು ಸುಬ್ಬಯ್ಯ 
ಈ ಪರಿಚ್ಛೇದವನ್ನು , 
- ಸುಬ್ಬಯ್ಯ : ''ಧೂಮಕೇತುಗಳು ವಾಯುವನ್ನು ಮಲಿನಗೊಳಿಸಿ ಅಹಿತಕರ 
ವಾಗಿಸುತ್ತವೆ ಮತ್ತು ಭೂವಿರಿಯ ಜೀವರಸಗಳನ್ನು ನಿರ್ನಾಮಗೊಳಿಸುತ್ತವೆ ಎಂಬು 
ದನ್ನು ಒಪ್ಪಿದ್ದೇ ಆದರೆ ಅವುಗಳ ಪರಿಣಾಮಗಳು ಬಂಜರು ನೆಲ ಮತ್ತು ಶುಷ್ಕ ಫಲ 
ಎಂಬುದು ಶತಸ್ಸಿದ್ದ , ದುರ್ಭಿಕ್ಷಅಲಭ್ಯತೆ ಮತ್ತು ಕಾಮ ಬೆನ್ಸಾಲಿನಲ್ಲಿ ಬಂದು ಬಡಿ 
ಯಂತ್ತವೆ. ಇವೆಲ್ಲವುಗಳ ಅನಿವಾರ್ಯ ಪರಿಣಾಮವೆಂದರೆ ಅನಾರೋಗ್ಯ, ರೋಗರುಜಿನ 
ಗಳು, ಸಾವು ಇತ್ಯಾದಿ. ಅಲ್ಲಿಯೂ ಮಹಾಪುರುಷರ ಹಠಾತ್ ಮರಣ ಸಾಧಾರಣ ಘಟನೆ 
ಆಗುತ್ತದೆ. ತಮ್ಮ ಬಲು ನವುರು ಆಹಾರ ಕ್ರಮಗಳು, ವಿಲಾಸಮಯ ಜೀವನ ಮತ್ತು 


ನೋಡೋಣು ಬಾರಾ ನಕ್ಷತ್ರ 


ಬದುಕಿನಲ್ಲಿ ಅನುಸರಿಸುವ ಮುನ್ನೆಚ್ಚರಿಕೆಗಳು ಇವುಗಳಿಂದ ಈ ಕುಲೀನವಂಶಜರು 
ಧೂವಂಕೇತುತಾಡನೆಗೆ ಭೂರಿ ಮಂದಿಗಿಂತ ಹೆಚ್ಚು ಸುಲಭವಾಗಿ ಸುಗ್ರಾಸವಾಗುತ್ತಾರೆ.'' 

ರಾವರಾ : ಫಲಜ್ಯೋತಿಷ್ಯದ ಎದುರು ಇಲ್ಲಿ ಎತ್ತಿರುವ ವ್ಯಂಗ್ಯದ ಧ್ವನಿ ಗಮನಿಸಿ , 
ಇನ್ನೂ ಒಂದು ಉದಾಹರಣೆ ನೋಡಿ- ತೀರ ಈಚೆಗಿನದಶಿ : ಹಲವು ಲಕ್ಷ ವರ್ಷಗಳ 
ಹಿಂದಿನ ಕತೆ, ಆಗ ಭೂಮಿಯಲ್ಲಿ ಮಾನವನ ಉದಯವಾಗಿರಲಿಲ್ಲ. ಇಂದು ಪಳೆಯುಳಿಕೆ 
ಗಳಾಗಿ ಮಾತ್ರ ದೊರೆಯುವ ಡೈನೊಸಾರುಗಳೆಂಬ ಪೆಡಂಭೂತಗಳು ಅಂದು ಧರಣಿ 
ಮಂಡಲದ ಚಕ್ರವರ್ತಿಗಳು , 
- ಆ ಯುಗದಲ್ಲಿ ಇದ್ದಕ್ಕಿದ್ದಂತೆ ಇವೆಲ್ಲವೂ ಸಾಮೂಹಿಕವಾಗಿ ಒಮ್ಮೆಗೇ ನಾಶವಾಗಿ 
ಹೋದುದಕ್ಕೆ ಬೇಕಾದಷ್ಟು ದಾಖಲೆಗಳು ದೊರೆಯುತ್ತವೆ. ಗಗನದಿಂದ ಧರೆಗಿಳಿದ 
ಮೃತನಕ್ಷತ್ರ - ಅಥವಾ ನಕ್ಷತ್ರಗಾತ್ರದ ಮಹಾಕಾಯ - ಒಮ್ಮೆಗೆ ಬಡಿದುದರಿಂದ ಈ 
ಅಪಘಾತ ಘಟಿಸಿರಬಹುದೇ ಭೂಮಿಯಲ್ಲಿಯೇ ಸಂಭವಿಸಿದ ಉತ್ಪಾತಗಳಿಂದ ಇದಾಗಿರ 
ಬಹುದೇ ಎಂದವರಂತಾಗಿ ವಿಜ್ಞಾನಿಗಳು ಸಾಕ್ಷಾಧಾರಸಹಿತ ತಮ್ಮ ವಾದ ಮಂಡಿಸು 
ತಿದ್ದರು. 

ಅದೇ ವೇಳೆ ಮತಧರ್ಮ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಹಾಗೂ ಅಭಿಜಾತ 
ಸಾಹಿತ್ಯ ಕೃತಿಗಳಲ್ಲಿ ಈ ಪ್ರಳಯದ ಬಗ್ಗೆ ಪುರಾವೆಗಳನ್ನು ಇತರರು ಅರಸುತ್ತಿದ್ದರು, 
ದೇವರ ಕೋಪವಲ್ಲದೇ ಇಂಥ ಪ್ರಳಯಾಂತಕ ದುರ್ಘಟನೆ ಸಂಭವಿಸುವುದುಂಟೇ ? 
ಅಂತಿಮವಾಗಿ ಈ ವಾದವಿವಾದ ಎರಡು ಬಣಗಳ ನಡುವೆ ವಾಗ್ಯುದ್ದವಾಗಿ ಪ್ರಕೋಪಿ 
ಸಿತು : ವಿಜ್ಞಾನಿಗಳ ಸಮೂಹಒಂದು ಕಡೆ, ಫಲಜ್ಯೋತಿಷಿಗಳು ಮತಧರ್ಮವಾದಿಗಳು 
ಮುಂತಾದವರ ತಂಡ ಇನ್ನೊಂದು ಕಡೆ, ವಾರ್ತಾವಕಾಧ್ಯಮದಲ್ಲಿ ಈ ಚರ್ಚೆ ಬಹಿರಂಗ 
ವಾಗಿ ಸ್ಫೋಟಿಸಿದಾಗ ಅಮೆರಿಕದ ಪ್ರಸಿದ್ಧ ದೈನಿಕ New York Times 
2 - 4 - 1985ರಂದು ಪ್ರಕಟಿಸಿದ ಸಂಪಾದಕೀಯ ಟಿಪ್ಪಣಿನೋಡಿ. ಇದನ್ನು ಓದು 
ಇಬ್ರಾಹಿವರ್‌ , 

- ಇಬ್ರಾಹಿಮ್ : “ ಡೈನೊಸಾರುಗಳ ಹಠಾತ್ ನಾಶದ ಬಗೆಗಿನ ಚರ್ಚೆಯ 
ಮುಂದಾಳುತನವನ್ನು ಬರ್ಕೈಯ ಇಬ್ಬರು ಗರ್ವಿಷ್ಟ ವಿಜ್ಞಾನಿಗಳ ಜೊತೆಗೆ 
ಖಗೋಳವಿಜ್ಞಾನಿಗಳ ದೊಡ್ಡ ಗುಂಪೇ ಕಸಿದುಕೊಂಡು ಬಿಟ್ಟಿದೆ. ಇದು ಶುದ್ಧಾಂಗ 
ತಪ್ಪ , ಭೂವಿಯಲ್ಲಿಯ ಘಟನೆಗಳು , ಜ್ವಾಲಾಮುಖಿ ಚಟುವಟಿಕೆಗಳು ಆಥವಾ 
ವಾಯುಗುಣ ಇಲ್ಲವೇ ಸಮುದ್ರಮಟ್ಟದಲ್ಲಿಯ ಬದಲಾವಣೆಗಳು ಈ ಸಾಮೂಹಿಕ 
ಹನನದೆ ಅತ್ಯಂತ ಸಂಭಾವ್ಯ ಕಾರಣಗಳೆಂದು ನಮಗೆ ತೋರುತ್ತವೆ. ಭೂಮಿಯಲ್ಲಿಯ 
ಘಟನೆಗಳಿಗೆ ನಕ್ಷತ್ರಗಳಲ್ಲಿ ಕಾರಣ ಅರಸುವ ಸಾಹಸವನ್ನು ಖಗೋಳವಿಜ್ಞಾನಿಗಳು 
ಫಲಜ್ಯೋತಿಷಿಗಳಿಗೆ ಬಿಡತಕ್ಕದ . ” 

ರಾವರಾ : ಇಬ್ಬರು ಪ್ರಸಿದ್ದ ವಿಜ್ಞಾನಿಗಳು ಈ ಅಬದ್ದ ಸಂಪಾದಕೀಯಕ್ಕೆ ಸರಿ 
ಯರಾದ ಉತ್ತರವನ್ನು ಅದೇ ದೈನಿಕದಲ್ಲಿ 14 -4 - 1985ರಂದು ಪ್ರಕಟಿಸಿದರು, 
ಅದನ್ನು ಓದು ಶೈನಿ, 

ಶೈನಿ : ' ಸಂಪಾದಕೀಯ ಟಿಪ್ಪಣಿಯಲ್ಲಿ ನೀವು ' ಸಂಕೀರ್ಣ ಘಟನೆಗಳಿಗೆ ಸರಳ 


ಬೀಳುವ ನಕ್ಷತ್ರ ! ಪ್ರಳಯದ ಹರಿಕಾರ ! 


ವಿವರಣೆಗಳಿರುವುದು ತೀರ ವಿರಳೆ' ಎಂದು ಬರೆದಿರುವಿರಿ, ಭೌತವಿಜ್ಞಾನದ ಸಮಗ್ರ 
ಇತಿಹಾಸ ನಿಮ್ಮ ಹೇಳಿಕೆಯನ್ನು ಅಲ್ಲಗಳೆಯುತ್ತದೆ. ಭೂಮಿಯಲ್ಲಿಯ ಘಟನೆಗಳಿಗೆ 
ನಕ್ಷತ್ರಗಳಲ್ಲಿ ಕಾರಣ ಅರಸುವ ಸಾಹಸವನ್ನು ಖಗೋಳವಿಜ್ಞಾನಿಗಳು ಫಲಜ್ಯೋತಿಷಿ 
ಗಳಿಗೆ ಬಿಡತಕ್ಕದ್ದು ' ಎಂದು ಬರೆದಿದ್ದೀರಿ. ಬದಲು, ವೈಜ್ಞಾನಿಕ ಸಮಸ್ಯೆಗಳಿಗೆ 
ಶಿವರ್ರಾನ ನೀಡುವ ಹೊಣೆಯನ್ನು ಸಂಪಾದಕರು ವಿಜ್ಞಾನಿಗಳಿಗೆ ಬಿಡುವುದು 
ಅತ್ಯುತ್ಕೃಷ್ಟ ಮಾರ್ಗವೆಂದು ನಾವುಸೂಚಿಸಬಹುದೇ ? ” 

ರವಿ : ಅಂದ ಮೇಲೆ ಧೂಮಕೇತುವನ್ನು ಗ್ರಹ ನಕ್ಷತ್ರ ಉಲ್ಕೆಗಳಂತೆ ಒಂದು 
ಖಗೋಳೀಯ ವಸ್ತು ಎಂದು ಪರಿಗಣಿಸಬೇಕು ? 

ರಾಮಾ : ಅದೇ ನಾನು ಹೇಳುತ್ತಿರುವುದು ! ಈಗ ಧೂಮಕೇತುವಿನ ಜೀವನ 
ವೃತ್ತಾಂತ ಹೇಳುತ್ತೇನೆ: 

ಸೂರ್ಯನಿಗೆ ಗ್ರಹೋಪಗ್ರಹಗಳ ಸೃಷ್ಟಿ ಆದದ್ದು ಅಂದರೆ ಸೌರವ್ಯೂಹದ 
ಉಗಮವಾದದ್ದು ಸುಮಾರು 5 ಬಿಲಿಯನ್ ವರ್ಷಗಳ ಹಿಂದೆ . ಅದೇ ವೇಳೆ 
ಧೂಮಕೇತುನಿರ್ಮಾಣವೂ ಆಗಿರಬೇಕು. ಆದ್ದರಿಂದ ಇವು ಸೌರವ್ಯೂಹದ ಆದಿವಂ 
ಸದಸ್ಯ ಕಾಯಗಳು . ಇವುಗಳ ನೆಲೆಸೂರ್ಯಸಾಮ್ರಾಜ್ಯದ ತೀರ ಹೊರವಲಯದಲ್ಲಿ, 
ಸೂರ್ಯ- ಭೂಮಿ ಅಂತರದ ಒಂದು ಲಕ್ಷ ಮಡಿ ದೂರದಲ್ಲಿದೆ. ಧೂಮಕೇತು 
ನಿವಾಸವೆಂದರೆ ಅಸಂಖ್ಯ ಗಟ್ಟಿಗಳ ಯದ್ವಾತದ್ವಾ ಸಂಚಯನ: ನೀರು ದೂಳರಿ 
ಮತ್ತು ಕೆಲವು ಅನಿಲಗಳ ಮಿಶ್ರಣ ಈ ಗಟ್ಟಿ , ಇದೊಂದು ಕೊಳಕು ಬರ್ಫದ ಗಡ್ಡೆ , ಸೌರ 
ವ್ಯೂಹದ ಗಡಿನಾಡಿನ ಚಿರ ಶೈತ್ಯದಲ್ಲಿ ಈ ಗಟ್ಟಿಗಳು ವಿರಳವಾಗಿ ಹರಡಿಕೊಂಡು 
ಚಿರಂತನ ನಿದ್ರಾಸ್ಥಿತಿಯಲ್ಲಿರುತ್ತವೆ, ವಿವಿಧ ಗಾತ್ರಗಳ ಇನೂರು ಬಿಲಿಯನ್ ಗಟ್ಟಿಗಳು 
ಅಲ್ಲಿರಬಹುದೆಂದು ಅಂದಾಜು. 

ಈ ವಲಯದ ಆಸುಪಾಸಿನಲ್ಲಿ ತೀರ ವಿರಳವಾಗಿ ಯಾವುದೋ ನಕ್ಷತ್ರ ಹಾದ 
ಹೋಗಬಹುದು. ಆಗ ಈ ಪ್ರಶಾಂತನಿಲಯದಲ್ಲಿ ಅತ್ಯಲ್ಪ ಗುರುತ್ವಕೋಭೆ ತಲೆ 
ದೋರುವುದುಂಟು. ಇದರಿಂದ ಹಲವಾರು ಗಟ್ಟಿಗಳರಿ ಸ್ಥಾನಚ್ಯುತವಾಗುತ್ತವೆ. 
ಇಂಥವು ಸೂರ್ಯನಿಂದ ಆಕರ್ಷಿಸಲ್ಪಟ್ಟು ಅತ್ತ ಕಡೆಗೆ ಬೇರೆ ಬೇರೆ ಕಕ್ಷೆಗಳಲ್ಲಿ ಚಲಿಸ 


ಚಿತ್ರ 31 , ಧೂಮಕೇತುವಿನ ಒಂದು ನೋಟ 


ನೋಡೋಣು ಬಾರಾ ನಕ್ಷತ್ರ 


ತೊಡಗುತ್ತವೆ. ಲಕ್ಷಾಂತರ ವರ್ಷಗಳ ಈ ಏಕಾಂಗಿ ಪ್ರಯಾಣ ಮುಂದುವರಿದಂತೆ 
ಕೆಲವು ಗಟ್ಟಿಗಳಾದರೂ ಯುರೇನಸ್ , ಶನಿ ಮತ್ತು ಗುರು ಗ್ರಹಗಳ ಗುರುತ್ವಬಲ 
ಗಳಿಂದ ಪ್ರಭಾವಿತವಾಗಿ ಹೊಸ ಕಕ್ಷೆಗಳನ್ನು ಪಡೆಯುವುದುಂಟು . 

ಹೀಗೆ ಸೂರ್ಯಾಭಿಮುಖವಾಗಿ ಕ್ರಮೇಣ ಏರುವೇಗದಿಂದ ಸರಿಯುವ ಗಟ್ಟಿ , 
ಕುಜ - ಗುರು ಗ್ರಹಕಕ್ಷೆಗಳ ನಡುವಿನ ವಿಶಾಲ ಹರವನ್ನು ಈಸಲು ತೊಡಗುತ್ತದೆ. 
ಆಗ ಅದು ಬೆಂಕಿಯ ಹತ್ತಿರ ಬಂದ ಬೆಣ್ಣೆಯಂತೆ ಮೃದುವಾಗಲಾರಂಭಿಸುತ್ತದೆ, 
ಕೊಳಕು ಬರ್ಫದ ಗಟ್ಟಿಯೊಳಗೆ ಸೆರೆಸಿಕ್ಕಿಹಾಕಿಕೊಂಡಿದ್ದ ಅನಿಲಗಳು ವಿಮೋಚನೆ 
ಗೊಳ್ಳುತ್ತವೆ. ಸೌರ ಶಾಖದ ಪ್ರಭಾವವಿದು . ಹೀಗೆ ಅದರ ಗಾತ್ರ ಉಬತ್ತ ಅದು 
ಧೂಮಕೇತುರೂಪಕ್ಕೆ ಪರಿವರ್ತನೆಗೊಳ್ಳುತ್ತದೆ. 

ಭೂಕಕ್ಷೆಯ ಸರಹದ್ದು ತಲಪುವಾಗ ಅದಕ್ಕೆ ಬಾಲ ಮೊಳೆಯುತ್ತದೆ. ಇದು 
ಅನಿಲ ಮತ್ತು ದೂಳಿನ ಮಿಶ್ರಣ. ಸೂರ್ಯ-ಧೂಮಕೇತರೇಖೆಯನ್ನು ವಿಸ್ತರಿಸಿದ 
ದಿಶೆಯಲ್ಲಿ ಅಂದರೆ ಸೂರ್ಯವಿರುದ್ಧ ದಿಶೆಯಲ್ಲಿ ಚಾಚಿರುವುದು, ಧೂಮಕೇತು 
ವಿನ ವ್ಯಕ್ತಿತ್ವವೀಗ ಪೂರ್ಣ: ಗೊಂಡೆ ಮಂಡೆ, ಇದರಿಂದ ಚಾಚಿರುವ ಪೊರಕೆಬಾಲ. 
ಸೂರ್ಯನ ಬೆಳಕನ್ನು ಪ್ರತಿಫಲಿಸಿ ಇದು ಬೆಳಗುತ್ತದೆ. ಗ್ರಹಗಳೂ ಚಂದ್ರನೂ 
ವರಾಡುವುದು ಇದೇ ಕೆಲಸ, ಆಕಾಶದ ಚಿರಪರಿಚಿತ ಚಿತ್ರದಲ್ಲಿ ಪೂರ್ವಸೂಚನೆ ನೀಡದೇ 
ಎಲ್ಲೆಂದರಲ್ಲಿ ವಿಕಾರ ಅಥವಾ ವಿಚಿತ್ರ ರೂಪದಿಂದ ಎದ್ದು ಕಾಣುವ ಈ ಚಲನವೈಚಿತ್ರ್ಯ 
ಪ್ರಾಚೀನ ವರಾನವನಿಗೆ ದೇವರ ಕೋಪದ ಅಥವಾ ಶಾಪದ ಇನ್ನೊಂದು ಅಭಿವ್ಯಕ್ತಿ 
ಯಾದಿ ಕಂಡದ್ದು ಆಶ್ಚರ್ಯವಲ್ಲ. ಎಂದೇ ಅಸಂಖ್ಯ ಕಟ್ಟುಕತೆಗಳುಊಹಾಪೋಹಗಳು 
ಮತ್ತು ಕಾಕತಾಳೀಯ ಘಟನೆಗಳು ಇದರ ಸುತ್ತ ಹೆಣೆದುಕೊಂಡು ಇದನ್ನೊಂದು 
ಆದ್ಯುತ ನಿಗೂಢ ಅಲೌಕಿಕ ವಸ್ತುವಾಗಿ ರೂಪಾಂತರಿಸಿವೆ. 

ಸೂರ್ಯನನ್ನು ಸಮೀಪಿಸಿದಂತೆ ಧೂಮಕೇತುವಿನ ವೇಗ ಮತ್ತು ಗಾತ್ರ 
ಅತಿಯಾಗಿ ವೃದ್ಧಿಸುತ್ತವೆ. ಚಲನೆ ಅತ್ಯಂತ ನಯವಾದ ವಕ್ರರೇಖೆಯಲ್ಲಿ ಮುಂದು 


S©ಯ೯ 


ಚಿತ್ರ 52 , ಸೂರ್ಯನ ಸುತ್ತ ಧೂಮಕೇತುವಿನ ರಿಂಗಣ 


೧೫೩, 


ಬೀಳುವ ನಕ್ಷತ್ರ ! ಪ್ರಳಯದ ಹರಿಕಾರ ! 
ವರಿಯುತ್ತದೆ. ಮುಂದೆ ಧೂವಂಕೇತು ಸೂರ್ಯನನ್ನು ಇಂಗ್ಲಿಷ್ ವರ್ಣಮಾಲೆಯ 
U - ಅಕ್ಷರದ ತಿರುವಿನಲ್ಲಿ ಬಳುಕಿ ಬಳಸಿ ಮತ್ತೆ ತನ್ನ ಮರುಪಣತೊಡಗುತ್ತದೆ. 
ಹೀಗೆ ಸೂರ್ಯನಿಗೆ ಅತಿ ಸಮೀಪವಿದ್ದಾಗ - ಧೂಮಕೇತು ತನ್ನ ಕಕ್ಷೆಯ ಪುರರವಿಗೆ 
ಬಂದಾಗ ಅದರೆ ಬಾಲದ ಗಾತ್ರ ಅತಿ ದೊಡ್ಡದಾಗಿರುತ್ತದೆ, ಹಲವು ಸಾವಿರ ಅಥವಾ 
ಲಕ್ಷ ಕಿಲೋಮೀಟರ್ ಉದ್ದ ! ಇದೆಷ್ಟು ತೆಳುವೆಂದರೆ ಇದರ ಆಚೆಗಿನ ನಕ್ಷತ್ರಗಳು 
ಕೂಡ ನಮ್ಮಿಂದ ಮರೆ ಆಗುವುದಿಲ್ಲ! 

ಧೂಮಕೇತುವನ್ನು ಒಂದು ಬಲೂನ್ ಎಂದೂ ಸೂರ್ಯ ಇದಕ್ಕೆ ವಾಯು 
ತುಂಬುವ ಪಂಪ್ ಎಂದೂ ಭಾವಿಸೋಣ. ಈ ಬಲೂನ್ ಯಾವ ಗಾತ್ರಕ್ಕೆ ಉಬ್ಬ 
ಬಹುದು ಗೊತ್ತೇ ? ಕೇವಲ 1 - 2 ಕಿಮೀ ವ್ಯಾಸದ ಕೊಳಕು ಬರ್ಫದ ಗಟ್ಟಿ 
ಸೂರ್ಯಸಾಮೀಪ್ಯದಲ್ಲಿ 24, 000 ಕಿಮೀ ವ್ಯಾಸದ ಗೊಂಡೆಮಂಡೆಯಾಗಿ ಉಬ್ಬಿರು 
ವುದುಂಟು. ಇದರ ಬಾಲ ಸದಾ ಸೂರ್ಯವಿರುದ್ಧ ದಿಕ್ಕಿಗೆ ಚಾಚಿರುತ್ತದೆ. ಆದ್ದರಿಂದ 
ಇದು ಸೂರ್ಯಾಭಿಮುಖವಾಗಿ ಈಸುತ್ತಿರುವಾಗ ಮುಂದೆ ( ಚಲನದಿಶೆ = ವುರಿಂದ) 
ಗೊಂಡೆಯ ಹಿಂದೆ ಬಾಲವೂ ಸೂರ್ಯದೂರವಾಗಿ ತೆಗಳುತ್ತಿರುವಾಗ ವರಿಂದ 
ಬಾಲವೂ ಹಿಂದೆ ಗೊಂಡೆಯ ಇರುತ್ತವೆ. 

ಧೂಮಕೇತುವಿನ ನೇಪಥ್ಯಗಮನದಲ್ಲಿ ಅದು ಸೂರ್ಯನಿಂದ ದೂರ ದೂರ 
ಸರಿದಂತೆ ಅದರ ಬಾಲ ಕಿರಿದು ಕಿರಿದು, ಆದರೆ ಅದೇ ವೇಳೆ ತಲೆ ಚಿಕ್ಕದು ಚಿಕ್ಕದು 
ಆಗುತ್ತವೆ - ಚಿಪ್ಪಿನೊಳಹೊಗುವ ಬಾಲದಂತೆ, ಬುಟ್ಟಿಯೊಳಸೇರುವ ಹಾವಿನಂತೆ, 
ಸಹಜವಾಗಿ ನಮ್ಮ ದೃಷ್ಟಿಯಲ್ಲಿ ಅದರ ಚಿತ್ರ ಮಸಕು ಮಸಕು ಆಗಿ ಒಂದು ದಿನ 
ಅದು ಅಸೀಮ ಗಗನದ 7ಭೀರ ಗಹ್ವರತೆಯಲ್ಲಿ ವಾಸಿಹೋಗುತ್ತದೆ. 

* ನಭೋಂಗಣದಲ್ಲಿ ಧೂಮಕೇತು ಪ್ರದರ್ಶಿಸುವ ಈ ಅದ್ಭುತರಿಂಗಣ ನಮಗೇನೋ 
ಬಿಟ್ಟಿಯಾಗಿನೋಡಲು ಸಿಕ್ಕುತ್ತದೆ. ಆದರೆ ' ಮುಗ್ಧ ' ಧೂಮಕೇತು ವಕಾತ್ರ ಇದಕ್ಕೆ ಬಲು 
ತೂಕವಾದ ತೆರವನ್ನೇ ಕಕ್ಕಬೇಕಾಗುತ್ತದೆ. ಲಕ್ಷಾಂತರ ಕಿಲೋಮೀಟರುಗಳ ವರೆಗೆ ಚಾಚಿ 
ಹರಡಿದ ಬಾಲ ಮತ್ತು ಅತಿಯಾಗಿ ಉಬ್ಬಿದ ಮಂಡೆ ಇವುಗಳಿಂದಸೋರಿಹೋದ 
ದ್ರವ್ಯ ಅದಕ್ಕೆ ಮತ್ತೆ ದಕ್ಕುವುದಿಲ್ಲ . ಅಲ್ಪ ಗಾತ್ರದ ಧೂಮಕೇತುಗಳು ಈ ಆಘಾತ 
ದಿಂದ - ಮಹಾದೈತ್ಯಗಾತ್ರ ಸೂರ್ಯನೊಂದಿಗೆ ಒದಗುವ ಅಲ್ಪಕಾಲಿಕ ಸಾಮೀಪ್ಯ 
' ಸುಖ' ದ ಧೃತರಾಷ್ಟಾಲಿಂಗನದಿಂದ ಚೇತರಿಸಿಕೊಳ್ಳಲಾಗದೆ ಹರಾಕಿರಿಗೆ ಒಳಗಾಗು 
ಇವೆ, ಅಂದರೆ ಒಡೆದೇ ಹೋಗುತ್ತವೆ. ಭೂಮಗಾತ್ರದವಾದರೋ ಒಮ್ಮೆಗೇ ಒಡೆದು 
ಹೋಗುವುದಿಲ್ಲ - ನಿಧಾನಕ್ಷಯಕ್ಕೆ ತುತ್ತಾಗುತ್ತವೆ. 

ಒಡೆದುಹೋದಧೂಮಕೇತುಗಳ ಅವಶೇಷಗಳು ಅಪ್ಪಿತಪ್ಪಿ ನಮ್ಮ ವಾಯು 
ಮಂಡಲ ಹೊಕ್ಕರೆ ಆಗ ಉಿಗಳಾಗಿ ಉರಿದು ನಾಶವಾಗುತ್ತವೆ; ಹೋಗದಿದ್ದರೆ ಅವು 
ಅಂತರಗ್ರಹ ಗುರುತ್ವಬಲ ವಿಧಿಸುವ ರೀತಿಯಲ್ಲಿ ಸೌರವ್ಯೂಹದ ವಿಸ್ತಾರದಲ್ಲಿ ಅಂಡಲೆ 
ಯುತ್ತಿದ್ದು , ಕಾಲಕ್ರಮೇಣ ಇತರ ಗ್ರಹಗಳನ್ನು ಸೇರಬಹುದು, ಸೂರ್ಯನಿಂದಲೇ 
ಸ್ನಾಹಾಕರಿಸಲ್ಪಡಲೂಬಹುದು, 


೧೫೪ 


ನೋಡೋಣು ಬಾರಾ ನಕ್ಷತ್ರ 


ಇದು ಧೂಮಕೇತುವಿನ ದುರಂತ ಕತೆಯ ಸಂಕ್ಷೇಪ ಚಿತ್ರ . ಆದ್ದರಿಂದ ಅದರ 
ಬಗ್ಗೆ ನಮಗೆಮಡಬೇಕಾದದ್ದು ಮರುಕ; ಭಯ ಖಂಡಿತ ಅಲ್ಲ. ಅದು ದುರ್ಘಟನೆಯ 
ಹರಿಕಾರ ಅಲ್ಲ , ಉತ್ಸಾತಪರಂಪರೆಯನ್ನು ತರುವ ರಾಕ್ಷಸೀ ಬಲವೂ ಅಲ್ಲ ! ಬದುಕಿನ 
ಕ್ಷಣಭಂಗುರತೆಯ ಪ್ರತೀಕ ಉಲ್ಕೆ , ಮಹತ್ತಿನ ಸಾಮೀಪ್ಯ ಹೇಗೆ ಅಲ್ಪತ್ವಕ್ಕೂ 
ಕ್ಷಣಕಾಲ ಮಹತ್ತ್ವ ಒದಗಿಸುತ್ತದೆ ಎಂಬುದರ ಪ್ರತೀಕ ಧೂಮಕೇತು. 

ಸುಬ್ರಹ್ಮಣ್ಯ : ಹ್ಯಾಲೀ ಧೂಮಕೇತು ಬಗ್ಗೆ ವಿವರಣೆ ? 

ರಾವಣಾ : ಸೂರ್ಯನ ಸುತ್ತ ಗ್ರಹಗಳು ಯಾವ ನಿಯಮಾನುಸಾರ ಚಲಿಸು 
ತಿವೆ ? ಈ ನಿಯಮಗಳನ್ನು 16 - 17ನೆಯ ಶತಮಾನಗಳಲ್ಲಿ ಬಾಳಿದ್ದ ಯೋಹನ 
ಕೆಪ್ಲರ್‌ ಪ್ರಕಟಿಸಿದ, ಇವುಮೂರು ಗ್ರಹದ ಕಕ್ಷೆಯ ವಿನ್ಯಾಸ, ಕಕ್ಷಾವೇಗ ಹಾಗೂ 
ಪರಿಭ್ರಮಣಾವಧಿಗಳನ್ನು ಗಣಿತಸಮೀಕರಣಗಳ ಮೂಲಕ ಕರಾರುವಾಕ್ಕಾಗಿ ನಿರೂಪಿ 
ಸುತ್ತವೆ. 
* ಈ ನಿಯಮಗಳಿಗೆ ಕಾರಣವೇನು ? ಅದು ಗುರುತ್ವಾಕರ್ಷಣಬಲ ಎಂದು 
ಆವಿಷ್ಕರಿಸಿ ಅದರ ಪರಿಮಾಣ ಅಳೆಯಲು ಗಣಿತಸೂತ್ರ ನೀಡಿದವ 17 -18ನೆಯ 
ಶತಮಾನಗಳಲ್ಲಿ ಬಾಳಿದ್ದ ಐಸಾಕ್ ನ್ಯೂಟನ್ , ಧೂಮಕೇತುವೂ ಸೌರವ್ಯೂಹದ ಸದಸ್ಯ 
ಕಾಯವೆಂಬುದು ಈ ವೇಳೆಗೆ ಸ್ಥಿರೀಕೃತವಾಗಿತ್ತು . ಅಂದ ಮೇಲೆಧೂಮಕೇತುಕೂಡ 
ಗ್ರಹದಂತೆಸೂರ್ಯನ ಸುತ್ತ ನಿಯತಕಾಲಿಕವಾಗಿ ಪರಿಭ್ರಮಿಸುತ್ತಿರಬೇಕೆಂದುನ್ಯೂಟನ್ 
ತರ್ಕಿಸಿದ. ಆದರೆ ವಾಸ್ತವವಾಗಿ ಈ ತರ್ಕಕ್ಕೆ ಪ್ರತ್ಯಕ್ಷ ಪುರಾವೆ ಲಭಿಸಿರಲಿಲ್ಲ, 

ನ್ಯೂಟನ್ನನ ಸಮಕಾಲೀನ ವಿಜ್ಞಾನಿ ಹಾಗೂ ಅಭಿವಕಾನಿವಿತ್ರ ಎಂಡ್ 
ಹ್ಯಾಲೀ ಈ ಚಿಂತನೆಯನ್ನು ಪ್ರಾಯೋಗಿಕ ತಪಾಸಣೆಗೆ ಹಚ್ಚಿದ, ಗತ ಶತವಕಾನಗಳಲ್ಲಿ 
ಪ್ರಪಂಚಾದ್ಯಂತಗೋಚರವಾಗಿದ್ದ ಧೂಮಕೇತುಮಾಹಿತಿಗಳನ್ನು ಕಲೆಹಾಕಿ ವಿಶ್ಲೇಷಿಸಿ 
ಅವುಗಳಲ್ಲಿ ಕೆಲವಾದರೂ ನಿಯತಕಾಲಿಕ ಧೂಮಕೇತುಗಳನ್ನು ಹೆಕ್ಕಲು ಪ್ರಯತ್ನಿಸಿದ. 
ಗಣಿತ, ತರ್ಕ , ಮಾಹಿತಿ, ಪ್ರತಿಭೆ ಎಲ್ಲವುಗಳ ಸಂಯುಕ್ತ ಫಲವಾಗಿ ಹ್ಯಾಲೀಯಂ ವದಿಂದೆ 
ನೂತನ ವಿಸ್ಮಯಕರ ಚಿತ್ರ ಅನಾವರಣಗೊಂಡಿತು : 1531 , 1607 ಮತ್ತು 1682 
ರಲ್ಲಿ ಗೋಚರವಾದ ಧೂಮಕೇತುಕಕ್ಷೆಗಳು ತದ್ವತ್ತಾಗಿದ್ದು ವು. ಈ ಘಟನೆಗಳು 75 
ಅಥವಾ 76 ವರ್ಷಗಳ ಅವಧಿಯಲ್ಲಿ ಪುನರಾವರ್ತಿಸಿದ್ದವು. ಆದ್ದರಿಂದ ಇದೇ ಧೂವರಿ 
ಕೇತು ವರಿಂದ 1758ರ ಕೊನೆಗೆ ಅಥವಾ 1759ರ ಮೊದಲಿಗೆ ಪೂರ್ವನಿರ್ಧರಿತ ನೆಲೆ 
ಯಲ್ಲಿ ಮೈದೆಳೆದು, ಪೂರ್ವನಿರ್ಧರಿತ ಎಡೆಯಲ್ಲಿ ಮೈಗರೆಯುವುದೆಂದು ಕಣಿ ನುಡಿದ 
ಸ್ಪಷ್ಟಗಣಿತಗಣನೆಗಳನ್ನು ಆಧರಿಸಿ, ಈ ಗಣನೆಗಳ ಹಿನ್ನೆಲೆಯಲ್ಲಿ ನ್ಯೂಟನ್ನನ ಚಲನ 
ನಿಯಮಗಳಿದ್ದುವು. 

ಹೀಗೆ ಹ್ಯಾಲೀಯ ಗಣಿತಗಣನೆಗಳಿಗೆ, ಮಿಗಿಲಾಗಿ ನ್ಯೂಟನ್ನನ ಭೌತನಿಯಮಗಳಿಗೆ, 
1758 - 59 ಗಡುವಿನಲ್ಲಿ ಅಗ್ನಿಪರೀಕ್ಷಾಮಹೂರ್ತ ಸನ್ನಿಹಿತವಾಯಿತು. ಆ ವೇಳೆ 
ಯರೋಪಿನ ವಿವಿಧ ವೀಕ್ಷಣಕೇಂದ್ರಗಳಲ್ಲಿ ಆಸಕ್ತ , ವಿಜ್ಞಾನಿಗಳು ಮತ್ತು ಉತ್ಸಾಹೀ 
ಹವ್ಯಾಸಿಗಳು ಧೂಮಕೇತುವಿನ ಸ್ವಾಗತಕ್ಕೆ ಹೊಂಚುಹಾಕಿ ಕುಳಿತರು , ಆಕಾಶದ ಮಹಾ 


ಬೀಳುವ ನಕ್ಷತ್ರ ! ಪ್ರಳಯದ ಹರಿಕಾರ ! 


ವಿಸ್ತಾರದಲ್ಲಿ ಅದನ್ನು ಎಲ್ಲಿ ಅರಸಬೇಕು ಎಂಬುದನ್ನು ಗಣಿತಗಣನೆ ನಿಗದಿಗೊಳಿಸಿದ್ದರಿಂದ 
ಇವರೆ ಕೆಲಸ ಕಾದುಹೊಂಚುವಷ್ಟಕ್ಕೆ ಮಾತ್ರ ಸೀಮಿತವಾಯಿತು. ಇಲ್ಲದಿದ್ದರೆ ಈ 
ಪ್ರಯತ್ನ ಕಡಲಿನ ಬಿತ್ತರದಲ್ಲಿ ಶೀನಪ್ಪನಾಯಕನ - ಪುರಂದರದಾಸರ ಪೂರ್ವಾಶ್ರಮದ 
ಹೆಸರು - ಸಾದ್ವಿ ಪತ್ನಿ ಸರಸ್ವತಿಯ ನತ್ತುವನ್ನು ಹೆಕ್ಕುವ ಅಸಾಧ್ಯ ಸಾಹಸಕ್ಕೆ ಸಮಾನ 
ವಾಗಿರುತ್ತಿತ್ತು , 

- 12 ಮಾರ್ಚ್ 1759, ಹಿಂದಿನ ಇರುಳ ಮರುಕಳಿಕೆಯಾಗಿ ಅಂದಿನ ಇರುಳು 
ಕೂಡ ಆರಂಭವಾಯಿತು. ಅರಿಲುಗಳು ಕಣ್ಣು ಮಿಟಕಿಸಿದುವು. ಉಲ್ಕೆಗಳು ಕಿಡಿ ಕಾರಿ 
ದುವು, ಎಲ್ಲವೂ ಮಾಮೂಲಿನಂತೆಯೇ ಎಂದುಕೊಳ್ಳುತ್ತಿದ್ದಾಗ ಅಗೋ ಅದು ಅಲ್ಲಿಯೇ 
ನಿರೀಕ್ಷಿಸಿದ್ದಲ್ಲಿ , ನಿರ್ದಿಷ್ಟ ಕಾಲದಲ್ಲಿಯೇ ಪ್ರತ್ಯಕ್ಷವಾಯಿತು - ಪುನರಾಯಶಾನ್ 
ಮಹಾಕಪಿಃ ! ನ್ಯೂಟನ್ನನ ಮಹಾಸಿದ್ಧಾಂತಕ್ಕೂ ಹ್ಯಾಲೀಯ ಧಾಷ್ಟ್ರ್ರ ಭವಿಷ್ಯ 
ವಾಣಿಗೂ ಬಾನಪಟದಲ್ಲಿ ಕೆತ್ತಿದ ವಿಜಯಕೇತುವಾಗಿ ಆ ಧೂಮಕೇತು ವಿಜೃಂಭಿಸಿತು ! 

ಶೈನಿ : ಅದನ್ನು ನೋಡಿದ ಹ್ಯಾಲೀ ಆರ್ಕಿಮಿಡೀಸನಂತೆ ಕುಣಿದಾಡಿರಬೇಕಲ್ಲವೇ ? 

ರಾಮಾ : ಹೌದು. ಆದರೆ ಎಲ್ಲಿ ? ದುರ್ದೈವವೆಂದರೆ ಈ ಸಂಭ್ರಮೋತ್ಸಾಹದಲ್ಲಿ 
ಧುರೀಣತ್ವ ವಹಿಸಿ ಸಾರ್ಥಕತಾಭಾವ ಪಡೆಯಬೇಕಾಗಿದ್ದ ಹ್ಯಾಲೀ ಗತಿಸಿ ಆ ವೇಳೆಗೆ 
ಹದಿನೇಳು ವರ್ಷಗಳೇ ಸಂದುಹೋಗಿದ್ದುವು. ಆತನ ಗೌರವಾರ್ಥ ಈ ನಿಯತಕಾಲಿಕ 
ಆಕಾಶ ಅತಿಥಿಗೆ ಹ್ಯಾಲೀ ಧೂಮಕೇತುವೆಂದು ನಾಮಕರಣ ವಕಾಡಲಾಗಿದೆ . ಇದು ತರು 
ವಾಯದ ವರ್ಷಗಳಲ್ಲಿ 1835 , 1910 ಮತ್ತು 1986ರಲ್ಲಿ ಕ್ಲುಪ್ತ ಅವಧಿಗಳಲ್ಲಿ 
ದರ್ಶನ ನೀಡಿ ಹ್ಯಾಲೀಸ್ಮರಣೆಯನ್ನು ಚಿರಸ್ಥಾಯಿಗೊಳಿಸಿದೆ. 

ಇಲ್ಲಿಗೆ ನಕ್ಷತ್ರವೀಕ್ಷಣೆ ಮತ್ತು ಸೌರವ್ಯೂಹದರ್ಶನ ಇವನ್ನು ಕುರಿತಂತೆ ಸ್ಕೂಲ 
ಚರ್ಚೆ ಮುಗಿಯಿತು, ಇದರಿಂದ ನೀವು ಕಲಿತದ್ದೇನು ? 

ಇಬ್ರಾಹಿಮ್ : ಘಟನೆಗಳನ್ನಾಗಲೀ ವಿದ್ಯಮಾನಗಳನ್ನಾಗಲೀ ಕುರಿತಂತೆ ಪೂರ್ವ 
ಭಾವೀ ತಾರ್ಕಿಕ ಅಥವಾ ದೈವಿಕ ತೀರ್ಮಾನ ಸಲ್ಲದು, ಪ್ರತಿಯೊಂದನ್ನೂ ವಿಜ್ಞಾನದ 
ಒರೆಗಲ್ಲಿಗೆ ತಿಕ್ಕಿ ಅದರ ರಹಸ್ಯವನ್ನು ಶೋಧಿಸಲು ಪ್ರಯತ್ನಿಸಬೇಕು . 

ರವಿ : ಬೆರಗು, ವಿಶ್ಲೇಷಕ ದೃಷ್ಟಿ ಮತ್ತು ಪರಿಶ್ರಮ ಇವು ನಮ್ಮ ವ್ಯಕ್ತಿತ್ವದ 
ಘಟಕಗಳಾದರೆ ಆಗ ಮಾತ್ರ ನಾವು ಯಾವುದೇ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧಿಸಲು 
ಸಾಧ್ಯವಾದೀತು. 

ಶೈನಿ : ಮೇಲುನೋಟಕ್ಕೆ ಸೌಂದರ್ಯವೆನ್ನಿ , ಗೊಂದಲವೆನ್ನಿ ಅದರ ತಳದಲ್ಲಿ 
ಯಾವಾಗಲೂ ಸರಳ ಭೌತಸೂತ್ರಗಳಿರುತ್ತವೆ, 
- ಸುಬ್ಬಯ್ಯ : ಕಾವ್ಯ ಮತ್ತು ವಿಜ್ಞಾನ ಒಂದೇ ನಾಣ್ಯದ ಎರಡು ಮಗ್ಗುಲುಗಳು . 
ಕಾವ್ಯಕ್ಕೆ ವಿಜ್ಞಾನ, ದೇಹಕ್ಕೆ ಕಂಕಾಲದಂತೆ , ವಿಜ್ಞಾನಕ್ಕೆ ಕಾವ್ಯ , ವ್ಯಕ್ತಿಗೆ ಪ್ರತಿಭೆಯಂತೆ . 

ಸುಬ್ರಹ್ಮಣ್ಯ : ಸರ್ವಂ ಗಣಿತವಯಂ ಜಗತ್ ! 

ರಾಮಾ : ಇವೆಲ್ಲವೂ ಸರಿ , ಆದರೂ ಅಪೂರ್ಣ, ಜ್ಞಾನಾನ್ವೇಷಣೆಯ ಹಾದಿಯಲ್ಲಿ 
ನಾವು ಕಲಿಯುವ ಮೊದಲನೆಯ ಮತ್ತು ಕೊನೆಯ ಪಾಠ ಒಂದೇ : ವಿನಯ ಅಥವಾ 


೧೫೬ 


ನೋಡೋಣು ಬಾರಾ ನಕ್ಷತ್ರ 


ಅನಹಂಕಾರ, ಇದನ್ನು ಕಲಿಯಲು ನಕ್ಷತ್ರವೀಕ್ಷಣೆಗಿಂತ ಸರಳ ಮತ್ತು ಸುಲಭ ಪ್ರಯೋಗ 
ಇನ್ನೊಂದಿಲ್ಲ. 

- ವಿಖ್ಯಾತ ಖಗೋಳವಿಜ್ಞಾನಿ ಕಾರ್ಲ್ ಸಗಾನ್ ಬರೆದಿರುವ ಈ ವಾಕ್ಯಗಳನ್ನು 
ಓದು ಶೈನಿ. 

ಶೈನಿ : “ ಭೂಮಿ ಒಂದು ನೆಲೆ ನಿಜ, ಇದು ಏಕೈಕ ನೆಲೆ ಏನೂ ಖಂಡಿತ ಅಲ್ಲ. 
ಕೊನೆಗೆ, ಇದೊಂದು ಪ್ರರೂಪಿನೆಲೆ ಕೂಡ ಅಲ್ಲ. ಯಾವುದೇ ಗ್ರಹ, ನಕ್ಷತ್ರ ಅಥವಾ 
ಬ್ರಹ್ಮಾಂಡ ಈ ಅರ್ಹತೆ ಪಡೆಯದು. ಏಕೆಂದರೆ ವಿಶ್ವ ಬಹುತೇಕ ಶೂನ್ಯ , ಒಂದೇ 
ಒಂದು ಪ್ರರೂಪೀ ನೆಲೆ ಎಲ್ಲಿದೆ ಗೊತ್ತೇ ? ಅಂತರಬ್ರಹ್ಮಾಂಡೀಯ ಆಕಾಶದ ಚಿರಂತನ 
ರಾತ್ರಿ ದಟ್ಟೆಸಿರುವ ವಿಶಾಲ ಶೀತಲ ಸರ್ವವ್ಯಾಪ್ತಿಶೂನ್ಯದಲ್ಲಿ , ಅದೆಂಥ ವಿಚಿತ್ರ 
ಮತ್ತು ಬಂಜರು ಸ್ಥಳವೆಂದರೆ , ಅದರೊಂದಿಗೆ ಹೋಲಿಸಿದಾಗ, ಗ್ರಹನಕ್ಷತ್ರ ಬ್ರಹ್ಮಾಂಡ 
ಗಳು ನಮ್ಮ ಊಹೆಗೂ ನಿಲುಕದಷ್ಟು ವಿರಳ ಮತ್ತು ಸುಂದರೆ ಎಂದು ಭಾಸವಾಗು 
ಇವೆ. ನಮ್ಮನ್ನೇನಾದರೂ ವಿಶ್ವದೊಳಕ್ಕೆ ಯಾದೃಚ್ಛಿಕವಾಗಿ ಎಸೆದುಬಿಟ್ಟದ್ದಾದರೆ 
ನಾವು ಯಾವುದೇ ಗ್ರಹದ ಮೇಲೆ ಅಥವಾ ಅದರ ಸನಿಹದಲ್ಲಿ ಬೀಳುವ ಸಂಭಾವ್ಯತೆ 
ಎಷ್ಟು ? ಅದು ಬಿಲಿಯನ್ ಟ್ರಿಲಿಯನ್ ಟ್ರಿಲಿಯನ್ನಿನಲ್ಲಿ ಒಂದರ ಬಲಕ್ಕೆ 33 
ಸೊನ್ನೆ ಬರೆದಾಗ ದೊರೆಯುವ ಸಂಖ್ಯೆ ಇದು - ಒಂದಕ್ಕಿಂತಲೂ ಕಡಿಮೆ . ” 

ರಾಮಾ : ಇಂಥ ಅಪೂರ್ವ ಹಾಗೂ ವಿರಳ ಸೃಷ್ಟಿಯಾದ ಭೂಮಿಯಲ್ಲಿ ನಾವು 
ಏಕೈಕ ಬುದ್ದಿವಂತ ಜೀವಿಗಳು, ಅಂದಮೇಲೆನಮ್ಮ ಕರ್ತವ್ಯವೇನು ? ಈ ವಿಶ್ವವನ್ನು 
ನೋಡೋಣ, ಆನಂದಿಸೋಣ, ಅರ್ಥವಿಸಲು ಪ್ರಯತ್ನಿಸೋಣ, ಇತರರ ಜೊತೆ 
ನಮ್ಮ ಜ್ಞಾವನ್ನು ಹಂಚಿಕೊಳೊಣ, ಎಲ್ಲಕ್ಕೂ ಮಿಗಿಲಾಗಿ, ಪುರಂದರದಾಸರು ಹೇಳಿರು 
ವಂತೆ ವರಾನವ ಜನಾವು ದೊಡ್ಡದೊ ಇದರ ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪ 
ಗಳಿರಾ.'' 
- ಒಂದು ಸಂಗತಿ ಮಾತ್ರ ಸದಾ ನೆನಪಿನಲ್ಲಿರಲಿ. ಆಕಾಶದ ಅದ್ಭುತಗಳಾಗಲೀ 
ನೆಲದ ವಿಸ್ಮಯಗಳಾಗಲೀ ಎಲ್ಲವೂ ಅಂತಿಮವಾಗಿ ಭೌತ ವಿದ್ಯಮಾನಗಳೇ . ಇಲ್ಲಿ ಪವಾಡ 
ಗಳಿಗಾಗಲೀ ಭೂಮಂತ್ರಗಳಿಗಾಗಲೀ ಅವಕಾಶವಿಲ್ಲ. ನಮಗೆ ಇಂದು ತಿಳಿದಿರದ ವಿಷಯ 
ನಮ್ಮ ಅಲ್ಪಜ್ಞಾನದ ಪ್ರತೀಕವೇ ವಿನಾ ಪವಾಡದ ರುಜುವಾತು ಅಲ್ಲ. ಇದರ ಅರ್ಥ” 
ಆ ಅಜ್ಞಾತ ವಿಷಯದ ತಥ್ಯ ಅರಿಯಲು ನಾವು ಇನ್ನಷ್ಟು ಪ್ರಯತ್ನ ವರಾಡಬೇಕೆಂದೇ 
ಹೊರತು ಅದನ್ನು ಪವಾಡದ ಸೆರಗಿನಲ್ಲಿ ಮರೆ ವಕಾಡಬೇಕೆಂದಲ್ಲ. ವಿಶ್ವದಲ್ಲಿಯ ಸಮಸ್ತ 
ವಿದ್ಯವರಾನಗಳೂ ಕಾರ್ಯ- ಕಾರಣ ಸಂಬಂಧದಿಂದ ಬಂಧಿತವಾಗಿವೆ. ಈ ಸಂಬಂಧ 
ವನ್ನು ಅರಿತು ವಿವರಿಸುವ ಸಾಮರ್ಥ್ಯ ವರಾನವಮತಿಗಿದೆ. ವಿಶ್ವವೆಂದೂ ಮಾನವ 
ನೊಡನೆ ಕಪಟದ್ರೂತವಾಡುವುದಿಲ್ಲ. ಆದ್ದರಿಂದ ಬೆರಗಿನಿಂದ ಆಗಸ ನೋಡಿ, ಅನ್ವೇಷಕ 
ಬುದ್ದಿಯಿಂದ ಅದನ್ನು ಅರ್ಥಮಾಡಿಕೊಳ್ಳಿ , ಉತ್ಸಾಹದಿಂದ ನಿಮ್ಮ ಜ್ಞಾನವನ್ನು 
ಇತರರೊಂದಿಗೆ ಹಂಚಿಕೊಳ್ಳಿ . ಆಗ ನೀವೆಲ್ಲರೂ ಪರಿಪೂರ್ಣ ವ್ಯಕ್ತಿಗಳಾಗುವುದು ದಿಟ. 


ago 


ಇಲ್ಲ 


೩೬ 


ವಿಷಯ -- ಪುಟಸೂಚಿ 
ನಕ್ಷತ್ರ ಗುರುತಿರುವವು (* ) ನಕ್ಷತ್ರಪುಂಜಗಳನ್ನು ಸೂಚಿಸುತ್ತವೆ 
ಅಂಗಾರಕ Mars ೧೩೬ 

ee wa Algeba 3 
ಅಕ್ಟ‌ -ಬೀರಬಲ್ ೧೦ , ೧೧. 

ಆಿಯೋನೆ Alcyone ೪೮ 
pos latitude 

ಆವರ್ತನೆ Totation 
ಅಗಸ್ಯ Catopus ೮೨, ೮೪ 

ಆವಿಷ್ಕಾರ discovery ೧೩೭ 
ಅಗಸ್ಯನ ಕತೆ ೮೨ , ೮೩ 

ಆಶ್ಲೇಷಾ ಸ್ವpsilon Hydra 
ಅಗ್ನಿ At Nath ೪೪ , ೪೮, ೫೬ * ಉತ್ತರ ಕಿರೀಟ Corona Borealis 
* ಅಗ್ನಿಕುಂಡ Fofnax 

- ೧೦೫ , ೧೧೨ 
ಅಜಗರ Hydra ೧೦೦ 

ಉತ್ತರದೀಪ್ತಿ afterglow ೬೨,೬೩ 
8, Megrez eses 

ಉತ್ತರಬಿಂದು north point ೨೮ 
ಆಧಾರ Adhara ೪೬ 

eve dhedo north terrestrial 
ಅಧೋಬಿಂದು hadir 

- 

pote ೨೪ 
ಅರ್ಧಚಂದ್ರ dichotomized ೬೯ evzoo Vindemeatrix € 9 
ಅರ್ಧವೃದ್ದ ಚಂದ್ರ halfmoon ೬೯ eve ,din , Algenib and 
eeqrQizod , gibbousmoonès 

Alpheratz 
errorangri, empirical 

ಉತ್ತರಾಭಾದ್ರಾದ್ವಿತೀಯ Sirsah ೩೬ 
ಅನೂರಾಧ Aktab ೧೧೧ 

ಉತ್ತರಾಭಾದ್ರಾಪ್ರಥಮ Agenib 
USE26 Arneb oz 
ಅಪರವಿ phelion ೧೩೭ 

ಉತ್ತರಾಯಣಾರಂಭ ೭೯ 
ಆಪೋಲೊ Apollo ೪೧ 

ಉತ್ತರಾಯಣಾವಧಿ ೮೨ 
ಅಭಿಜಿತ್ Vega ೧೦೫, ೧೨೪ 

ಉತ್ತರಾಷಾಢಾ Nunki ೧೧೪ 
ಅಮಾವಾಸ್ಯೆ new fadon ೬೯ even satellite 
e2030720oronido solstices 20 ,2€ ಉಪಜ್ಞೆ invention 
ಅರುಂಧತಿ Alcox ೮೮, ೯೦ 

ಉರಗಧರ Ophiuchus ೧೨೩ 
ಅಲುದ್ರ Aiudra ೪೬ 

ಉಲ್ಕಾಪಿಂಡ meteಂrite ೧ರ್೪ 
ಅಲೆನ Athena ೭೨ 

eve , meteor 082 - 0815 
ಅಶ್ವಿನೀ Kamal ೧೬ 

ಋತುಗಳು Seasons ೭೬ . 
ಅಶ್ವಿನೀ ದ್ವಿತೀಯ Cheraton ೧೬೫೨ ಏಕತಾನತೆ monotony ೪೫ 
ಅಶ್ವಿನೀ ಪ್ರಥಮ Hamal ೫೨ 

ಏಕರೇಖಾಸ್ಥತೆ coilinearity ೪೬ 
* ಅಷ್ಟಕ Octans 

ಏಕಶೃಂಗಿ Monoceros 
ಆಂಗೀರಸ್ಸು Alioth ೮೮ 

ಕಂಕಣಗ್ರಹಣ annular eclipse 
ಆಂತರಿಕಗ್ರಹಗಳು innerplanets 

- 

೧೩೮ ಕಂಕಾಲ skeleton ೧೧೦, ೧೧೧ 
ಆಂದೋಳನ Osciliation ೮೦ ಕಂದರ Crater ೧೦೦ 
ಆಕಾಶಗಂಗೆ Milky Way 

ಕಕ್ಷಾವೇಗ orbitat velocity ೧೩೭ 
- ೮೯ , ೧೧೬ ೧೧೭, ೧೭೧. 

ಕಕ್ಷೆ orbit ೧೩೭ 
ಆರ್ಕಿಮಿಡೀಸ್ ೧೫೫ 

* ಕನ್ಯಾ Virg೦ ೧೧೬ 
ಆದ್ರ್ರಾ Betelgeuse ೩೮,೪೪೯೩ * ಕಪೋತ Columba ೧೫ 


೧೫೮ 

ನೋಡೋಣು ಬಾರಾ ನಕ್ಷತ್ರ 
* ಕರ್ಕಟಕ Cancer ೭೩ , ೮೫ 

ಖಗೋಳವಿಜ್ಞಾನ astronomy ೨೨ 
ಕರ್ಕಟಕಬಿಂದು summer solstice ಖಮಧ್ಯ Zenith 

೭೮ ಈ ಖೇಟಕ Sculum Sobiesci ೧೨೩ 
ಕರವಾಲ Sword ೪೪ 

ಗರುಡ Aquila ೧೨೩ 
ಕಲೆ paase ೧೨ , ೬೯ 

ಗುರು Jupiter ೪೨ , ೧೩೬ 
ಕಾರ್ತಿಕೇಯನ ಕತೆ ೫೩೫೪ 

ಗುರು ಮತ್ತು ಶುಕ್ರ ೧೩೬, ೧೩೮, ೧೩೯ 
ಕಾಲ್ಮೀಯನರ ಸರೋಸ್ Saros of ಗುರುಮೌಢ ೧೪೧ 

Chaldeans 0298 ಗುಳಿಕಕಾಲ ೧೪೬ 
ಕಾಲ್ಮೀಯನರು ೧೪೩ , ೧೪೪ 

ಗೋಚರನಕ್ಷತ್ರ ಸಂಖ್ಯೆ ೧೧ 
* ಕಾಳಭೈರವ Canes Venatici ಗೋಳಾರ್ಧ hemisphere 

ಗ್ರಹ planet 
* ಕಾಳಿಂಗ Hydrus ೧೫ 

ಗ್ರಹಕುಂಡಲಿ ೧೩೯ , ೧೪೦ 
ಕಿನ್ನರ Centaurus ೧೦೦ 

ಗ್ರಹಣಗಳು eclipses ೧೩೦, ೧೩೧ 
ಕಿನ್ನರಪಾದ Alpha Centaurus ಗ್ರಹಣ : ಚೀನೀ ಕತೆ ೧೩೩ , ೧೩೪ 

೯೮, ೧೦೦ ಗ್ರೀಷ್ಮತ್ರಿಭುಜ autumn triangle 
ಕಿನ್ನರಪಾರ್ಷ್ಠ Beta Centaurus 

೧೦೫ 
- ೯೮, ೧೦೦ * ಚಂಚಲವರ್ಣಿಕಾ Chamaeleon 
ಕಿಶೋರEquuels 

ಚಂದ್ರ moon ೧೪೧ 
* socêe Cassiopeia 02 , 30 ಚಂದ್ರನಕಲೆ moon 'sphase ೧೨ ,೬೯ 
ಕುಂತೀಪಂಚಮ Epstion 

ಚಕೋರ Phoenix ೧೫ 
- Cassicpeia ೧೭, ೨೩ ಚತುಷ್ಕ Norma 
ಕುಂಭ Aquarius ೧೫ 

2800w ,os lunarorbit20 ,22,095 
ಕುಜ Mars ೧೩೬ 

23000 ISA lunation , lunar 
ಕೃತ್ತಿಕಾPleaides, Alcyone೩೮, ೪೮ 

( solar )month 
ಕೃತ್ರಿಮ ದಕ್ಷಿಣಶಿಲುಬೆ False 

ಚಿತ್ತಾ Spica ೯೩ , ೧೦೫ 
Southern Cross ೯೧೯೮ * ಚಿತ್ರಫಲಕ Pictor 
ಕೃತ್ರಿಮ ದಕ್ಷಿಣಶಿಲುಬೆಯ ಕತೆ 

2708 , Venus oas 
- ೧೦೬ , ೧೦೭ ಚೇಳಿನ ಕತೆ ೧೧.೨ 
ಕೃಷ್ಣ ಪಕ್ಷ dark fortnight ೬೯ ಜಮದಗ್ನಿ Beta Cassiopeia 
* ಕೃಷ್ಣವೇಣಿ Coma Berenices 

೧೭, ೨೩ 
ಕಪ್ಪರ್‌ , ಯೋಹನ್ ೧೫೪ 

# ಜಾಲ Reticulum ೧೫ 
ಕೇತು descending node ೧೨೯ ಜೈಷ್ಣಾ Antares ೧೦೧ , ೧೧೧ 
ಕ್ರತು Dubhe ೮೮ 

ಜ್ಯೋತಿರ್ವಷ್ರ light-year ೧೦೧ 
godbetod , waning moon le ಡಯಾನಾ- ಒರೈಯನ್ ಕತೆ ೪೦ ,೪೨ 
ಕ್ಷಿತಿಜ horizon ೧೭ 

ಡೈನೊಸಾರುಗಳ ಹಠಾತ್ ಮರಣ ೧೫೦ 
ಕ್ಯಾಸಿಯೋಪಿಯಾ ಗರ್ವಭಂಗ ೨೦ , ೨೧ * ತಿಮಿಂಗಿಲ Cetus ೧೫ 
ಕ್ರಾಂತಿವೃತ್ತ ecliptic ೭೭ ,೭೮೧೨೯ * ತುಲಾ Libra ೮೫ , ೧೨ 
ಖಗೋಳ celestial sphere 

GOOD290T33 autumnal equinox 
ಖಗೋಳವರಾನ astronomical 

೭೮ 
Unit ೧೧೨ * ತ್ರಿಕೋಣಿ Triangulum ೧೬ 


" 


ವಿಷಯ = ಪುಟಸೂಚಿ 
* ತ್ರಿಶಂಕು Crux , Southern Cross * ನಕುಲ Pegasus ೩೬ 

ನಕ್ಷತ್ರಪಟವಾಚನ ೬೦-೬೨ 
ತ್ರಿಶಂಕು ಕತೆ ೧೦೩ , ೧೦೪ 

ನಡುಪಟ್ಟಿ belt ೪೪ 
ತ್ರಿಶಂಕುಕರದ್ವಿತೀಯ Beta CruX ' ನವಗ್ರಹಗಳು ' ೧೩೫ 

೯೯ . ೧೦೦ ನಾಕ್ಷಿಕಮಾಸ siderealmonth೭೧ 
ತ್ರಿಶಂಕುಕರಪ್ರಥಮ Delta Crux ನಿತ್ಯನಕ್ಷತ್ರಗಳು ೭೧, ೧೦೮ , ೧೬೪ 

ನಿಹಲ್ Nihal ೪೬ 
ತ್ರಿಶಂಕುಪಾದ Gamma Crux. ನೆಪ್ಯೂನ್ Neptune ೧೩೬ 

- ೯೯ , ೧೦೦ * ನೌಕಾಪಟ Vela ೧೧೬ 
ತ್ರಿಶಂಕುಶಿರ Acrux ೯೯ , ೧೦೦ * ನೌಕಾಪೃಷ್ಣ Puppis ೧೫ , ೧೧೬ 
* ದಕ್ಷಿಣ ಕಿರೀಟ (Corona Australis ನ್ಯೂಟನ್ , ಐಸಾಕ್ ೧೫೪ 

- ೧೪, ೧೨೩ ನ್ಯೂನಪೂರ್ಣಚಂದ್ರ ೬೯ 
ದಕ್ಷಿಣ ತ್ರಿಕೋಣಿ Triangulum ಪಂಚಾಂಗ almanac ೮೬ 

Australe ಪರಿಭ್ರಮಣೆ Revolution 
ದಕ್ಷಿಣ ಧ್ರುವಬಿಂದುಸೂಚಕ ೧೦೭ 

ಪಶ್ಚಿಮಬಿಂದು West point ೨೮, ೨೯ 
ದಕ್ಷಿಣಬಿಂದು south point ೨೮ , ೨೯ ಪಶ್ಚಿಮಶ್ವಾನ Gomteisa ೭೩ 
ದಕ್ಷಿಣ ಮೀನ Pisces Austrinus ಪಾತಬಿಂದುಗಳು Kode points 

೧೨೯ - ೧೩೧ 
ದಕ್ಷಿಣ ಶಿಲುಬೆ Southern Cross, ಪಾರ amplitude ೮೦ 

CruX ೯೮, ೯೯ * JUDQF Perseus 03 , 90 , 205 
ದಕ್ಷಿಣಾಯನಾರಂಭ ೭೯ , ೮೨ 

ಪಾರ್ಥಪ್ರಥಮ Mirfak ೩೮ 
ದಿಕ್ಕೂಚಿPyxis 

ಪಾರ್ಶ್ವಗ್ರಹಣ partial eclipse 
ದಿಗಂತ horizon ೧೭ 

೩೨ 
ದಿಗ್ಗಿಂದುಗಳು ೨೯ 

mjom constellation of 
ದಿವಸನಾಮಗಳು ೧೪೨- ೧೪೫ 

ಪುನರ್ವಸು Castor and Poliux 
* ದೀರ್ಘಕಂಠ Camelopardus ಪುನರ್ವಸು ದ್ವಿತೀಯ Pollux 
ಈ ದೂರದರ್ಶಿನಿ Telescopium 

೪೪, ೭೨, ೭೩ 
* ದೇವನೌಕಾ Carina 

ಪುನರ್ವಸು ಪ್ರಥಮ Castor 
ಈ ದೇವವಿಹಗ Apus 

೪೪, ೭೨೭೩ 
ದೈನಂದಿನ ಪಥ diurnai path ೩೧ ಪುರರವಿ perihelion ೧೩೭ 
* ದೌಪದಿ Andromeda ೧೫ , ೨೧ 

ಪುಲಸ್ತ್ರ Phecda ೮೮ 
* ಧನಿಷ್ಟಾ Delphinus, Rotadev ಪುಲಹ Merak ೮೮ 

ಪುಷ್ಯ Deita Cancer 
ಧನು Sagittarius ೧೧೨, ೧೧೪, ೧೨೩ ಪೂರ್ಣಗ್ರಹಣ total eclipse ೧೩೨ 
ಧೂಮಕೇತು Commet ೧೪೯ - ೧೫೪ ಪೂರ್ಣಚಂದ್ರ full moon ೬೯ 
ಧ್ರುವ pole ೧೦೫ 

ಪೂರ್ವಬಿಂದು east point ೨೮ 
ಧ್ರುವನಕ್ಷತ್ರ pole star ೧೭,೮೮, ೮೯ ಪೂರ್ವಶ್ವಾನ Procyon ೪೪, ೭೩ ,೧೧೫ 

ಪೂರ್ವಾಭಾದ್ರಾ Markab and 
ಧ್ರುವನಕ್ಷತ್ರದಕೊನೋನ್ನತಿ ೨೩ , ೨೪ 

Scheat 
ಧ್ರುವಸೂಚಕಗಳು ೮೯ 

ಪೂರ್ವಾ ಭಾದ್ರಾದ್ವಿತೀಯ Scheat ೩೬ 


೧೫ 


೧೩೮ 


ನೋಡೋಣು ಬಾರಾ ನಕ್ಷತ್ರ 
ಪೂರ್ವಾಭಾದ್ರಾಪ್ರಥಮMarkab ೩೬ ಮೀನಾಕ್ಷಿ Romalhaut ೧೨೫ 
ಪೂರ್ವಾಷಾಢಾ Delta and 

ಮುಂಜಾನೆಯ ನೀರೆ morning star 
Epsilon Sagittarius 
ಪ್ರೊಟೋ Pluto ೧೩೭ 

# ಮುಸಲೀ Lacerta 
ಫಲಜ್ಯೋತಿಷ್ಯ astrology ೯೪, ೧೪೯ Songs Shaula 000 
ಬಕ Grus ೧೫ 

39, 74300 Lambda Orion 98 ,88 
23Jeršow , crescent moon zs ಮೆಕ್ಕುಡ Mekbuda ೭೨ 
ಬಾಹ್ಯಗ್ರಹಗಳು Outer planets ಮಬ್ಬುಟ Mebsuta ೭೨ 

02. 08 ಮೇಖಲಾಕೇಂದ್ರ ೪೬ 
ಬೀಳುವನಕ್ಷತ್ರ shooting star, ಮೇಯಾ Maia ೪೮ 

- meteor ೧೪೬ - ೧ರ್೪ * ಮೇಷ Aries ೧೫ 
ಬುಧ Mercury ೧೩೬ 

ಮೇಷಬಿಂದು Vernal equinox ೭೮ 
ಬೃಹಸ್ಪತಿ Jupiter ೪೨, ೧೩೬ 

ಯಾದೃಚ್ಛಿಕತೆ randomness ೪೫ 
ಬೆಳಕಿನ ವೇಗ ೧೦೧ 

ಯಾಷ್ಟೋತ್ತರ meridian ೨೮೨೯ 
239 , Venus oaes 

ಯುಗಾದಿ ೯೪೯೫ 
ಬ್ರಹ್ಮಹೃದಯ Capella ೩೮, ೪೪,೫೬ 

ಯುಗಾದಿನಿರ್ಣಯ ೯೭ 
ಬ್ರಹ್ಮಾಂಡ galaxy 

* ಯುಧಿಷ್ಠರ Cepheus ೧೫ ,೨೧,೩೬ 
ಭರಣಿ 41 Aries ೧೬, ೫೨ 

ಯುರೇನಸ್ Uranus ೧೩೬ 
* ಭೀಮ Hercules ೧೦೫ 

* ರಾಜಹಂಸ Cygnus ೧೫ , ೧೨೪ 
ಭೂಮಧ್ಯರೇಖೆ terrestrial 

033 zodiacal constellation 
- equator ೨೪ 

೯೭ 
ಭೂಮಿ Earth ೧೩೬ 

ರಾಶಿಚಕ್ರ zodiac ೮೫ , ೧೦೯ 
ಭೂಮಿಯ ವಾರ್ಷಿಕ ಪಥ ೮೫ 

ರಾಶಿ - ನಿತ್ಯನಕ್ಷತ್ರವಿತರಣೆ ೧೦೮, ೧೦೯ 
ಭೂವ್ಯಾಸ ೬ 

ರಾಹುಕಾಲ ೧೪೬ 
ಮಂಗಳ Mars ೧೩೬ 

ರಾಹು ascending 11ode ೧೨೯ 
ಮಕರ Capricoriaus ೧೫ , ೧೨೩ 

ರಾಹುಕೇತು ಕತೆ ೧೩೩ 
JUEU200050 winter sostice 205 

ರೇಖಾಂಶ longitude 
ಮಘಾ Regu US ೯೨ 

* ರೇಚಕ Antia 
ಈ ಮ Dorado ೧೫ 

ರೇವತಿ . Epsilon Pisces 
* ಮಯೂರ Pav೦ ೧೫ 

ESC8083 Aldebaran 20 ,89 ,90 
200028 Benetnasch ees 

* ಲಘುಶ್ವಾನ Canis Minor ೭೩ 
* ಮಶಕ Musca ೧೧೬ 

* ಲಘುಸಪ್ತರ್ಷಿ Ursa Minor ೮೯ 
* ಮಹಾವ್ಯಾಧ Orion ೩೮, ೪೧, ೪೩ 

* ಲಘುಸಿಂಹ Leo Minor 
* ಮಹಾಶ್ವಾನ Canis Major ೧೫ 
- ಮಹಾಶ್ವಾನ ತೃತೀಯ ೪೬ 

ಲುಬ್ದಕ Sirius ೪೪ , ೪೬, ೭೩ ,೮೪, ೯೩ 
* ಮಾರ್ಜಾಲ Lynx 

ವಸಿಷ್ಠ Mizar ೮೮.೯೦ 
* ಮಿಥುನ Gemini ೧೫ , ೪೪ 

JOZE36 Wasat 29 
DodgoF3JS Mirzam oz . * ವಿಜಯಸಾರಥಿ Auriga ೩೮,೫೬ 
Quise Merope ses 

ವಿಜಯಸಾರಥಿ ಅಷ್ಟಮ Theta 
* ಮೀನ Pisces ೧೫ , ೧೬ 

Auniga ೩೮, ೫೬ 


ವಿಷಯ - ಪುಟಸೂಚಿ 

೧೬೧ 
ವಿಜಯಸಾರಥಿ ದ್ವಿತೀಯ 

ಸಂಜೆಯತಾರೆ evening star ೧೩೮ 
Menkalinan 20 ,80 ,82 ಸಗಾನ್ , ಕಾರ್ಲ್ ೧೫೬ 
DJDJD Zuben el Genubi - * ಸಪ್ತರ್ಷಿಮಂಡಲ Ursa Major 
ವಿಶ್ವ universe ೭ 

- ೮೭ - ೮೯ , ೧೦೪ - ೧೦೬ 
ವಿಷುವದ್ಬಂದುಗಳು equinoxes * ಸರ್ಪ Serpeins ೧೨೬ 

೭೮, ೭೯ ಸಮಭಾಜಕ terrestrial equator 
ವಿಷುವದ್ವ celestial equator 

೨೪ 
೨೮. ೨೯೩೪. ೭೭೭೮ ಸಮೀಪತವಕಿನ್ನರ Proxima 
ವೀಕ್ಷಕನ ಅಕ್ಷಾಂಶ ೨೪ 

Centauri ೧೦೧ 
* ವೀಣಾ Lyra ೧೨೪ 

* ಸಹದೇವ Bootes ೧೧೬ 
* ವೃಕ Lupus 

* ಸನು Mens8 
* ವೃತ್ತಿನೀ Circinus 

JOJO ,& # 235 , seven - day cycle 
* ವೃಶ್ಚಿಕ Scorpius ೧೧೧, ೧೨೩ 

೧೪೨- ೧೪೬ 
* ವೃಷಭ Taurus ೧೫ .೩೮, ೪೮ * ಸಿಂಧೂ Indus 
ವೃಷಭತೃತೀಯ Ganma Taurus * ಸಿಂಹ Le೦ ೬೩೯೨ 

೪೮ * ಸುಯೋಧನ Drac೦ ೮೯೧೨೪ 
* ವೇದಿಕಾ Ara ೧೨೩ 

* ಸೂಕ್ಷ ದರ್ಶಿನಿ Microscopium 
- ವೈಜಯಂತೀ ಪಂಚಾಂಗ ೧೩೯ 

ಸೂರ್ಯ S13 
* ,Jorge Eridanus 03 

ಸೂರ್ಯನಗಾತ್ರ ೫ 
* ವೈತರಣಿಮುಖ Achesnar ೮೪ ಸೂರ್ಯನದೂರ ೬ 
ವೃಶ್ಚನ Calum 

ಸೂರ್ಯನ ವಾರ್ಷಿಕಪಥ ೮೫ 
ವ್ಯಾಧಜಂಘಾ Saiph ಇಲ್ಲ 

ಸೂರ್ಯಲೋಲಕ ೮೦ 
JOTI,Eh Rigel o 

ಸೈಂಧವ Aigol ೧೬೩೮ 
ವ್ಯಾಧಭುಜ Bellatrix ೩೮,೪೪ JodHJM solar (lunar) month 
ವ್ಯಾಧಮೇಖಲೆ Belt of Orion೪೬ 

೭೧ 
ಶತಭಿಷ Sadasud 

ಸೌರವ್ಯೂಹSolar System೨೫ ,೧೩೬ 
ಶನಿ Saturn ೧೩೬ 

ಸೌರವ್ಯೂಹದ ಉಗಮ ೧೫೧ 
* Joe Volans 038 

ಸ್ವಾತಿ Arcturus ೯೩ , ೧೦೫ . 
* 38 Sagitta 092 

ಹಂಸಾ Deneb ೧೨೪ 
* ಶಶ Lepus ೧೫, ೧೧೬ 

ಹರಡೀಸ್ Hyades ೪೮ 
ಶಿಲ್ಪಶಾಲಾ Sculptor 

* ಹಸ್ನಾ Corvus ೧೦೦ 
ಶುಕ್ರ Venus ೧೩೬. 

Johd 353 Delta Corvus la 
ಶುಕ್ರ ಮತ್ತು ಗುರು ೧೩೮, ೧೩೯ 

ಹಾರಿಜ horizon ೧೭ 
ಶುಕ್ರಮೌಡ್ಯ ( ೪೧ 

ಹುಣ್ಣಿಮೆ full moon ೬೯ 
ಶುಕ್ಲಪಕ್ಷ bright fortnight ೬೯ . 35W Zosma and Theta Leo 

2003 godt , new moon le ಹೇಮಂತ ತ್ರಿಭುಜ winter 
* ಶೃಗಾಲ Vulpecula 

triangle 22 , 52 , 003 
ಶ್ರವಣ Altair ೧೨೪ 

* ಹೊರಸೂಚಿ Horologium 
* ಶೈನ Tucana ೧೫, ೧೨೩ 

ಹ್ಯಾಲೀ ಧೂಮಕೇತು Halley's 
* ಷಷ್ಠಕ Sextans 

Comet ೪ , ೧೪, ೧೫೨ 


- 


11 


ಬರಿಗಣ್ಣಿಗೆ ಕಾಣುವಂತೆ ಉಬ್ಬ ಲತೆಯಪ್ರಕಾರ ಮೊದಲ 30ನಕ್ಷತ್ರಗಳು 
ಆಯಾ ನಕ್ಷತ್ರದ ಪುಂಜನಾಮವನ್ನೂ ನಮ್ಮಿಂದಜ್ಯೋತಿರ್ವಷ್ರಗಳಲ್ಲಿ 

ನಕ್ಷತ್ರದ ದೂರವನ್ನೂ ಆವರಣಗಳ ಒಳಗೆ ಬರೆದಿದೆ 


1 ಲುಬ್ದ ಕ ( ಮಹಾಶ್ವಾನ, 8.7) 
2 ಅಗಸ್ತ್ರ ( ದೇವನೌಕಾ, 650) 
3 ಕಿನ್ನರಪಾದ (ಕಿನ್ನರ 4 .3) | 
4 ಸ್ವಾತೀ (ಸಹದೇವ 36) 
5 ಅಭಿಜಿತ್ (ವೀಣಾ, 27) 
6 ಬ್ರಹ್ಮಹೃದಯ ( ವಿಜಯಸಾರಥಿ, 45 ) 
7 ವ್ಯಾಧವೃಷ (ಮಹಾವ್ಯಾಧ, 900) 
8 ಪೂರ್ವಶ್ಯಾನ ( ಲಘುಶ್ವಾನ, 11) 
9 ವೈತರಿಣೀಮುಖ (ವೈತರಿಣೀ , 118) 
10 ಆದ್ರ್ರಾ ( ಮಹಾವ್ಯಾಧ, 520) 
11 ಕಿನ್ನರಪಾರ್ಙ್ಗ (ಕಿನ್ನರ, 490) 
12 ಶ್ರವಣ ( ಗರುಡ, 16) 
13 ರೋಹಿಣಿ ( ವೃಷಭ , 68) 
14 ತ್ರಿಶಂಕುಶಿರ ( ತ್ರಿಶಂಕು , 370) 
15 ಜೇಷ್ಟಾ ( ವೃಶ್ಚಿಕ, 520) 


16 ಚಿತ್ತಾ (ಕನ್ಯಾ , 220) 
17 ಪುನರ್ವಸು ದ್ವಿತೀಯ ( ಮಿಥುನ 35) 
18 ಮೀನಾಕ್ಷಿ (ಮೀನ, 23 ) 
19 ಹಂಸಾಕ್ಷಿ ( ರಾಜಹಂಸ , 1600) 
20 ತ್ರಿಶಂಕುಪಾದ ( ತ್ರಿಶಂಕು , 490) 
21 ಮಘಾ ( ಸಿಂಹ , 84) [ 680) 
22 ಮಹಾಶ್ಚಾನಪಂಚಮ ( ಮಹಾಶ್ವಾನ 
23 ಪುನರ್ವಸುಪ್ರಥಮ (ಮಿಥುನ , 45 ) 
24 ಮೂಲಾ (ವೃಶ್ಚಿಕ, 610) 
25 ವ್ಯಾಧಭುಜ ( ಮಹಾವ್ಯಾಧ, 470) 
26 ಅಗ್ನಿ (ವೃಷಭ, 300) 
27 ದೇವನೌಕಾದ್ವಿತೀಯ ( ದೇವನೌಕಾ,86) 
28 ತ್ರಿಶಂಕುತೃತೀಯ (ತ್ರಿಶಂಕು , 220) 
29 ಮೇಖಲಾಕೇಂದ್ರ ( ಮಹಾವ್ಯಾಧ,1600) 
30 ಬಕಪ್ರಥಮ ( ಬಕ, 64) 


ಇದೇ ವಿಷಯ ಕುರಿತು ಕನ್ನಡದಲ್ಲಿ ನೀವುಓದಬಹುದಾದ 

ಇತರ ಪುಸ್ತಕಗಳು 


ಆಕಾಶವೀಕ್ಷಣೆಗೆ ಮಾರ್ಗದರ್ಶಿ ( ಪಿ. ಎನ್ . ಶಂಕರ್ ) ರೂ 4 
ದೂರದರ್ಶಕ ಮಾಡಿನೋಡು( ಪಿ , ಎನ್ . ಶಂಕರ್ ) ರೂ 5 


ಜಿ . ಟಿ. ನಾರಾಯಣರಾಯರು ಬರೆದಿರುವ ಪುಸ್ತಕಗಳು 


ನಕ್ಷತ್ರ ವೀಕ್ಷಣೆ ರೂ 5 
ನಕ್ಷತ್ರ ಸಾಮ್ರಾಜ್ಯ ರೂ 16 .50 
ಐವರು ವಿಜ್ಞಾನಿಗಳು ರೂ 15 
ನಿಕೊಲಾಸ್ ಕೊಪರ್ನಿಕಸ್ ರೂ 12. 50 
ಸೂಪರ್ನೋವಾ ರೂ 20 
ಧೂಮಕೇತು ರೂ 7 
ಗ್ರಹಣಗಳು ರೂ 2 
ಸೂರ್ಯ ರೂ 5 


ಕೆಲವು ಉಪಯುಕ್ತ ಮಾಹಿತಿಗಳು 


ಖಗೋಳಮಾನ = ಭೂಮಿ -ಸೂರ್ಯ ಸರಾಸರಿ ಅಂತರ = 149,598,500 ಕಿಮೀ 
ಜ್ಯೋತಿರ್ವಷ್ರ = 1 ವರ್ಷದಲ್ಲಿ ಬೆಳಕು ಗಮಿಸುವ ದೂರ = 9 . 4607 x1019ಕಿಮೀ 
ಬೆಳಕಿನ ವೇಗ = ಸೆಕೆಂಡಿಗೆ 300, 000 ಕಿಮೀ 
1 ಮಿಲಿಯನ್ = 1 , 000,000 = 100 
1 ಬಿಲಿಯನ್ = 1000 ಮಿಲಿಯನ್ = 109 
ದಿವಸ = ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಆವರ್ತನೆ (rotation ) ಮುಗಿಸಲು 

ತೆಗೆದುಕೊಳ್ಳುವ ಅವಧಿ = ಇರುಳು + ಹಗಲು = 24 ಗಂಟೆಗಳು 
1 ಗಂಟೆ = 60 ಮಿನಿಟುಗಳು = 3600 ಸೆಕೆಂಡುಗಳು 
ನಾಕ್ಷತ್ರಿಕ ಮಾಸ = ಯಾವುದೇ ನಕ್ಷತ್ರ ಕುರಿತಂತೆ ಚಂದ್ರ ಭೂಮಿಯ ಸುತ್ತ ಒಂದು 

ಪರಿಭ್ರಮಣೆ (Trevolution ) ಮುಗಿಸಲು ತೆಗೆದುಕೊಳ್ಳುವ ಅವಧಿ 

= ಸುಮಾರು 27 ದಿವಸಗಳು 
ಸೌರಮಾಸ = ಸೂರ್ಯನನ್ನು ಕುರಿತಂತೆ ಚಂದ್ರ ಭೂಮಿಯ ಸುತ್ತ ಒಂದು ಪರಿಭ್ರಮಣೆ 

ಮುಗಿಸಲು ತೆಗೆದುಕೊಳ್ಳುವ ಅವಧಿ (ರೂಢಿಯಲ್ಲಿ ಚಾಂದ್ರಮಾಸ , ಮಾಸ 
ಅಥವಾ ತಿಂಗಳು) = ಎರಡು ಕ್ರಮಾಗತ ಅಮಾವಾಸ್ಯೆ ಅಥವಾ ಹುಣ್ಣಿಮೆ 

ಗಳ ನಡುವಿನ ಅವಧಿ = 29 .5 ದಿವಸಗಳು 
ವರ್ಷ ಭೂಮಿ ಸೂರ್ಯನ ಸುತ್ತ ಒಂದು ಪರಿಭ್ರಮಣೆ ಮುಗಿಸಲು ತೆಗೆದುಕೊಳ್ಳುವ 

ಅವಧಿ = 365 . 2422 ದಿವಸಗಳು 
ವಿಶ್ವದ ವಯಸ್ಸು = ಸುಮಾರು 15 ಬಿಲಿಯನ್ ವರ್ಷಗಳು = 15 x10 ವರ್ಷಗಳು 
ಸೌರವ್ಯೂಹದ ವಯಸ್ಸು = ಸುಮಾರು 5 ಬಿಲಿಯನ್ ವರ್ಷಗಳು = 5x10 
ವರ್ಷಗಳು , ಸೂರ್ಯ ಮತ್ತು ಭೂಮಿ ವಯಸ್ಸುಗಳು ಇಷ್ಟೇ ( = 5x10 ವರ್ಷಗಳು ) 


ಇಪ್ಪತ್ತೇಳು ನಿತ್ಯ ನಕ್ಷತ್ರಗಳು 


1 ಅಶ್ವಿನೀ 

10 ಮಘಾ 
2 ಭರಣಿ 

11 ಹುಬ್ಬ 
3 ಕೃತ್ರಿಕೆ 

12 ಉತ್ತರಾ 
4 ರೋಹಿಣಿ 

13 ಹಸ್ಕಾ 
5 ಮೃಗಶಿರಾ 14 ಚಿತ್ತಾ , 
6 ಆದ್ರ್ರಾss 1 ಸ್ನಾತೀ 
7 ಪುನರ್ವಸು 16 ವಿಶಾಖ 
8 ಪುಷ್ಯ 

17 ಅನೂರಾಧ 
9 ಆಶ್ಲೇಷಾ 

18 ಜೇಷ್ಯಾ 


19 ಮೂಲಾ 
20 ಪೂರ್ವಾಷಾಢಾ 
21 ಉತ್ತರಾಷಾಢಾ 
22 ಶ್ರವಣ 
23 ಧನಿಷ್ಟಾ 
24 ಶತಭಿಷ 
25 ಪೂರ್ವಾಭಾದ್ರಾ 
26 ಉತ್ತರಾಭಾದ್ರಾ 
27 ರೇವತಿ 


ದ್ವಾದಶ ರಾಶಿಗಳು 


1 ಮೇಷ 
2 ವೃಷಭ 
3 ಮಿಥುನ 
4 ಕರ್ಕಟಕ 


5 ಸಿಂಹ ( 
6 ಕನಾಡಿ 
7 ತುಲಾ 
8 ವೃಶ್ಚಿಕ 


9 ಧನು 
10 ವಕರ 
ದರ 11 ಕುಂಭ 
: 12 ಮಿನ 


ಗಗನವನ್ನು ಏಕೆ ನೋಡಬೇಕು ? 
ಅದು ಅಲ್ಲಿ ಇರುವುದರಿಂದ ! ಅದು ನಮಗೆ ಎಟುಕದಿರುವುದರಿಂದ ! ಅದು ಬೃಹತ್ 
ಪ್ರಶ್ನೆಯಾಗಿ ನಮ್ಮನ್ನು ಸದಾ ಕಾಡುವುದರಿಂದ! " ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ 
ತುಡಿವುದೆ ಜೀವನ ? ” ಆಗಿರುವುದರಿಂದ ! 
ಇದು ಬಲು ಸುಲಭದ ಕೆಲಸ : ಬಾನು ನೋಡಲು ನೂಕು ನುಗ್ಗಲು ಇಲ್ಲ , ಯಾರ 
ಪರವಾನಿಗೆಯ ಬೇಡ. ಅದು 'ಕಾಲದಿಂದ ಮಾಸದಾವಿಚಿತ್ರ .' 
ಆದರೂ ನಾವು ಪ್ರೇಮವೀಕ್ಷಕರಾಗುವುದು ತೀರ ವಿರಳ ಸಂದರ್ಭಗಳಲ್ಲಿ ಮಾತ್ರ : 
ಪ್ರಾಯಶಃ ಗ್ರಹಣ ಅಥವಾ ಧೂಮಕೇತು ಸುಭವಿಸಿದಾಗ, ಪ್ರಾಯಶಃ ಆ ಅಲೋಕದ 
ಬಗ್ಗೆ ಏನೋ ಒಂದು ರೋಮಾಂಚಕ ( ಬಹುಕೇತ ಕಾಲ್ಪನಿಕ ) ಘಟನೆ ಪ್ರಸಾರವಾದಾಗ , 
ಪ್ರಾಯಶಃ ಅಲ್ಲಿಂದ ಏನೋ ಆಪತ್ತು ನಿಮ್ಮ ಮೇಲೆ ಕಡೆಯಲಿದೆ ಎಂಬ ಸುದ್ದಿ 
ತಿಳಿದಾಗ 
ಈ ನಿಷ್ಕ್ರಿಯತೆ ನಿರಾಸಕ್ತಿ, ನಿರ್ಮೋಹಗಳ ಕಾರಣವೇನು ? ಪ್ರಾಯಶಃ ಇಲ್ಲಿಯ 
ಬದುಕಿನಲ್ಲಿ ನಮಗೆ ಎದುರಾಗುವ ದಂದುಗಗಳು , ಸಂಪತ್ತು , ಕೀರ್ತಿ ಸೌರ್ಯ ಮುಂತಾದ 
ಐಹಿಕ ಯಶೋಮಾನಕಗಳ ಸಂಪಾದನೆಗಾಗಿ ನಾವು ನಿರಂತರ ಅಭಿನಯಿಸಬೇಕಾದ ವಿವಿಧ 
ಪಾತ್ರಗಳು ಮತ್ತು ದೂರದರ್ಶನ ಕೃತಕನಭೋಮಂಡಲ ಮುಂತಾದ ' ಕಾಪ್ಯೂಲ್ 
ಜ್ಞಾನಘಟಕಗಳು' ಒದಗಿಸುವ ಮಿಥ್ಯಾಜ್ಞಾನ. 
ಇವೆಲ್ಲ ಐಹಿಕ ಅನಿವಾರ್ಯತೆಗಳನ ಆಕರ್ಷಣೆಗಳನ್ನೂ ಮೀರಿ ನಾವೇನಾದರೂ ನಕ್ಷತ್ರ 
ಲೋಕದ ಅನ್ವೇಷಣೆ ಎಂಬ ' ಅನಾರ್ಥಿಕ ಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದ 
ಆದಲ್ಲಿ ನಮಗೆ ಬಾನು ಚಿರಂತನ ಮಿತ್ರನಾಗಿ ಉಳಿಯುತ್ತದೆ, ಸದಾ ಪ್ರಸ್ತುತವೇ ಆಗಿರು 
ಇದೆ, ನಿತ್ಯ ಉತ್ಸಾಹದ ಬುಗ್ಗೆಯಾಗಿ ವರ್ತಿಸುತ್ತದೆ : 
ನಮ್ಮ ಅಹಮಿಕೆಗೆ ಆಕಾಶ ಬ್ರಹ್ಮಾಸ್ತ್ರದಂತಿದೆ ; ನಮ್ಮ ನಿಶಿತಮತಿಗೆ ಸವಾಲಿನಂತಿದೆ ; 
ಮತ್ತು ನಮ್ಮ ಹೃದಯಕ್ಕೆ ಅಮೃತ ಕುಂಭದಂತಿದೆ. ಏಕೆಂದರೆ ಸಕಲ ಜ್ಞಾನ ವಿಜ್ಞಾನ 
ಗಳ ಆಕರವೂ ಅಂತಿಮವಾಗಿ ಆಕಾಶವೇ , ನಾಗರಿಕತೆಯ ಇತಿಹಾಸ ಎಂದರೆ ಆಕಾಶ 
ವಿದ್ಯಮಾನಗಳಿಗೆ ಬರೆದ ವ್ಯಾಖ್ಯಾನ. 
ನೋಡೋಣು ಬಾರಾ ನಕ್ಷತ್ರ ಇಂಥ ಒಂದು ಪ್ರಾಥಮಿಕ ವ್ಯಾಖ್ಯಾನ. 


ಮಡಿಕೇರಿಯ ಜಿ. ಟಿ. ನಾರಾಯಣರಾವ್ (1926) ಗಣಿತ ಎಂಎ. ಪದವೀಧರರಾಗಿ (1947 ) . 
ಅದೇ ವಿಷಯದಲ್ಲಿ ಕಾಲೇಜ್ ಉಪನ್ಯಾಸಕರಾಗಿದ್ದರು ( 1947 - 69). ಮುಂದೆ ಮೈಸೂರು 
ವಿಶ್ವವಿದ್ಯಾನಿಲಯದ ಕನ್ನಡವಿಶ್ವಕೋಶದಲ್ಲಿ ವಿಜ್ಞಾನಸಂಪಾದಕರಾಗಿ ಸೇವೆ ಸಲ್ಲಿಸಿ (1969 - 86) 
ಈಗ ನಿವೃತ್ತ ಜೀವನದಲ್ಲಿ ಕನ್ನಡ ವಿಜ್ಞಾನ ಲೇಖಕರಾಗಿ ಪ್ರವೃತ್ತರಾಗಿದ್ದಾರೆ . ಇವರ ಕೆಲವು 
ಕೃತಿಗಳು ಎನ್‌ಸಿಸಿ ದಿನಗಳು ,' ' ಇನ್ನೊಂದು ಆಯಾಮ ,' ' ಆಲ್ಬರ್ಟ್ ಐನ್‌ಸ್ಟೈನ್,' 'ಶ್ರೀನಿವಾಸ 
ರಾಮಾನುಜನ್ .' ಮುಂದಿನ ಪುಸ್ತಕಗಳು 'ವೈಜ್ಞಾನಿಕ ಮನೋಧರ್ಮ ,' `ಶ್ರುತಗಾನ.' 


ದತ್ತಾತ್ರೇಯ ಪ್ರಕಾಶನ ಅತ್ರಿ ಬುಕ್ ಸೆಂಟರ್ + 4 ಶರಾವತಿ ಕಟ್ಟಡ 
ಇಲ್ಮಶ ಮಂಗಳೂರು 575001 ಇವರ ಮೊದಲನೆಯ ಪ್ರಕಟಣೆ 

ರೂ 20 


